ಸಂಚಿಕೆ 15 / ಏಪ್ರಿಲ್‌ / 2023 

ಚಾತುರ್ಮಾಸಿಕ / ಕನ್ನಡ ಆವೃತ್ತಿ / ಬೆಂಗಳೂರು 
Azim Premji 
University 


ಲಅ೫೯o 
ಈ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಯ ಒಂದು ಪ್ರಕಟಣೆ 


- 
~~ 


ಶಾಲೆಯಲ್ಲಿ ಯೋಗಕ್ಷೇಮದ ಪೋಷಣೆ - ಭಾಗ 2 


ಸಂಪಾದಕ ಮಂಡಳ 


ಪ್ರೇಮಾ ರಘುನಾಥ್‌, ಮುಖ್ಯ ಸಂಪಾದಕರು 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ. 
ಬೆಂಗಳೂರು 


prema.raghunath @azimpremjifoundation.org 


ಶೆಫಾಲಅ ತ್ರಿಪಾಠಿ ಮೆಹ್ತಾ, ಸಹ ಸಂಪಾದಕರು 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 

ಬಕ್ಕನಹಳ್ಳ ಮುಖ್ಯ ರಸ್ತೆ. ಸರ್ಜಾಪುರ, 
ಬೆಂಗಳೂರು 


shefalimehta@azimpremijifoundation.org 


ಚಂದ್ರಿಕಾ ಮುರಳೀಧರ್‌ 

ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ. 
ಬೆಂಗಳೂರು 


chandrika@azimpremjifoundation.org 


ಕನ್ನಡ ಸಂಚಿಕೆಯ ಸಂಪಾದಕರು 
ಸ್‌.ವಿ. ಮಂಜುನಾಥ್‌ 

ದಿನೇಶ್‌ ಮಡಗಾಂವ್‌ಕರ್‌ 

ಮಹೇಶ್‌ ಕುಮಾರ್‌ ಸಿ ಎಸ್‌ 


ಅನುವಾದ ಪರಿಷ್ಠರಣೆ 
ಚಂದ್ರಶೇಖರ ಮಂಡೆಕೋಲು 


ಪ್ರಕಾಶನ ಸಂಯೋಜಕರು 
ಶಾಂತ ಕೆ 

ಶಹನಾಜ್‌ ಬೇಗಂ 
ಸುನೀಲ್‌ ಎಸ್‌ 


ಸಂಪಾದಕೀಯ ಕಾರ್ಯಾಲಯ 

ಸಂಪಾದಕರು, ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಸರ್ಮೇ ನಂ. 66, ಬುರುಗುಂಟಿ ಗ್ರಾಮ 
ಬಕ್ಕನಹಳ್ಟ ಮುಖ್ಯ ರಸ್ತೆ, ಸರ್ಜಾಪುರ 

ಬೆಂಗಳೂರು - 562125 

ದೂರವಾಣಿ; 080 6614 4900 

ಇಮೇಲ್‌: publications@apu.edu.in 


ವೆಬ್‌ಸೈಟ್‌: www.azimpremjiuniversity.edu.in 


ನಿಮತ್‌ ಬಂಡ್‌ಪುರ್‌ 

ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ. 
ಬೆಂಗಳೂರು 


nimrat.kaur@azimpremjifoundation.org 


ಶೋಭಾ ಲೋಕನಾಥನ್‌ ಕವೂರಿ 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ. 
ಬೆಂಗಳೂರು 


shobha.kavoori@azimpremjifoundation.org 


ಸಲಹೆಗಾರರು 
ಹೃದಯಕಾಂತ್‌ ದಿವಾನ್‌ 
ಸಚಿನ್‌ ಮುಲೆ 
ಎಸ್‌.ಗಿರಿಧರ್‌ 

ಸುಧೀಶ್‌ ವೆಂಕಟೀಶ್‌ 
ಉಮಾಶಂಕರ್‌ ಪೆರಿಯೋಡಿ 


ಮುಖಪುಟ ಚಿತ್ರ 
ಸರ್ಕಾರಿ ಪ್ರಾಥಮಿಕ ಶಾಲೆ, 
ಜೈತ್ತುರ್‌ ಘೋಷಿ, ಉತ್ತರಾಖಂಡ 


ಮುಖಪುಟ ಛಾಯಾಚಿತ್ರಗ್ರಾಹಕರು 
ಪುರುಷೋತ್ತಮ್‌ ಸಿಂಗ್‌ ಠಾಕೂರ್‌ 


ವಿನ್ಯಾಸ 
ಬನ್ಕಾನ್‌ ಟ್ರೀ 
+91 9845864765 


ಕನ್ನಡ ಅವೃತ್ತಿ ವಿನ್ಯಾಸ 
ಪ್ಲವರ್‌ಗ್ರಾಫಿಕ್‌ ಡಿಸೈನ್‌ ಸ್ಲುಡಿಯೋ 
080 26643097 / 9880288378 
info@flowergrafic.com 


ಮುದ್ರಣ 
ಲಕ್ಷೀ ಮುದ್ರಣಾಲಯ 


ಚಾಮರಾಜಪೇಟಿ, ಬೆಂಗಳೂರು - 560018. 
ಕರ್ನಾಟಕ 


ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ "ನಿಂಗ್‌ ಕರ್ವ್‌', ಎಂಬುದು ಶಿಕ್ಷಣವನ್ನು ಕುರಿತಾದ ಪ್ರಕಟಣಿಯಾಗಿದೆ. ಇದು ಸಾರ್ವಕಾಲಅಕ ಮಹತ್ವವುಳ್ಳ ಮತ್ತು 
ಮೌಲ್ಯವುಳ್ಳ ಸ ಸಾಂದರ್ಭಕ ಹಾಗೂ ನಿರ್ದಿಷ್ಟ ವಿಷಯಾಧಾರಿತ ಚರ್ಚಾ ವಿಷಯಗಳನ್ನು ಶಿಕ್ಷಕರು. ಶಿಕ್ಷಕ ಶಿಕ್ಷಕರು, ಶಾಲಾ ಮುಖ್ಯಷ್ಥರು. ಶಿಕ್ಷಣ ಕಾರ್ಯರರ್ತರು, 
ಪೋಷಕರು ಹಾಗೂ ಸರ್ಕಾರೇತರ ಸ ಸಂಸ್ಥೆಗಳಗೆ ತಲುಪಿಸುವ ಮಹತ್ತರ ಆಶಯವನ್ನು. ಹೊಂದಿದೆ. ko ವಿಭನ್ನ ಅಭಿಪ್ರಾಯಗಳನ್ನು ಮತ್ತು ದೃಷ್ಟಿಕೋನಗಳನ್ನು 
ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವುದೇ ಅಲ್ಲದೆ ಹೊಸಹೊಸ ಮತ್ತು ತಜ್ಞ ವಿಚಾರಧಾರೆಗಳನ್ನು. ಆಲೋಚನೆಯನ್ನು ಪ್ರಚೋದಿಸುವ ದೃಷ್ಟಿಕೋನಗಳನ್ನು 
ಹಾಗೂ ನವೀನ ಬೋಧನಾ ವಿಧಾನಗಳ ಕಥನಗಳನ್ನು ಹಂಚಿಕೊಳ್ಳಲು ಉತ್ತೇಜಸುತ್ತದೆ. ಶೈಕ್ಷಣಿಕ ತಂದ ಈ ವಿಚಾರ "ಮುಂಥನದಲ್ಲ ಶೈಕ್ಷಣಿಕ ಜ್ಞಾನ ಮತ್ತು 
ಪ್ರಾಯೋಗಿಕ ಅನುಭವಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. 


ಈ ಸಂಚಿಕೆಯಲ್ಲ ವ್ಯಕ್ತವಾದ ಅಭಿಪ್ರಾಯಗಳು ಆಯಾ ಲೇಖಕರದ್ದೇ ಆಗಿರುತ್ತವೆ ಮತ್ತು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಅಧಿಕೃತ ಕಾರ್ಯನೀತಿ ಅಥವಾ 


ನಿಲುವನ್ನು ಪ್ರತಿಬಂಜಸುವುದಿಲ್ಲ. 


ಈ ಸಂಚಿಕೆಯು ಇಂದ್ಲಿಷ್‌ನಲ್ಲ ಪ್ರಕಟವಾದ 'ಲನಿಂ೯ಗ್‌ ಕರ್ವ್‌' ಸಂಚಿಕೆ 15. ಏಪ್ರಿಲ್‌ ೭೦೭3ರ ಕನ್ನಡ ಅನುವಾದವಾಗಿದೆ. ಕನ್ನಡ ಸಂಚಿಕೆಯು 
ಮೇ 2೦೦೭4ರಲ್ಪ ಪ್ರಕಟಗೊಂಡಿದ್ದು. ಅದರ ಪಿಡಿಎಫ್‌ ಮತ್ತು ಜಡಿಲೇಖನಗಳು ಶಠ ಅಂಕ್‌ನಲ್ಪ ಲಭ್ಯವಿರುತ್ತವೆ: 


https://anuvadasampada.azimpremjiuniversity.edu.in/ 


ಸಂಪಾದಕರ ಮಾತು 


ನನ್ನ ಏಳು ವರ್ಷದ ಹೊಸ ಗೆಳತಿಗೆ ಉಡುಗೊರೆಯಾಗಿ 
ನೀಡಲು, ಡಾ. ಸಾಯ್‌ ಅವರ "ಓಹ್‌, ದ ಫಪ್ಲೇಸಸ್‌ ಯು ವಿಲ್‌ 
ಗೋ!" ಎಂಬ ಪುಸ್ತಕವನ್ನು. ಅದು ಪ್ರಕಟವಾದ ಮೂರು 
ದಶಕಗಳ ಬಳಕ, ಬರೀದಿಸಿದೆ. ಅದರ ಪುಟಗಳನ್ನು 
ತಿರುಪಿಹಾಕುತ್ತಿದ್ದ ನನಗೆ, ” ನೀನು ಉತ್ಸ್ತಮರಲ್ರ 
ಉತ್ತಮಳಾಗುತ್ತೀಯ' ಹಾಗೂ "ನೀನು ಉಳದವರಿಗಿಂತ 
ಉನ್ನತಸ್ಥಾನಕ್ಕೆ ಏರುತ್ತೀಯ' ಎಂಬ ಪದಗುಚ್ಡಗಳು ಕಣ್ಣಿಗೆ ಬದ್ದು. 
ಹೌಹಾರಿದೆ. ಕಾಲ ಸರಿದಂತೆ ನಮ್ಮ ಸಂವೇದನೆಗಳಷ್ಟು 
ಬದಲಾಗಿವೆ! ಅಂದಿನ ತರಗತಿಗಳಲ್ಲ ಕಂಡುಬರುತ್ತಿದ್ದ 
ಸ್ಪರ್ಧಾತ್ಛೃಕ ಮನೋಭಾವವು ಇಂದು ಸಹಕಾರದ 
ಮನೋಭಾವಕ್ಕೆ ಎಡೆಮಾಡಿದೆ. ಅದು ಆಫ್ರಿಕನ್ನರ ಉಬುಂಟು” 
(ubuntu) ತತ್ವವಾಗಿರಬಹುದು ಅಥವಾ ನಮ್ಮದೇ ಆದ 
'ಸದ್ಧಾವನಾ' ತತ್ತ್ವವಾಗಿರಬಹುದು; ಇಂದು ನಮ್ಮ 
ತರಗತಿಗಳಲ್ಲನ ಗಮನವು ಬಾಂಧವ್ಯ. ಭ್ರಾತೃತ್ವ ಹಾಗೂ 
ಸೇರ್ಪಡೆ ಮನೋಭಾವಗಳ ಕಡೆಗೆ ಹರಿದಿವೆ. ಯೋಗಕ್ಷೇಮ 
(Wellbeing) soಬುದೊಂದು ಜಟಲ ಪರಿಕಲ್ಲನೆಯಾಗಿದ್ದು, 
ಇದಕಾಗಿ ಸ್ಥಾಸ್ಟ್ಯದೆಡೆಗೆ ಗಮನ ಕೇಂದ್ರೀಕರಿಸುವ ಶಾಲಾ 
ಸಂಸ್ಕೃತಿಯು ಮುಖ್ಯವಾದರೂ, ಅತ್ಯಂತ ವ್ಯಕ್ತಿಗತವಾದ 
ಗಮನವನ್ನು ಸಹ ನೀಡಬೇಕಾಗುತ್ತದೆ. ಮಕ್ಕಳು ಕೆಲಸ 
ಮಾಡುವುದು ಭಾವನೆಗಳ ಸ್ಪ್ತರದಲ್ಲ. ಮಕ್ಕಳ ಯೋಗಕ್ಷೇಮವು 
ಶಾಲೆ, ಶಿಕ್ಷಕರು. ಇತರ ವಿದ್ಯಾರ್ಥಿಗಳು ಹಾಗೂ ಅಲ್ಲನ ಸಮಗ್ರ 
ವಾತಾವರಣ ಅವರ ಮನಸ್ಸಿನ ಮೇಲೆ ಯಾವ ಪ್ರಭಾವ 
ಜೀರುತ್ತದೆ ಎಂಬುದನ್ನು ಅವಲಂಜಸಿದೆ. ಮಕ್ಕಳ ನಡುವೆ ಕೆಲಸ 
ಮಾಡುತ್ತಿರುವ ಶಿಕ್ಷಕರ ಕಥೆಗಳು ಹಾಗೂ ಅನುಭವಗಳು 
ಬಹಳಷ್ಟಿದ್ದು. ಬಹು ವಿಭಿನ್ನವೂ ಆಗಿದ್ದು. ನಾವೀಗ, ಈ ಎರಡನೇ 
ಭಾಗದಲ್ಲ. ಅವುಗಳನ್ನು ನಿಮ್ಮ ಮುಂದೆ ಪ್ರಸ್ಲುತಪಡಿಸಆದ್ದೇವೆ 
ಎನ್ನುವುದರಲ್ಲ ಅಚ್ಚರಿಯೇನಾದರೂ ಇದೆಯೇ? 


ಈ ಸಂಚಿಕೆಯ ಸಂಪಾದನೆಯ ಸಮಯದಲ್ಲ ಈ ವಿಷಯ 
ನಮ್ಮನ್ನು ಅದೆಷ್ಟು ಮೂಕವಿಸ್ಕಿತರನ್ನಾಗಿಸಿತು ಎಂದರೆ, ನಾವು 
ಭಾಷೆಯ ಕ್ಷಿಷ್ಠತೆಗಳ ಕಡೆಗೆ ಗಮನಹರಿಸುವುದಕ್ಕೆ ಸಾಧ್ಯವೇ 


ಆಗಲಅಲ್ಲ. ನಾವು, "ಸಮನ್ವಯ (1nlusion) ಎಂದರೆ ನಿಜಕ್ಸೂ 
ಏನು?” ಎ೦ಬ ಪ್ರಶ್ನೆಯನ್ನು ಕುರಿತು ಆಕವಾಗಿ ಯೋಚಿಸುವಂತೆ 
ನಮ್ಮ ಲೇಖಕರು ಮಾಡಿದರು. "ಹಾಗೆಂದರೆ. ಕೇವಲ ವಿಶೇಷ 
ಅಗತ್ಯವಿರುವ ಮಕ್ಕಳನ್ನು ಉಳದವರೊಂದಿಗೆ ಕಅಯಲು 
ಅನುವು ಮಾಡಿಕೊಡುವುದು ಎಂದಷ್ಟೆಯೇ?' ಸೌಲಭ್ಯವಂಚಿತ 
ಸಮುದಾಯಗಳಂದ ಬರುವ ಮಕ್ಕಳಗೆ ಶಾಲೆಯು ಅವರ 
ಸರ್ವಾಂಗೀಣ ಅಭವೃದ್ಧಿಗೆ ಇರುವ ಏಕಮಾತ್ರ 
ಅವಕಾಶವೆಂದೂ, ಹಲವು ಸರ್ಕಾರಿ ಶಾಲೆಗಳಲ್ಪ ಹೆಚ್ಚನ 
ಸಂಖ್ಯೆಯಲ್ಲಿ ದಾಖಲಾಗದ ಮಕ್ಕಳು ಶಾಲೆಗೆ ದಾಖಲಾದ ತಮ್ಮ 
ಅಣ್ಣ/ಅಕ್ಕಂದಿರೊಂದಿಗೆ ಬರುತ್ತಾರೆ ಎಂಬುದನ್ನು ಸಹ ನಮ್ಮ 
ಲೇಖಕರು ನಮಗೆ ನೆನಪುಮಾಡಿಕೊಟ್ಟರು. ಶಾಲೆಯಿಂದ 
ಬಹಿಷ್ಟರಿಸಲ್ಪಟ್ಟ ಮಗುವಿನ ಭಾವನೆ ಹೇಗಿರುತ್ತದೆ ಎಂಬುದನ್ನು 
ಪರಿಗಣಿಸುವಂತೆ ನಮ್ಮನ್ನು ಪ್ರತಿಬಂಧಿಸುವ ಹಲವು ಲೇಖನಗಳು 
ಇಲ್ಲವೆ. ಸಂಘರ್ಷದಲ್ಲೇ ಮುಳುಗಿರುವ ಕುಟುಂಬಗಳ೦ದ ಬರುವ 
ಮಗುವಿಗೆ ಶಾಲೆಯಲ್ಲ ಹೇಗೆ ಅನಿಸುತ್ತದೆ? ಮಗು 
ತಲೆಬಾಚಿಕೊಳ್ಳದೆ ಶಾಲೆಗೆ ಬರುವುದಾದರೂ ಏಕೆ? ತಾವು 
ಬಡವರಾದ್ದರಿಂದ ಅಥವಾ ಕೀಳು ಜಾತಿಯವರಾದ್ದರಿಂದ 
ಯಾರೂ ತಮ್ಮ ಮನೆಗೆ ಬರುವುದಿಲ್ಲ ಎಂದು ಮಗು 
ಭಾವಿಸುತ್ತದಾದರೂ ಏಕೆ? ತಮ್ಮ ವಿದ್ಯಾರ್ಥಿಗಳ ಜೀವನದಲ್ಲ 
ಏನಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ತರಗತಿಗಳಲ್ಪ 
ಶಿಕ್ಷಕರು ಮಗುವಿನೊಂದಿಗೆ ತೊಡಗಬಹುದಾದ ಮಾತುಕತೆಯ 
ವಿಧಾನ ಏಕಮಾತ್ರ ಪ್ರಮುಖ ಚಟುವಟಕೆಯಾಗಿ 
ಹೊರಹೊಮ್ಮಿದೆ. ಧರ್ಮ ಅಥವಾ ಸಮುದಾಯಗಳ ವಿರುದ್ಧ 
ಕಂಡುಬರುವ ಪೂರ್ವಾರ್ರಹಗಳಗೆ ಸಂಬಂಧಿಸಿದಂತೆ ತರ್ಕ 
ಮತ್ತು ವಿಚಾರಗಳ ಆಧಾರದ ಮೇಲೆ ತಂಡದಲ್ಲ ನಡೆಯುವ 
ಸಂಭಾಷಣೆಗಳು ಕೆಲವು ಸಾಮಾಜಕ ಅಡ್ಡಗೋಡೆಗಳನ್ನು 
ಕೆಡವುವಂತೆ ತೋರಿದರೆ, ಮಕ್ಕಳೊಡನೆ ಶಿಕ್ಷಕರು 
ವೈಯಕ್ತಿಕವಾಗಿ, ಅನೌಪಚಾರಿಕವಾಗಿ ನಡೆಸುವ ಮಾತುಕತೆಗಳು 
ಫಾಸಿಗೊಳಗಾಗಬಲ್ಲ ಮಕ್ಕಳಗೆ ಬದುಕಿನಲ್ಲ ಮುಂದೆ ಸಾಗಲು 
ಅಗತ್ಯವಿರುವ ಭಾವನಾತ್ಮಕ ಸಾಧನ, ಸಂಪತ್ತನ್ನು ನೀಡಿರುವುದು 
ಸಾಜತಾಗುತ್ತದೆ. ಓರ್ವ ಲೇಖಕರು. ಮಕ್ಕಕಲ್ಲನ ಸಂಕಟದ 


ಸಂಕೇತಗಳಗಾಗಿ ನಾವು ಗಮನಿಸಬೇಕರುವ ರೀತಿಗೆ 
"ಮಾನಸಿಕ ಆಘಾತ ಮಸೂರ" (trauma lens) woಂಬ 
ಪಾರಿಭಾಷಿಕ ಪದವನ್ನು ಹುಟ್ಟುಹಾಕಿದ್ದಾರೆ. ತಮ್ಮ ಜೀವನದ 
ಅನುಭವಗಳನ್ನು ಮಕ್ಕಳು ವ್ಯಕ್ತಪಡಿಸುವಂತಾಗಲು ಕಥೆ 
ಹೇಳುವುದು ಅದೆಷ್ಟು ಶಕ್ತಿಶಾಅ ಸಾಧನ ಎಂಬುದನ್ನು ಹಲವು 
ಲೇಖಕರು ಪುನರುಚ್ಚರಿಸಿದ್ದಾರೆ. ಯಾವ ರೀತಿಯ ಕಥೆಗಳನ್ನು 
ಆರಿಸಿಕೊಳ್ಳಬೇಕು ಹಾಗೂ ಅವುಗಳ ಸುತ್ತ ಸಂಭಾಷಣೆಯನ್ನು 
ಹೆಣೆಯುವುದು ಹೇಗೆ ಎಂಬುದರ ಕುರಿತು ಈ ಲೇಖನಗಳಲ್ಲ 
ಸಲಹೆಗಳವೆ. ವಿಭನ್ನ ಅಸ್ಕಿತೆಗಳುಳ್ಳ ಮಕ್ಕಳ ನಡುವೆ ಪ್ರೀತಿ. 
ವಿಶ್ವಾಸ ಹಾಗೂ ಗೌರವಗಳನ್ನು ಪೋಷಿಸಲು ಮಿಶ್ರ ತಂಡದ 
ಚಟುವಟಕೆಗಳನ್ನು ಬಳಸುವ ಬಗ್ಗೆಯೂ ಲೇಖಕರು ಒತ್ತು 
ನೀಡಿದ್ದಾರೆ. ಸಾರಭೂತವೂ, ಜೀವನವನ್ನು ಸಮೃದ್ಧಗೊಳಸು- 
ವಂತಹದ್ದೂ ಆದ ಮೌಲ್ಯಗಳ ವಿಷಯವಾಗಿ ಮಕ್ಕಳನ್ನು 
ಸಂವೇದನಾಶೀಲರನ್ನಾಗಿಸುವ ನಿಟ್ಟನಲ್ಲ ಶಾಲೆ ಹಾಗೂ ಶಿಕ್ಷಕರ 
ಪ್ರಯತ್ನಗಳ ಬಣ್ಣೆ ಓದುವುದು ತುಂಬಾ ಉತ್ಪಾಹದಾಯಕ- 
ವಾಗಿತ್ತು. ಮೊದಲ ಭಾಗದಲ್ತ್ಲ ಛತ್ತೀಸ್‌ಗಢದ ಶಾಲೆಗಳ ಜಾರಿ 
ಮಾಡಲಾಗುತ್ತಿರುವ 'ಸದ್ಧಾವನಾ ವಿದ್ಯಾಲಯ"ದ 
ಉಪಕ್ರಮವನ್ನು ಕುರಿತಾದ ಲೇಖನವೊಂದನ್ನು ವಾವು 
ಪ್ರಕಟಸಿದ್ದೆವು. ಗೌರವ, ಅನುಕಂಪ ಹಾಗೂ ಸಹಕಾರಗಳನ್ನು 
ಅವಲಂಜಸಿದ ಸಂಬಂಧಗಳನ್ನು ಮಕ್ಕಳು ಕಟ್ಟಕೊಳ್ಳಲು 
ನೆರವಾಗುವಂತೆ ತಮ್ಮ ಅಭ್ಯಾಸಗಳನ್ನು ಬದಲಸಿಕೊಳ್ಳುತ್ತಿರುವ 


ಈ ಶಾಲೆಗಳ ಮೂವರು ಲೇಖಕರ ದನಿಗಳನ್ನು ನಾವಿಲ್ಪ 
ಸಾದರಪಡಿಸುತ್ತಿದ್ದೇವೆ. 


ಡಾ. ಸಾಯ್ಡ್‌ ಅವರ ಪುಸ್ತಕದ ಪ್ರತಿ ನನ್ನ ಜರುವಿನಲ್ಲ ಇನ್ನೂ 
ಭದವಾಗಿ ಉಳದಿದೆ. ನನ್ನ ಪುಟ್ಟ ಗೆಳತಿಯು ಈ ಪುಸ್ತಕವು 
ಅವಳಗೆ ತೋರಲರುವ ಅಸಂಖ್ಯಾತ ಸಾಧ್ಯತೆಗಳ ವಿಸ್ಮಯಕ್ಕೆ 
ತನ್ನನ್ನು ತೆರೆದುಕೊಳ್ಳುತ್ತಾಕೋ ಅಥವಾ 'ತಾನು ಇತರರಿಗಿಂತ 
ಉತ್ತಮಳಾಗಬೇಕು' ಎಂಬಂತಹ ಯಾವ ವಿಚಾರಗಳಗೆ 
ಮಕ್ಕಳನ್ನು ಈಡು ಮಾಡಕೂಡದೆಂದು ನಾವು ಬಯಸುವೆವೋ. 
ಅಂತಹ ವಿಚಾರಗಳನ್ನೇ ಅಂತರ್ಗತ ಮಾಡಿಕೊಳ್ಳುತ್ತಾಳೋ 
ಎಂಬುದು ನನಗೆ ಖಚಿತವಾಗಿ ತಿಆಯದಾಗಿದೆ. 


ನೀವು ಈ ಪುಟವನ್ನು ತಿರುವುದರೊಳಗಾಗಿ. ಇದು ನಿಮ್ಮ 
ನಿಯತಕಾಅಕವೆಂದೂ. ನಿಮ್ಮ ಅಭಿಪ್ರಾಯವನ್ನು ಕೇಳಲು ನಾವು 
ಬಯಸುತ್ತೇವೆಂದೂ ನೆನಪಿಸಲು ಬಯಸುತ್ತೇನೆ. ಆದ್ದರಿಂದ, 
ನಿಮ್ಮ ಮೌಲ್ಯಯುತ ಸಲಹೆಗಳನ್ನು ಕಳುಹಸುತ್ತಲರಿ. 


ಶೆಫಾಲೀ ತ್ರಿಪಾಠಿ ಮೆಹ್ತಾ 
ಸಹ ಸಂಪಾದಕರು 
shefalimehta@azimpremjifoundation.org 


ಪರಿವಿಡಿ 


ತರಗತಿಯಲ್ಲಿ ಭ್ರಾತೃತ್ವವನ್ನು ಕಟ್ಟುವ ಬಗೆ 
ಅಮ್ಮನ್‌ ಮದನ್‌ 


ಶಿಕ್ಷಕರ ಯೋಗಕ್ಷೇಮದ ಮರುಚಿಂತನೆ | ಒತ್ತಡ ಬಳಲಿಕೆಗಳನ್ನು ಮೀರಿ 


ಜ್ಞೈರಿಯಾ ಸಲೀಂ 


ಬಾಲ್ಯದ ಗಾಯಗಳು ಮತ್ತು ಶೈಕ್ಷಣಿಕ ರಂಗದಲ್ಲಿ ಅದರ ಉಪಶಮನ 
ಶಿವಾನಿ ತನೇಜಾ ಮತ್ತು ಸವಿತಾ ಸೋಹಿತ್‌ 


ಕುಟುಂಬದ ವಿಸ್ತರಿತ ಭಾಗವಾಗಿ ಶಾಲೆ 
ಅನಿಲ್‌ ಸಿಂಗ್‌ 


ಸಂಘರ್ಷ ಪರಿಹಾರಕ್ಕಾಗಿ ಸಮಾಜೋ-ಭಾವನಾತ್ಮಕ ಕೌಶಲಗಳು 
ಅನುಜಾ ವೆಂಕಟರಮಹಣ್‌ 


ಮಕ್ಕಳ ಕಥೆಗಳಲ್ಲಿ ಮಕ್ಕಳ ಧ್ವನಿ 
ಜ್ಯೋತಿ ದೇಶಮುಖ್‌ ಮತ್ತು ಶಿವಾನಿ ತನೇಜಾ 


ಯೋಜನಾ ಕಾರ್ಯದ ಮೂಲಕ ಸಮಾಜೋ-ಭಾವನಾತ್ಮಕ ಕಲಿಕೆ 
ಚಿಕ್ಕವೀರೇಶ್‌ ಎಸ್‌. ವಿ 


ಲಿಂಗ ಅಸಮಾನತೆಯಿಂದ ಸಮಾನತೆಯೆಡೆಗೆ | "ಸದ್ಭಾವನಾ ವಿದ್ಯಾಲಯ" ದೆಡೆಗೆ 

ದೀಪ್ತಿ ಸಿಂಗ್‌ ರಾಥೋಡ್‌ 

ಸಮಾಜೋ-ಭಾವನಾತ್ಮಕ ಕಲಿಕೆಯ ಮೇಲೆ ಒತ್ತು | ಅಜೀಂ ಪ್ರೇಮ್‌ಜಿ ಶಾಲೆ, ಕಲಬುರಗಿ 
ಫರರ್ಫಾನಾ ಬೇಗಂ 

ನೆಮ್ಮದಿಯಿರುವ ಮಕ್ಕಳು ಚೆನ್ನಾಗಿ ಕಲಿಯುತ್ತಾರೆ 

ಲಲಿತಾ ಯದುವಂಶಿ 

ಸಮನ್ವಯನದ ನಿಜವಾದ ಅರ್ಥ | 'ಸದ್ಭಾವನಾ ವಿದ್ಯಾಲಯ" ದೆಡೆಗೆ 

ಸಂಧ್ಯಾದೇವಿ 


03 


07 


15 


21 


24 


30 


೨5 


40 


43 


47 


yl 


ಪರಿವಿಡಿ 


ತಾರತಮ್ಯ ಮತ್ತು ಹೊರಗಿಡುವಿಕೆಯ ನಿವಾರಣೆ | 'ಸದ್ಭಾವನಾ ವಿದ್ಯಾಲಯ" ದೆಡೆಗೆ 
ಸಾವಿತ್ರಿ ಸಾಹು 


ಭಾವನೆಗಳನ್ನು ನಿರ್ವಹಿಸಲು ಕೆಲವು ಸರಳ ಚಟುವಟಿಕೆಗಳು 
ಶಾಲಿನಿ ಸೋಲಂಕಿ 


ಗುರುತಿಸಲು ಬಯಸದ ಅಂಗೈಹುಣ್ಣು | ಸಮಾಜೋ ಮತ್ತು ಭಾವನಾತ್ಮಕ ಕಲಿಕೆಯ ಕೊರತೆಯ ಬೋಧನೆ (EL ) 
ಶುಭಂ ರಾತುರಿ 


ಮಕ್ಕಳ ಮಾತನ್ನು ಆಲಿಸುವುದರ ಪ್ರಾಮುಖ್ಯತೆ 
ಸುಕೃತಿ ಲಖ್ತಾಕಿಯ 


ಶಿಕ್ಷಕರ ಕಾಳಜಿ ಮತ್ತು ಕಳಕಳಿಯಿಂದ ರೂಪಾಂತರಗೊಂಡ ಶಾಲೆ 
ಸುನಿತಾ ಸುರೇಶ್‌ರಾವ್‌ 


ಕಲಿಕಾ ತೊಂದರೆಗಳಿರುವ ಮಕ್ಕಳಿಗೆ ಸಮಾಜೋ-ಭಾವನಾತ್ಮಕ ಬೆಂಬಲ 
ಮಾಲಾ ಆರ್‌. ನಟರಾಜನ್‌ 


ಸಾಮಾನ್ಯ ಶಾಲೆಗಳಲ್ಲಿ ವಿಶೇಷ ಚೇತನ ಮಕ್ಕಳು 


ಪಲ್ಲವಿ ದತ್ತಾ 


ಸಾಮಾಜಿಕ ನ್ಯಾಯ- ಕಲಿಕೆಯ ತಿರುಳು 
ರಾಗಿಣಿ ಲಲಿತ್‌ 


ಕ್ಲಾಸ್‌ರೂಂ ವಿತ್‌ ಎ ವ್ಯೂ: ನೋಟ್ಸ್‌ ಪ್ರಮ್‌ ದ ಕೃಷ್ಣಮೂರ್ತಿ ಸ್ಕೂಲ್ಸ್‌ 


ಲ್ಫ್‌ | ಪುಸ್ತಕ ವಿಮರ್ಶೆ 
ಅಂಕುರ್‌ ಮದನ್‌ 


55 


59 


64 


68 


74 


78 


82 


88 


92 


ತರಗತಿಯಲ್ಲಿ ಭ್ರಾತೃತ್ವವನ್ನು ಕಟ್ಟುವ ಬಗೆ 


ಲವ 
ಅಮ್ಮನ್‌ ಮದನ್‌ 


ಪರಾನುಭೂತಿಯ ಮಹತ್ತ್ವವನ್ನು ಅರ್ಥ ಮಾಡಿಕೊಳ್ಳುವುದು 
ಮತ್ತು ಭನ್ನತೆಯನ್ನು ಒಪ್ಪಿಕೊಳ್ಳುವುದು ಜೀವನದಲ್ಲ ಬಹಳ 
ಮುಖ್ಯ. ನಮ್ಯ ಬೆಳವಣಿಗೆಯ ದೃಷ್ಟಿಬಂದ ಮತ್ತು ಜಗತ್ತಿನಲ್ಲ 
ನಮ್ಯ ಸ್ಥಾನವನ್ನು ಗಟ್ಟಿಗೊಆಸಲು ಇದು ಅತ್ಯಗತ್ಯ ಎಂಬುದನ್ನು 
ಲೇಖಕರು ಚಿಂತನೆಗೆ ಹಚ್ಚುವ ರೀತಿಯಲ್ಲ ಇಲ್ಲ ವಿಶ್ಲೇಷಿಸಿದ್ದಾರೆ. 
ಮಗುವಿನ ಭಾವನಾತೃಕ ಬೆಳವಣಿಗೆಯನ್ನು ಕುಂಠಿತಗೊಳಸ- 
ಬಹುದಾದ ಸಾಂಪ್ರದಾಯಿಕ ಪೂರ್ವಾಗ್ರಹಗಳು (Traditional 
biases) ತೀರಾ ಸಾಮಾನ್ಯವಾಗಿದ್ದು. ಶಿಕ್ಷಕರು ಮತ್ತು 
ದೊಡ್ಡವರು ಮಕ್ಕಳನ್ನು ಹೆಚ್ಚುಹೆಚ್ಚು ತೊಡಗಿಸಿಕೊಳ್ಳುವಂತೆ 
ಮಾಡುವುದರಿಂದ ಅವರನ್ನು ಈೇ ಸಂಕೋಲೆಯುಂದ 
ಮುಕ್ತರನ್ನಾಗಿ ಮಾಡಬೇಕು. 


ನನ್ನ ವಿಶ್ವವಿದ್ಯಾಲಯಕ್ಕೆ ನಾನಾ ಸಮುದಾಯಗಳು, ವರ್ಗಗಳು 
ಮತ್ತು ಅಂಗಕ್ಕೆ ಸೇರಿದ ವಿದ್ಯಾರ್ಥಿಗಳು ಬರುತ್ತಾರೆ. ಅವರು 
ಇಲ್ಲನ ಅಧ್ಯಯನವನ್ನು ಮುಗಿಸಿ ಜವನದಲ್ಲ ಮುಂದಿನ ಹೆಜ್ಚೆ 
ಇಡುವ ಸಂದರ್ಭದಲ್ಲ ಒಂದು ಮಾತು ಹೇಳುವುದನ್ನು ವಾನು 
ಕೇಅಸಿಕೊಳ್ಳುತ್ತೇನೆ: 'ಆ ಸಮುದಾಯಕ್ಕೆ ಸೇರಿದವರಿಂದ ಸದಾ 
ದೂರಪವಿರುತ್ತಿದ್ದೆ. ಆದರೆ ಅವರು ಇಲ್ಲ ನಿಜಕ್ಸೂ ಎಲ್ಲ 
ವಿಷಯದಲ್ಲೂ ಸರಿಯಾಗಿರುವುದನ್ನು ಗಮನಿಸಿದ್ದೇನೆ. ನಾನು 
ಅವರ ಗೆಳೆತನವನ್ನೂ ಮಾಡಿದ್ದೇನೆ." ಇಷ್ಟು ಮಾತ್ರವಲ್ಲದೆ, 'ಒಬ್ಬ 
ಮಹಿಳೆ ಅಥವಾ ಪುರುಷನ ಜೊತೆ ಗೆಳೆತನ ಬೆಳೆಸಬಹುದು 
ಎಂದು ಯೋಚಿಸಿಯೂ ಇರಲಅಲ್ಲ. ಆದರೆ ಈಗ ನಾನು ಅಂಥವರ 
ಸ್ನೇಹಿತನಾಗಿದ್ದೇನೆ' ಎಂದು ಹೇಳುವುದನ್ನೂ ಕೇಳಸಿ- 
ಕೊಂಡಿದ್ದೇನೆ. ಕೆಲವೊಮ್ಮೆ, ಲೈಂಗಿಕ ಅಲ್ಲಸಂಖ್ಯಾತರ ಜೊತೆಗೂ 
ಸ್ನೇಹ ಬೆಕೆಸಿಕೊಂಡಿರುವುದನ್ನು ಅವರು ಹೇಳದರು. ಇದು ನನ್ನ 
ವಿಶ್ವವಿದ್ಯಾಲಯದ ವಿಶೇಷತೆ ಎಂದೇನೂ ನಾನು ಹೇಳುತ್ತಿಲ್ಲ. 
ಇದು ದೇಶದ ಶಾಲಾ- ಕಾಲೇಜುಗಳ ಕ್ಯಾಂಪಸ್‌ಗಳಲ್ಲ 
ನಡೆಯುತ್ತಿರುವ ಸಂಗತಿಗಳು. ಇಂತಹ ಭ್ರಾತೃತ್ವದ 
ವಾತಾವರಣವನ್ನು ಸೃಷ್ಟಿಸಲು ಸಾಕಷ್ಟು ಅಡ್ಡಿ ಆತಂಕಗಳು ಇವೆ 
ಎನ್ನುವುದು ಬೇರೆಯೇ ಮಾತು. ಇದನ್ನೆಲ್ಲ ಹೇಗೆ ಅರ್ಥ 
ಮಾಡಿಕೊಳ್ಳಲು ಸಾಧ್ಯ? ಜನ ತಮ್ಮ ಭಯ ಮತ್ತು ದ್ವೇಷ 
ಮನೋಭಾವನೆಯಿಂದ ಯಾವಾಗ ಹೊರಬರುತ್ತಾರೆ? 
ಇಂಥದ್ದನ್ನೆಲ್ಲ ನಾವು ಹೇಗೆ ಬೆಂಬಅಸಬಹುದು ಮತ್ತು 
ಪರಿಹರಿಸಬಹುದು? ಜನರ ಇಂತಹ ಭಯ ಮತ್ತು ದ್ವೇಷಕ್ಕೆ 
ಅನೇಕ ಕಾರಣಗಳು ಇದ್ದಿರಬಹುದು. ಒಂದು ಗುಂಪು 
ಇನ್ನೊಂದನ್ನು  ಶೋಷಿಸುತ್ತಿರುವುದಕ್ಕೆ ಸುದೀರ್ಪವಾದ 
ಇತಿಹಾಸವೂ ಇರಬಹುದು. ಒಂದು ಕಾಲದಲ್ಲ ನಾನು ಸಂಚಾರಿ 
ಗ್ರಂಥಾಲಯವನ್ನು ನಡೆಸುತ್ತಿದ್ದೆ. ಆಗೆಲ್ಲ ವಾರಕ್ಕೊಮ್ಮೆ 
ಹೊರವಲಯದ ಗ್ರಾಮಕ್ಕೆ ತೆರಳುತ್ತಿದ್ದ. ಆಗ ಅನೇಕ ದಲತ 


ಮಕ್ಕಳು ಬರುತ್ತಿದ್ದುದನ್ನು ನೋಡಿ ನಿಜಕ್ಸೂ ಖುಷಿಯಾಗುತ್ತಿತ್ತು. 
ಆ ಸಂದರ್ಭದಲ್ಲ ನಾನು ಗ್ರಾಮದ ಮಧ್ಯದಲ್ಲ ಒಂದು ಚೆಂದದ, 
ವಿಶಾಲವಾದ ಆಲದ ಮರವಿರುವುದನ್ನು ಗಮನಿಸಿದೆ. ಅಲ್ಪಗೆ 
ನಮ್ಯ ಗ್ರಂಥಾಲಯವನ್ನು ಸ್ಥಳಾಂತರಿಸುವಂತೆ ಮಕ್ಷಳಗೆ ಸಲಹೆ 
ನೀಡಿದೆ. ಇದರಿಂದ ಹೆಚ್ಚನ ಜನ ಅಲ್ಲಗೆ ಬರಲು ಸಾಧ್ಯವಾಗುತ್ತದೆ 
ಎಂಬುದು ನನ್ನ ಯೋಚನೆಯಾಗಿತ್ತು. ಆದರೆ ಮಕ್ಕಳು ಅದಕ್ಕೆ 
ಒಪ್ಪಲಅಲ್ಲ. ಅಲ್ಪ್ಲಗೆ ಹೋಗುವುದು ಬೇಡ ಎಂದೇ ಅವರು ಸಲಹೆ 
ಮಾಡಿದರು. ಅದಕ್ಕೆ ಮುಖ್ಯವಾದ ಕಾರಣವೇನೆಂದರೆ ಆ ಆಲದ 
ಮರ ಮೇಲ್ದಾತಿಯವರು ವಾಸಿಸುತ್ತಿದ್ದ ಪ್ರದೇಶದ ಮಧ್ಯದಲ್ಲತ್ತು. 
ಅಂತಹ ಪ್ರದೇಶಗಳಗೆ ಮಕ್ಕಳು ಹೋದರೆ ಅವರಿಗೆ ಕಿರುಕುಳ 
ನೀಡುವುದು ಮತ್ತು ನಿಂದಿಸುವುದು ನಿಶ್ಲಿತವಾಗಿತ್ತು. ಹಾಗೆ 
ಮಾಡಿದರೆ ಅವರು ಅದರಿಂದ ದೂರವೇ ಇರಬೇಕಾಗುತ್ತಿತ್ತು. 


ಇಂತಹ ಭಯ. ತಿರಸ್ಥಾರ, ಅಸಮ್ಮತಿ ಮತ್ತು ದ್ವೇಷಕ್ಕೆ ಗುಂಪುಗಳ 
ನಡುವೆ ಸಂಪನ್ಮೂಲ. ಅಧಿಕಾರ ಮತ್ತು ಗೌರವಕ್ಕಾಗಿ ನಡೆದ 
ಹೋರಾಟಗಳು ಕಾರಣವಾಗಿರಬಹುದು. ನಾನಾ ರೀತಿಯ 
ಇತಿಹಾಸ, ಹಿನ್ನೆಲೆ ಮತ್ತು ಸಾಮಾಜಕ ಪರಿಸ್ಥಿತಿಗಳು ಸಾಮಾಜಕ 
ಗುಂಪುಗಳು ಮತ್ತು ಸಮುದಾಯಗಳ ನಡುವೆ ದ್ದೇಷಮಯ 
ವಾತಾವರಣ ನಿರ್ಮಾಣಗೊಳ್ಳಲು ದಾರಿ ಮಾಡಿಕೊಟ್ಟರಬಹುದು. 
ಹೆಚ್ಚನ ವೈರತ್ಯ ಮತ್ತು ಭಯವನ್ನು ಹುಟ್ಟುಹಾಕಿ ತಮ್ಮ ಬೇಳೆ 
ಬೇಯಸಿಕೊಳ್ಳುವ ಸಂಘಟನೆಗಳು ಮತ್ತು ನಾಯಕರು ಇಂತಹ 
ಘಟನೆಗಳಗೆ ಕುಮ್ಯಕ್ಸು ನೀಡಿರುವ ಸಾಧ್ಯತೆ ಕೂಡ ಇರುತ್ತದೆ. 
ಹೆಚ್ಚುಹೆಚ್ಚು ಸಂಪನ್ಮೂಲಗಳ ಸಮಾನ ವಿತರಣಿಯೊಂದಿಗೆ 
ಸಾಮಾಜಕ ವ್ಯವಸ್ಥೆಯನ್ನು ಸೃಷ್ಟಿಸುವ ಮೂಲಕ ಇದಕ್ಕೊಂದು 
ಸಂಭವನೀಯ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ ಮಧ್ಯೆ 
ಪ್ರೀತಿ, ಗೌರವ ಮತ್ತು ಮಾತುಕತೆಯ ಸಂಸ್ಕೃತಿ ಮತ್ತು ಆ 
ಮೂಲಕ ಸಮಾನತೆಯ ಪ್ರಜ್ಞೆಯನ್ನು ಖಬೆಕೆಸುವಲ್ಲ ಶಾಲೆಗಳು 
ಮತ್ತು ಯುವ ಸಂಘಟನೆಗಳು ಮಹತ್ವದ ಪಾತ್ರವನ್ನು 
ನಿರ್ವಹಿಸಬಲ್ಲವು. 


ಸಹಕಾರಕ್ಕೆ ಬೇಕಾದ ಪರಿಸ್ಥಿ ತಿಯ ನಿರ್ಮಾಣ 


ಸಾಮಾನ್ಯವಾಗಿ ಕೆಲವು ಗುಂಪುಗಳು ಪರಪ್ಪರ ಪೈಪೋಟಗೆ 
ಇಳದಾಗ ಭಯ ಮತ್ತು ಅಪನಂಜಕೆ ಹೆಚ್ಚುತ್ತ ಹೋಗುತ್ತದೆ. 
ಆದರೆ, ನಾನಾ ಗುಂಪುಗಳು ಮತ್ತು ಸಮುದಾಯಗಳಗೆ ಸೇರಿದ 
ಸದಸ್ಯರು ತಮ್ಮ ಗುರಿಗಳ ಸಾಧನೆಗಾಗಿ ಪರಸ್ಪರ ಸಹಕರಿಸಲು 
ಒಂದಾದರೆ ಅವರು ಒಬ್ಬರಿಗೊಬ್ಬರು ನಂಬಕೆಯನ್ನು ಹುಟ್ಟಸುವ 
ಮತ್ತು ಭಯವನ್ನು ಕಳೆಯುವ ಕೆಲಸವನ್ನು ಮಾಡಲು 
ಸಾಧ್ಯವಾಗುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


(0) 


ಉದಾಹರಣೆಗೆ ಕೆನಡಾದ ಆರ್ಥ ಶಾಸ್ತ್ರಜ್ಞ ಮ್ಯಾಟ್‌ ಲೋವಪೆ 
ಅವರು ಉತ್ತರಪ್ರದೇಶದಲ್ಲ ನಡೆಸಿದ ಪ್ರಯೋಗವೇ ಇದಕ್ಕೆ ಸಾಕ್ಷಿ. 
ಜೊತೆಯಲ್ಲ ಕ್ರಿಕೆಟ್‌ ಆಡುವ ಸಲುವಾಗಿ ಅವರು ನಾನಾ 
ಜಾತಿಗಳ ಯುವಕರನ್ನು ಒಟ್ಟುಗೂಡಿಸಿದರು. ಅವರು ನಾನಾ 
ಜಾತಿಗೆ ಸೇರಿದ ಕೆಲವು ತಂಡಗಳು ಹಾಗೂ ಒಂಡೇ ಜಾತಿಗೆ 
ಸೇರಿದ ಕೆಲವು ತಂಡಗಳನ್ನು ರಚಿಸಿದರು. ವಿಭಿನ್ನ ಜಾತಿಗಳಗೆ 
ಸೇರಿದ ಆಟಗಾರರು ಮಿಶ್ರ ಟೀಮ್‌ಗಳಲ್ಪದ್ದಾಗ ಅವರು ಹೆಚ್ಚು 
ನಂಬಕೆ ಮತ್ತು ಇಷ್ಟದಿಂದ ಆಟವಾಡಲು ಶುರುಮಾಡುತ್ತಾರೆ 
ಎಂಬುದು ಲೋವೆ ಅವರು ಕಂಡುಕೊಂಡ ಸತ್ಯ. ಇನ್ನೂ ಅನೇಕ 
ಅಧ್ಯಯನಗಳು ಈ ಪ್ರವೃತ್ತಿಯನ್ನು ದೃಢಪಡಿಸಿವೆ. 
ಪೈಪೋಟಯ ಉದ್ದೇಶದಿಂದ ನಾನಾ ಸಮುದಾಯಗಳು 
ಒಂದಾದರೆ ಆಗ ಅವರ ಸಂಬಂಧಗಳು ಹದಗೆಡಬಹುದು. ಆದರೆ 
ಸಹಭಾಗಿತ್ತದ ದೃಷ್ಟಿಬುಂದ ಅಥವಾ ಒಂದೇ ಗುರಿಗಾಗಿ ಪರಸ್ಪರ 
ಸಹಕಾರದ ದೃಷ್ಟಿಯಿಂದ ಕೆಲಸ ಶುರು ಮಾಡಿದರೆ ಅವರ 
ನಡುವಿನ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತದೆ. 1954ರಲ್ಪಯೇ 
ಇಂತಹ ಸಂಗತಿಯ ಕಡೆಗೆ ಬೊಟ್ಟು ಮಾಡಿದ ಮೊದಲ 
ಮನಃಶಾಸ್ತ್ರಜ್ಞ ಎಂದರೆ ಅಮೆರಿಕದ ಗಾರ್ಡನ್‌ ಆಲ್ಪೋರ್ಟ್‌ 
(Gordon Allport). ಇವೆಲ್ಲವೂ ಪ್ರಯಂಚಾಅತವಾಗಿ 
ಸಂಭವಿಸುವುದಿಲ್ಲ. ಅದಕ್ಕೆ ಅಧಿಕಾರಿಗಳಂದ ಬೆಂಬಲ 
ಖೇಕಾಗುತ್ತದೆ. ಇಲ್ಲದೇ ಹೋದರೆ ಅದು 
ಕಾರ್ಯಗತವಾಗುವುದಿಲ್ಲ ಎಂದು ಅವರು ಪ್ರತಿಪಾದಿಸಿದ್ದರು. 
ನಾನಾ ಸಮುದಾಯಗಳ ಜನ ನಾವೆಲ್ಲ ಸಮಾನರು ಮತ್ತು 
ಅಂತಸ್ತು ಅಥವಾ ಅಧಿಕಾರದಲ್ಲ ಭನ್ನತೆಯಿಲ್ಲ ಎಂಬ 
ದೃಷ್ಟಿುಂದ ಒಂದುಗೂಡಿದರೆ ಇನ್ನಷ್ಟು ಸಹಾಯವಾಗುತ್ತದೆ. 
ಇವೆಲ್ಲವನ್ನೂ ಒಂದು ಸಮುದಾಯದ ವಿಶಾಲ ದೃಷ್ಟಿಯಿಂದ 
ಮಾಡುವುದು ಕಷ್ಟ. ಉದಾಹರಣೆಗೆ, ದೂರ ದೂರದಲ್ಲರುವ 
ನೆರೆಹೊರೆಯಲ್ಲರುವವರನ್ನು ಒಂದುಗೂಡಿಸುವುದಾದರೂ 
ಹೇಗೆ? ಒಬ್ಬರು ಇನ್ನೊಬ್ಬರಿಗೆ ಸೇವಕರಾಗಿ ಕೆಲಸ ಮಾಡಬೇಕಾದ 
ಒಂದು ಸಾಮಾಜಕ ವ್ಯವಸ್ಥೆಯ ಭಾಗವಾಗಿರುವ ಅವರನ್ನು 
ಸಮಾನರು ಎಂದು ಹೇಗೆ ಒಂದುಗೂಡಿಸಲು ಸಾಧ್ಯ? ಅಥವಾ 
ಬುದ್ದಿವಂತಿಕೆ ಮತ್ತು ಮನೋಧರ್ಮದಲ್ಲ ಮಹಿಳೆಯು 
ಪುರುಷನಿಗಿಂತ ಕೀಳು ಎನ್ನುವ ಬಹಳ ಕಾಲದ ನಂಚಕೆ 
ಇರುವುದರಿಂದ ಇದು ಹೇಗೆ ಸಾಧ್ಯ? ವಿಭನ್ನು ಸಮುದಾಯಗಳು 
ಮತ್ತು ಅಂಗಗಳಗೆ ಸೇರಿದ ಮಕ್ಕಳು ಶಾಲೆಗಳ್ಲ ಆಶ್ರಯ 
ಪಡೆಯಲು. ಕಅಯಲು ಮತ್ತು ಆಟವಾಡಲು ಒಂದಾದಾಗ 
ಅನೇಕ ಸಾಧ್ಯತೆಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಮಕ್ಕಳು 
ಒಬ್ಬರಿಗೊಬ್ಬರು ಸಹಕರಿಸುವ ಅನೇಕ ರೀತಿಯ ಆಟಗಳನ್ನು 
ಆಡಿಸಲು ಸಾಕಷ್ಟು ಮಂದಿ ಶಿಕ್ಷಕರು ಪ್ರಯತ್ನ ನಡೆಸುತ್ತ 
ಬಂದಿದ್ದಾರೆ. ಉದಾಹರಣೆಗೆ ಸಮಾನ ಸಾಮರ್ಥ್ಯಗಳನ್ನು 
ಹೊಂದಿರುವ ( ವಿಭನ್ನ ಕೌಶಲಗಳರುವವರನ್ನು ಸಮ್ಯಿಶ್ರ- 
ಗೊಳಸಿದರೆ ತಿರುಗುಖಾಣವಾಗಬಹುದು! ) ಹುಡುಗಿಯರು 
ಮತ್ತು ಹುಡುಗರನ್ನು ಸೇರಿಸಿ ಟಮ್‌ಗಳನ್ನು ಮಾಡಬಹುದು. 
ಅದರಿಂದ ಅವರ ನಡುವಿನ ದ್ವೇಷ ತಗ್ಗಬಹುದು. ಇನ್ನು ಅನೇಕ 
ಶಿಕ್ಷಕರು 'ಸಹಕಾರಿ ಕಲಕೆ'ಯ (cooperative learning) 
ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದರಲ್ಲ ಸಮಾನ 


ಉದ್ದೇಶಗಳನ್ನು ಹೊಂದಿರುವ ಮಕ್ಕಳ ಸಣ್ಣ ಗುಂಪು ಕೆಲಸ 
ಮಾಡುತ್ತದೆ. ಉದ್ಯಾನದಲ್ಲರುವ ನಾನಾ ಗಿಡಗಳ ಬಗ್ದೆ 
ಮಾಹಿತಿಯನ್ನು ಸಂಗ್ರಹಿಸುವುದು ಅಥವಾ ಎಲ್ಲರೂ 
ಸೇರಿಕೊಂಡು ಪೋಸಪ್ಟರ್‌ಗಳ ವಾನಾ ಭಾಗಗಳನ್ನು ರಚಿಸುವುದು 
ಮುಂತಾದ ಚಟುವಟಕೆಗಳಲ್ಲ ಮಕ್ಷಳು ಪರಸ್ಪರ ಸಹಕರಿಸುವುದು 
ಇದರ ಉದ್ದೇಶ. ಇದರಿಂದ ಅವರು ಸ್ನೇಹಿತರಾಗುತ್ತಾರೆ ಮತ್ತು 
ಒಬ್ಬರಿಗೊಬ್ಬರು ಗೌರವವನ್ನು ಗಳಸುತ್ತಾರೆ. ಇಂತಹ 
ಕಾರ್ಯತಂತ್ರಗಳಂದ ನಾನಾ ಅಸ್ತಿತ್ವಗಳನ್ನು ಹೊಂದಿರುವ 
ಮಕ್ಕಳ ನಡುವೆ ಪ್ರೀತಿ ಮತ್ತು ನಂಜಕೆ ಹೆಚ್ಚಾಗಲು ದಾರಿ 
ಮಾಡಿಕೊಡುತ್ತದೆ. 


ಜಗತ್ತನ್ನು ವರ್ಗೀಕರಿಸುವ ನಮ್ಮ ಧೋರಣೆಯಲ್ಲಿ 
ಬದಲಾವಣೆ 


ಪೈಪೋಟಗೆ ಇಳಯುವುದಕೆ ಬದಲಾಗಿ ಪರಸ್ಪರ ಸಹಕಾರ 
ಮನೋಭಾವನೆಯುಂದ ಜನರು ಸಂಪಕ್ಕಕ್ಕೆ ಬಂದಾಗ ಜಗತ್ತನ್ನು 
ಕಾಣುವ ಅವರ ಥಧೋರಣಿಯೇ ಬದಲಾಗುತ್ತದೆ. ನಾವು 
ಬೆಳೆದುಬಂದ ಸಾಂಪ್ರದಾಯಿಕವಾದ ವಿಭಾಗಗಳ ಮೂಲಕವೇ 
ಜಗತ್ತನ್ನು ಕಾಣುತ್ತಿರುತ್ತೇವೆ ಮತ್ತು ಅದರಂತೆ 
ವರ್ತಿಸುತ್ತಿರುತ್ತೇವೆ. "ಇದು ಕೆಂಪಗಿದೆ ಮತ್ತು ಕಂಪಿಸುತ್ತಿದೆ. 
ಹಾಗಾಗಿ ಇದು ಜಸಿಯಾಗಿದೆ ಮತ್ತು ನನ್ನನ್ನು ಸುಡುತ್ತದೆ. ನಾನು 
ಅದರಿಂದ ದೂರವಿರುತ್ತೇನೆ' ಎಂದು ಒಂದು ಮಗು 
ಯೋಚಿಸಲು ಆರಂಭಸುತ್ತದೆ. ಕೆಲಕಾಲದ ಬಳಕ, ಬೆಂಕಿಯಂತೆ 
ಕಾಣುವ ಎಲ್ಲದರಿಂದ ದೂರವಿರಬೇಕು ಎಂಬ ನಿರ್ಧಾರಕ್ಕೆ 
ಬಂದುಜಡುತ್ತೇವೆ. ಇಂತಹ ವಿಚಾರದ್ಲ ಎರಡನೇ 
ಯೋಚನೆಯನ್ನೇ ಮಾಡಲು ಹೋಗುವುದಿಲ್ಲ. ನಾವು ಮಾಡುವ 
ವರ್ಗೀಕರಣಗಳು ನಮ್ಮ ಭಾವನೆ ಮತ್ತು ನಡವಳಕೆಗಳ ಜೊತೆಗೆ 
ತಳಕು ಹಾಕಿಕೊಂಡಿರುತ್ತವೆ. ಬೆಂಕಿಯ ನೋಟವೇ ಭಯ ಮತ್ತು 
ಆತಂಕವನ್ನು ಉಂಟುಮಾಡಿ ಮಗು ಅದರಿಂದ ದೂರವಿರುವಂತೆ 
ಮಾಡುತ್ತದೆ. ಅದೇ ರೀತಿ ಮನುಷ್ಯರ ವಿಚಾರದಲ್ಲಯೂ 
ಯೋಚನೆ ಮಾಡುತ್ತೇವೆ. ಬಂದೂಕುಗಳನ್ನು ಹಡಿದ ಗಡ್ಡಧಾರಿ 
ಮತ್ತು ಶಿರೋವಸ್ತವನ್ನು ಧರಿಸಿದ ಪುರುಷರ ಚಿತ್ರವನ್ನು ನಾವು 
ಸುದ್ದಿಮಾಧ್ಯಮಗಳಲ್ಲ ಪ್ರತಿ ದಿನ ನೋಡುತ್ತೇವೆ ಮತ್ತು ಹಾಗೆ 
ಕಾಣಿಸುವವರೆಲ್ಲ ಅಪಾಯಕಾರಿ, ಅವರಿಂದ ದೂರವಿರಬೇಕು 
ಎಂಬ ತೀರ್ಮಾನಕ್ಕೆ ಬಂದುಜಡುತ್ತೇವೆ. ಅಲ್ಲ ಜನರ ಬಣ್ಣೆ ದ್ವೇಷ 
ಮತ್ತು ಅನುಮಾನ ಹುಟ್ಟಕೊಳ್ಳುತ್ತದೆ. ಹಾಗೆ ಕಾಣಿಸುವವರಿಂದ 
ಯಾವತ್ತೂ ದೂರವಿರಬೇಕೆಂದು ನಿರ್ಧರಿಸುತ್ತೇವೆ. ಈ 
ಹಿನ್ನೆಲೆಯಲ್ಲ ಇನ್ನೂ ಒಂದು ಉದಾಹರಣಿಯನ್ನು 
ಪರಿಗಣಿಸುವುದಾದರೆ, ಎಲ್ಲರೂ ಶ್ವೇತವರ್ಣೀಯರೇ ಇರುವ 
ಜಟನ್‌ ಮತ್ತು ಅಮೆರಿಕದ ಶಾಲೆಗಳಲ್ಲ ಮಕ್ಕಳಗೆ ಕಪ್ಪು ಮತ್ತು 
ಬಳಯ ವರ್ಣದ ಜನರ ಚಿತ್ರಗಳನ್ನು ತೋರಿಸಿ ಯಾರನ್ನು ನೀವು 
ಇಷ್ಟಪಡುತ್ತೀರಿ ಮತ್ತು ಯಾರು ಒಳ್ಳೆಯವರು ಹಾಗೂ 
ಯಾರೊಂದಿಗೆ ಗೆಳೆಯರಾಗಲು ಬಯಸುತ್ತೀರಿ ಎಂದು 
ಕೇಳಲಾಯುತು. ಬಹುತೇಕ ಶ್ರೇತವ್ಣೀಯ ಮಕ್ಕಳು ಜಳಯರ 
ಚಿತ್ರಗಳನ್ನೇ ಆಯ್ಕೆ ಮಾಡಿಕೊಂಡರು. ಆದರೆ ಇದೇ 


ಪ್ರಯೋಗವನ್ನು ಬಹುವರ್ಣೀಯರಿರುವ ಶಾಲೆಗಳ 
ಮಾಡಿದಾಗ ಬಳ ಬಣ್ಣದ ಬಹುತೇಕ ಮಕ್ಕಳು ಬಳಯರಲ್ಲದ 
ಜನರ ಘೋಟೊ ಆಯ್ಕೆ ಮಾಡಿಕೊಂಡು ಅವರ ಜೊತೆ ಗೆಳೆತನ 
ಬೆಳೆಸಲು ಇಷ್ಟಪಟ್ಟರು. ಅವರು ಜಳಯರ ಬಣ್ಣೆ ವಿಶೇಷ 
ಆದ್ಯತೆಯನ್ನು ತೋರಿಸಅಲ್ಲ. ಈ ಮಕ್ಕಳ ವಿಷಯದಲ್ಲ ಅವರಿಗೆ 
ಲಭ್ಯವಾದ ಸಂಪರ್ಕಗಳು ನಾನಾ ಜನಾಂಗಗಳ೦ಂದ ಬಂದ 
ಜನರ ಬಗೆಗಿನ ಅವರ ಅಭಪ್ರಾಯಗಳು ಬದಲಾಗುವಂತೆ 
ಮಾಡಿದವು. ವರ್ಗೀಕರಣ ಮತ್ತು ನಡವಳಕೆಗಳಲ್ಪ 
ಬದಲಾವಣಿಗಳನ್ನು ತರಲು ಇನ್ನೂ ಅನೇಕ ಮಾರ್ಗಗಳವೆ 
ಎಂಬುದನ್ನೂ ಮರೆಯಬಾರದು. ನಿಮ್ಮ ತರಗತಿಯಲ್ಲ ಇತರ 
ಸಮುದಾಯಗಳಗೆ ಸೇರಿದ ಅನೇಕ ಮಂದಿ ಸದಸ್ಯರು ಇಲ್ಲದೆ 
ಹೋದಾಗ ಸಂಪರ್ಕಗಳನ್ನು ಹೊಂದುವುದು ಅತ್ಯಂತ ಕಷ್ಟ. 
ಭಾರತದ ಶಿಕ್ಷಣ ವ್ಯವಸ್ಥೆಯು ಒಂದು ನಿರ್ದಿಷ್ಟ ಪ್ರದೇಶದ 
ಸರ್ಕಾರಿ ಶಾಲೆಗಳ ಬಡವರಿಗಾಗಿ ಪ್ರತ್ಯೇಕಗೊಂಡಂತಾಗಿದೆ. 
ಉಳದದ್ದು ಬಡವರಿಂದ ಅತ್ಯಂತ ಶ್ರೀಮಂತರಿಗಾಗಿರುವ 
ಶುಲ್ಗಗಳನ್ನು ಪಾವತಿಸುವ ಖಾಸಗಿ ಶಾಲೆಗಳ ಕ್ಷೇತ್ರವಾಗಿದೆ. 
ಇದರ ಜೊತೆಗೆ ನಾನಾ ನೆರೆಹೊರೆಗಳು ಅಥವಾ ಗ್ರಾಮಗಳಲ್ಲ 
ವಾಸಿಸುವ ವಿಭಿನ್ನ ಸಮುದಾಯಗಳಗಾಗಿರುವ ವಸತಿ ಶಾಲೆಗಳ 
ವಿಭಾಗವೂ ಇದೆ. ಇಷ್ಟಾಗಿಯೂ ಜಗತ್ತನ್ನು ವರ್ಗೀಕರಿಸುವ 
ರೀತಿಯಲ್ಲ ಯುವಜನತೆಯನ್ನು ಬದಅಸಲು ಸಾಧ್ಯವಿದೆ. 


ಕೆಲವು ವಿಧಾನಗಳು 


ವ್ಯಾಪಕವಾಗಿ ಬಳಸಲಾದ ಕಾರ್ಯತಂತ್ರವೇನೆಂದರೆ 
ನಿಯಮಿತವಾಗಿ ಕೆಲವು ವಿಡಿಯೋಗಳನ್ನು ಪ್ರದರ್ಶಿಸುವುದು 
ಮತ್ತು ಕಥೆಗಳನ್ನು ಹದಿ ಹೇಳುವುದು. ಇದರಿಂದ ಇತರ 
ಸಮುದಾಯಗಳು ಮತ್ತು ಅಂಗಗಳ ಸದಸ್ಯರಿಗೆ ಧನಾತ್ಮಕ 
ಅಂಶಗಳು ದೊರೆತಂತಾಗುತ್ತದೆ. ಇದಕ್ಕೆ ಒಂದು ಉದಾಹರಣೆ 
ಎಂದರೆ ಇಂಗ್ಭೆಂಡ್‌ ನಲ್ಲ ನಡೆಸಲಾದ ಒಂದು ಅಧ್ಯಯನ. ಅಲ್ಲನ 
ಪ್ರಾಥಮಿಕ ಶಾಲಾ ಮಕ್ಕಳು ಓದುವ ಕಥೆ ಪುಸ್ತಕಗಳಲ್ಲ ಮುಖ್ಯ 
ಪಾತ್ರ ಒಬ್ಬ ವಲಸಿಗನದ್ದು. ಇದರಿಂದ ಕಂಡುಬಂದ 
ಅಂಶವೇನೆಂದರೆ ಮಕ್ಕಳು ತಮ್ಮ ರಾಷ್ಟ್ರ ಇತ್ತೀಚೆಗೆ ವಲಸೆ ಬಂದ 
ಜನರನ್ನು ಹೆಚ್ಚು ಇಷ್ಟಪಡಲು ಶುರುಮಾಡಿರುವುದು. ಭಾರತದಲ್ಲಿ 
ನನ್ನ ಸಂಶೋಧನಾ ಸಹೋದ್ಯೋಗಿ ಧ್ರುವ ದೇಸಾಯು., 
ಮುಸ್ಲಿಮರೇ ಇಲ್ಲದ ಮತ್ತು ಕೇವಲ ಕೆಲವೇ ದಲತರಿರುವ 
ಕಡಿಮೆ ಶುಲ್ಗದ ಖಾಸಗಿ ಶಾಲೆಯಲ್ಲ ಮಕ್ಕಳ ಕಥೆಗಳನ್ನು 
ಓದುತ್ತಾರೆ. ಅವರು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ 
ಹುಡುಗಿಯೊಬ್ಬಳು ಮುಖ್ಯ ಪಾತ್ರವಾಗಿರುವ ಕಥೆಗಳನ್ನೇ ಆಯ್ಕೆ 
ಮಾಡಿಕೊಂಡು ಹಿದುತ್ತಾರೆ. ಹುಡುಗಿಯು ರೂಢ ಮಾದರಿಯ 
ಸಂಗತಿಗಳನ್ನು ಮುರಿಯಲು ಪ್ರಯತ್ನಿಸುವ ಅಥವಾ 
ಜಾತೀಯತೆಯು ಮಕ್ಕಳು ಮತ್ತು ದೊಡ್ಡವರ ಮೇಲೆ ಬೀರುವ 
ನೋವನ್ನು ಚಿತ್ರಿಸುವ ಕಥೆಗಳಾಗಿರುತ್ತವೆ. ಮಕ್ಕಳ ಅರಿವಿನ ಪರಿಧಿ 
ಮತ್ತು ಜಗತ್ತಿನ ಭಾವನಾತ್ಮಕ ವರ್ಗೀಕರಣದ ಬಗೆಗೆ 
ಬದಲಾವಣೆಯನ್ನು ತರಲು ಇತರೆಲ್ಲ ವಿಷಯಗಳ ಜೊತೆಗೆ 
ಮಕ್ಕಳು ಯಾವ ವಯಸ್ಸಿನಲ್ಲದ್ದಾರೆ ಎಂಬುದು ಕೂಡ 


ಮುಖ್ಯವಾಗಿರುತ್ತದೆ. ಅನೇಕ ಸಂಶೋಧಕರು ಹೇಳುವ 
ಮಾತೇನೆಂದರೆ ಮಕ್ಕಳು ತಮ್ಮ ಐದನೇ ವಯಸ್ಸಿನಲ್ಲಯೇ 
ಸಮುದಾಯಗಳು ಮತ್ತು ಜನರ ವಿರುದ್ಧ ಪೂರ್ವಾಗ್ರಹವನ್ನು 
ಬೆಳೆಸಿಕೊಂಡಿರುತ್ತಾರೆ. ಅಂತಹ ವಯಸ್ಸಿನಲ್ಲ ಅವರು ಎಲ್ಲವನ್ನೂ 
ಸಾಮಾನ್ಯೀಕರಿಸುತ್ತ ಹೋಗುತ್ತಾರೆ ಹಾಗೂ ಎಲ್ಲರೂ 
ಸಮಾನರು ಎಂಬ ಸತ್ಯವನ್ನು ಕಂಡುಕೊಳ್ಳಲು ಕಷ್ಟಪಡುತ್ತಾರೆ. 
ತಾನು ಪೂರ್ವಾಗ್ರಹಪೀಡಿತ ಅಭಪ್ರಾಯವನ್ನು ಹೊಂದಿರುವ 
ಸಮುದಾಯದಲ್ಲಯೇ ಒಳ್ಳೆಯ ಜನರು ಇದ್ದಾರೆ ಎಂಬುದನ್ನು 
ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಸಾಧ್ಯವಾಗುವುದಿಲ್ಲ. ಆದರೆ 
ಎಂಟು-ಹತ್ತು ವರ್ಷ ವಯಸ್ಸಿನ ಮಕ್ಕಳು ಇದನ್ನು ಸುಲಭವಾಗಿ 
ಅರ್ಥ ಮಾಡಿಕೊಳ್ಳುತ್ತಾರೆ. ಯಾವ ರೀತಿಯ ಕಥೆಗಳನ್ನು ಆಯ್ದೆ 
ಮಾಡಿಕೊಳ್ಳುತ್ತೀರಿ ಎನ್ನುವುದು ಕೂಡ ಮುಖ್ಯವಾಗುತ್ತದೆ. 
ಕೇವಲ ಗುರುತುಗಳ ಸಮ್ಮಿಶ್ರಣವನ್ನು ಹೊಂದಿದ ಕಥೆಗಳಂದ 
ಯಾವುದೇ ಪ್ರಯೋಜನವಾಗುವುದಿಲ್ಲ. ಉದಾಹರಣೆಗೆ. ಉತ್ತರ 
ಭಾರತದ ಕೆಲವು ಮಕ್ಕಳು ದಕ್ಷಿಣ ಭಾರತದವರನ್ನು ಇಷ್ಟಪಡದೇ 
ಅಣಕಿಸುತ್ತಿದ್ದರೆ ಆಗ ವಿನೋದದ, ಸಾಹಸಮಯ ಕಥೆಯಲ್ಲರುವ 
ಮುಖ್ಯಪಾತ್ರದ ಹೆಸರು ಸುಬ್ರಹೃಣ್ಯಂ೦ ಎಂದಿದ್ದರೆ ಅದರಿಂದ 
ಅವರ ಪೂರ್ವಾಗ್ರಹವನ್ನು ಬದಲಆಸಲು ಸಾಧ್ಯವಿಲ್ಲ. ಅವರು ಈ 
ಕಥೆಯಲ್ಲರುವ ಸುಬ್ರಹ್ಮಣ್ಯಂನ ಪಾತ್ರವನ್ನು ಮಾತ್ರ ಇಷ್ಟಪಟ್ಟು 
ಇತರ ದಕ್ಷಿಣ ಭಾರತದವರ ಬಗ್ಗೆ ಅದೇ ನಂಜಕೆ ಮತ್ತು 
ನಡವಳಕೆಯನ್ನು ಹಾಗೇ ಮುಂದುವರಿಸಿದರೆ ಯಾವ 
ಪರಿಣಾಮವೂ ಜರಿದಂತಾಗುವುದಿಲ್ಲ. ಸುಬ್ರಹ್ಮಣ್ಯಂನ ದಕ್ಷಿಣ 
ಭಾರತದ ಅಸ್ತಿತ್ಛಕ್ಕೆ ಮತ್ತೆ ಮತ್ತೆ ಒತ್ತು ನೀಡುತ್ತ ದಕ್ಷಿಣ 
ಭಾರತದವರ ಉತ್ತಮ ಗುಣಗಳಗೆ ಅವರು ಪ್ರತೀಕದಂತೆ ಇದ್ದಾರೆ 
ಎಂದು ಪ್ರತಿಪಾದಿಸಿದರೆ ಮಾತ್ರ ಹೆಚ್ಚನ ಬದಲಾವಣೆ ಸಾಧ್ಯ. 
ಅತ್ಯಂತ ಚಿಕ್ಕ ವಯಸ್ಸಿನ ಮಕ್ಕಳು ತಮ್ಮ ಪೂರ್ವಾಗ್ರಹಕ್ಕೆ 
ವಿರುದ್ಧವಾದ ಈ ಉದಾಹರಣಿಯನ್ನು ನಿರ್ಲಕ್ಷಿಸಬಹುದು. ಅವರ 
ನಿಲುವಿನಲ್ಲ ಯಾವುದೇ ಬದಲಾವಣಿ ಆಗದೇ ಇರಬಹುದು. 
ಆದರೆ ದೊಡ್ಡ ವಯಸ್ಸಿನ ಮಕ್ಕಳು ತಾವು ಕೇಳದ ಕಥೆಯಲ್ಲನ 
ನಿಜಾಂಶವನ್ನು ಗಮನಿಸಿ ಅದನ್ನು ತಮ್ಮ ಜೀವನದಲ್ಲಿ 
ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡಬಹುದು. ವ್ಯಕ್ತಿಯ 
ಅಸ್ತಿತ್ತಗಳಗೆ ಹೆಚ್ಚನ ಒತ್ತು ನೀಡುವುದರಿಂದ ಜನರು ಮಾಡಿದ 
ವರ್ಗೀಕರಣಗಳನ್ನು ಬದಲಅಸುವಲ್ಲ ಸಹಾಯವಾಗುತ್ತದೆ. ಇಷ್ಟು 
ಮಾತ್ರವಲ್ಲದೆ ಇನ್ನೂ ಅನೇಕ ಸಾಮಾಜಕ ಗುಂಪುಗಳ 
ವಿಚಾರದಲ್ಲ ಹೊಂದಿರುವ ಭಾವನೆಗಳು ಮತ್ತು ನಡವಳಕೆಗಳನ್ನು 
ಬದಲಸಿಕೊಳ್ಳಲೂ ಸಹಾಯವಾಗುತ್ತದೆ. 


ಪೂರ್ವಾಗ್ರಹಗಳನ್ನು ಮೀರಲು ವಿಷಯಗಳ ಬಳಕೆ 


ಸಾಮಾನ್ಯ ಶಾಲಾ ತರಗತಿಗಳಲ್ಲಯೂ ಕೂಡ ಭ್ರಾತೃತ್ವವನ್ನು 
ಮೂಡಿಸುವ ಅನೇಕ ಸಿದ್ದಾಂತಗಳನ್ನು ಸುಲಭವಾಗಿ 
ಕಾರ್ಯರೂಪಕ್ಷೆ ತರಬಹುದು. ಭಾಷಾ ತರಗತಿಗಳಲ್ಲ ಕಥೆಗಳು 
ಮತ್ತು ನಾಟಕಗಳನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ 
ಸಿದ್ದಮಾದರಿಗಳ೦ದ ವಿಮುಖರಾಗಿ ಹೊಸ ವಿಧಾನಗಳಗೆ ಮುಖ 
ಮಾಡಿದಂತಾಗುತ್ತದೆ. ತರಗತಿಗಳಲ್ಲ ಅವುಗಳ ಬಣ್ಣೆ ಚರ್ಚೆ 
ಮಾಡುವುದರಿಂದ ವಿದ್ಯಾರ್ಥಿಗಳು ಹೊಂದಿದ್ದ ಭಾವನೆಗಳು 


ಮತ್ತು ನಡವಳಕೆಯಲ್ಲ ಬದಲಾವಣಿ ಸಾಧ್ಯ. ಶಿಕ್ಷಕರು ತಮ್ಮ 
ದೈನಂದಿನ ಚಟುವಟಕೆಗಳ್ಲಂ ಸಹಕಾರಿ ಕಲಅಕೆಯನ್ನು 
ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡಬಹುದು. ಇದರಿಂದ ಕೇವಲ 
ಭ್ರಾತೃತ್ವವನ್ನು ಪ್ರೋತ್ಸಾಹಿಸುವುದು ಮಾತ್ರವಲ್ಲದೆ ವಿದ್ಯಾರ್ಥಿಗಳ 
ಕಅಕಾ ಮಟ್ಟ ಹೆಚ್ಚುತ್ತದೆ ಮತ್ತು ಅವರು ಅಧ್ಯಯನ ಮಾಡುವ 
ವಿಷಯದಲ್ಲ ತೊಡಗಿಕೊಳ್ಳಲು ಅನುಕೂಲವಾಗುತ್ತದೆ. ನಾನಾ 
ಸಾಮಾಜಕ ಗುಂಪುಗಳಗೆ ಸೇರಿದ ಮಕ್ಕಳ ಗುಂಪುಗಳ ನಡುವೆ 
ಪೈಪೋಟಗೆ ಬದಲಾಗಿ ಸಹಕಾರ ಮನೋಭಾವವನ್ನು 
ಉತ್ತೇಜಸುವಂತಹ ಆಟಗಳನ್ನು ಏರ್ಪಡಿಸಬಹುದು. ಜಗತ್ತಿನಲ್ಪ 
ನಾವು ಇಂದು ಕಾಣುತ್ತಿರುವ ದ್ವೇಷ ಮತ್ತು ಭೀತಿಯನ್ನು 
ಪ್ರತಿರೋಧಿಸುವ ನಿಟ್ಟನಲ್ಲ ನಮ್ಮ ಶಾಲಾ ಪಠ್ಯಕ್ರಮಗಳು 
ಗಂಭೀರವಾಗಿ ಗಮನಹರಿಸಬೇಕಾಗಿದೆ ಎಂಬುದು ಅನೇಕ 
ಶಿಕ್ಷಣ ತಜ್ಞರ ಅಭಮತವಾಗಿದೆ. ಉದಾಹರಣೆಗೆ, ನಾನಾ 
ಸಾಮಾಜಕ ಗುಂಪುಗಳನ್ನು ಹೇಗೆ ಚಿತ್ರಿಸಲಾಗಿದೆ ಎಂಬುದರ 
ಕಡೆಗೆ ಹೆಚ್ಚು ಆದ್ಯತೆ ನೀಡಿದರೆ ಸಹಾಯವಾಗಬಹುದು. ಇಲ್ಲ 
ಮನುಷ್ಯ ಜೀವಿಯ ಬಗೆಗೆ ನಡೆಸುವ ಶೈಕ್ಷಣಿಕ ಅಧ್ಯಯನ 
ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ನಾವು ಜಗತ್ತನ್ನು 
ವರ್ಗೀಕರಿಸುವ ವಿಧಾನದಲ್ಲಿ ಬದಲಾವಣಿಯನ್ನು ತರಲು ಕೂಡ 
ಇದು ಸಹಾಯವಾಗುತ್ತದೆ. ಸಮಾಜ ವಿಜ್ಞಾನದಲ್ಲ ನಡೆಸಿದ 
ನಿಖರವಾದ ಅಧ್ಯೇಯನದಿಂದಾಗಿ ಪೂರ್ವಕಲ್ಪತ 
ಅಭಿಪ್ರಾಯಗಳು ಮಹತ್ತ್ವವನ್ನು ಕಳೆದುಕೊಂಡಿವೆ ಮತ್ತು 
ವಾಸ್ತವಕ್ಕೆ ಅವು ಸಂವಾದಿಯಾಗಲು ಸಾಧ್ಯವಿಲ್ಲ. ಉದಾಹರಣೆಗೆ 
ಜಾತಿ ಹೇಗೆ ಹುಟ್ಟಕೊಂಡಿತು ಮತ್ತು ಅದು ಇಂದು 
ಪಡೆದುಕೊಂಡಿರುವ ಸ್ಥಿತಿಯ ಬಗ್ಗೆ ಬೋಧನೆ ಮಾಡುತ್ತ 
ಹೋದರೆ ಇಂದು ಜನರು ಹೊಂದಿರುವ ಅನೇಕ 
ಪೂರ್ವಾಗ್ರಹಗಳನ್ನು ತೊಡೆದುಹಾಕುವುದು ನಿಶ್ಲಿತ. 
ವಾಸ್ತವವಾಗಿ ಜನರ ಅದೃಷ್ಟದ ಏರಿಆತಕ್ಕೆ ತಕ್ಕಂತೆ ಅವರು ನಾನಾ 
ವರ್ಣಗಳ ನಡುವೆ ಎಡತಾಕುತ್ತಿರುತ್ತಾರೆ ಎಂಬುದನ್ನು ಇದು 
ತೋರಿಸುತ್ತದೆ. ನಾವು ನಂಬಖಬೇಕೆಂಬ ಕಾರಣದಿಂದ ತಮ್ಮ 
ಜಾತಿಯ ಪಾರಮ್ಯವನ್ನು ಗಟ್ಟಿಗೊಆಸಲು ಬಯಸುವವರಿಗೆ 
ಜಾತಿಗಳೇನು ಸಂಪೂರ್ಣವಾಗಿ ಬೆಸುಗೆ ಹಾಕಿ ಮುಲ್ಲ 


ಬಲು 


ದ್ದೇಷದ ಯೋಚನೆಗಳನ್ನು ಹರಿಯಜಡುವ 


ರಚನೆಯಲ್ಲ. 


ಸಂಪರ್ಕಿಸಬಹುದು. 


ನಾಯಕರಿಗಿಂತ ನಮ್ಮ ಮೇಲೆಯೇ ಹೆಚ್ಚಿನ ಜವಾಬ್ದಾರಿಯುದೆ. 
ಎಲ್ಲ ಜಾತಿಗಳ ಮೇಲೆ ಹಾಗೂ ಜಗತ್ತಿನ ಎಲ್ಲ ಜನರ ಮೇಲೆ 
ಆನುವಂಶೀಯ ಸಂಗತಿಗಳು ಆಕ್ರಮಿಸಿಕೊಂಡಿವೆ ಎಂಬುದನ್ನು 
ಜೀವಶಾಸ್ತ್ರದ ಮೂಲಕ ಸುಲಭವಾಗಿ ಕಂಡುಕೊಳ್ಳಬಹುದು. 
ಪುರುಷರು ಮತ್ತು ಮಹಿಳೆಯರ ನಡುವಿನ ವ್ಯತ್ಯಾಸಗಳು 
ಸಾಮಾಜಕ ಪರಿಸ್ಥಿತಿಗಳು ಮತ್ತು ಸಂಸ್ಕೃತಿಬುಂದ 
ಬಂದಿರುವುದೇ ಹೊರತು ಜೀವಶಾಸ್ತ್ರದ ಮೂಲಕ ಅಲ್ಲ 
ಎಂಬುದು ಶೈಕ್ಷಣಿಕ ಸಂಶೋಧನೆಯಿಂದ ನಾವು ಅರ್ಥ 
ಮಾಡಿಕೊಂಡಿದ್ದೇವೆ. ಧರ್ಮದ ಹೆಸರಿನಲ್ಲ ನಡೆಯುವ 
ಹಿಂಸಾಚಾರದ ಕೃತ್ಯಗಳು ಅಧಿಕಾರದ ಆಕಾಂಕ್ಷೆ ಅಥವಾ 
ಪ್ರತೀಕಾರದ ಕಾರಣಕ್ನಾಗಿ ಬಂದಿರುವುದೇ ಹೊರತಾಗಿ ಧರ್ಮದ 
ಮೇಲಅನ ನಂಚಕೆಯುಂದ ಅಲ್ಲ ಎಂಬುದು ನಿರಂತರ ನಡೆಸಿದ 
ಅಧ್ಯಯನದಿಂದ ಸಾಬೀತಾಗಿದೆ. ಶಾಲಾ ಪಠ್ಯಕ್ರಮದಲ್ಲ ಈ 
ವಿಚಾರಗಳ ಮೇಲೆ ಹೆಚ್ಚನ ಒತ್ತು ನೀಡುವುದರಿಂದ ಜನರನ್ನು 
ಪರಪ್ಪರ ಪ್ರತ್ಯೇಕಿಸುವ ಉದ್ದೇಶದ ವರ್ಗೀಕರಣವನ್ನು 
ವಿರೋಧಿಸಲು ಸಹಾಯವಾಗುತ್ತದೆ. ನಮ್ಮ ದೇಶದಲ್ಲ ಮತ್ತು 
ಜಗತ್ತಿನಲ್ಲ ಭ್ರಾತೃತ್ವವನ್ನು ಪ್ರೋತ್ಲಾಹಿಸುವುದು ಹೇಗೆ ಎಂಬ ಬಧ್ಣೆ 
ನಾವು ಕಲಅಯುವುದು ಸಾಕಷ್ಟಿದೆ. ಶಾಲೆಗಳು ಮತ್ತು 
ವಿಶ್ವವಿದ್ಯಾಲಯಗಳಲ್ಲ ಭನ್ನ-ವಿಭನ್ನ ಹಿನ್ನೆಲೆಗಳಂದ ಬಂದ 
ಜನರು ಒಂದುಗೂಡುತ್ತಿರುವುದು ಮತ್ತು ಮಿತ್ತರಾಗುತ್ತಿರುವ 
ಬೆಳವಣಿಗೆಗಳನ್ನು ಕಂಡಾಗ ನನಗೆ ನಿಜಕ್ಸೂ ಭವಿಷ್ಯದ ಬಗ್ಗೆ 
ಭರವಸೆ ಮೂಡುತ್ತಿದೆ. ಸಾಮಾಜಕ ಗುಂಪುಗಳ ನಡುವೆ 
ನಂಜಕೆ, ಗೆಳೆತನ ಮತ್ತು ಸಮಾನತೆಯನ್ನು ರೂಪಿಸುವಲ್ಲ ಶಿಕ್ಷಣ 
ಸಂಸ್ಥೆಗಳು ಮತ್ತು ಯುವ ಸಂಘಟನೆಗಳು ಸಾಕಷ್ಟು 
ಕೊಡುಗೆಗಳನ್ನು ನೀಡಬಹುದು. ಇದಕಾಗಿ ಅವರು ಮಾನವ- 
ಶಾಸ್ತ್ರ, ಮನೋವಿಜ್ಞಾನ, ಸಾಮಾಜಕ ಮನೋವಿಜ್ಞಾನ 
ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲ ನಡೆಸಿದ ಸಂಶೋಧನೆಗಳು 
ಮತ್ತು ತಮ್ಮದೇ ಆದ ಅನುಭವಗಳನ್ನು ಧಾರೆ ಎರೆಯಬಹುದು. 
ದ್ವೇಷ, ನಿಂದನೆ ಮತ್ತು ಭಯ ಅನಿವಾರ್ಯವೇನೂ ಅಲ್ಲ. ನಾವು 
ಅವುಗಳನ್ನೆಲ್ಲ ಮೀರಲು ಇರುವ ದಾರಿಗಳನ್ನು ಹುಡುಕಬೇಕು. 
ಇದನ್ನು ಕಿಂಡರ್‌ಗಾರ೯ನ್‌ ಹಂತದಿಂದಲೇ ಆರಂಭಸುವ 
ಅಗತ್ಯವಿದೆ. 


ಅಮ್ಮನ್‌ ಮದನ್‌ ಅವರು ಬೆಂಗಳೂರಿನ ಅಜಂ ಪ್ರೇಮ್‌ ಜ ವಿಶ್ವವಿದ್ಯಾಲಯದಲ್ಲ ಬೋಧಕರಾಗಿದ್ದಾರೆ. ಮಾತುಕತೆ. ಭ್ರಾತೃತ್ವ ಮತ್ತು 
ನ್ಯಾಯಕ್ಸಾಗಿರುವ ಆಸಕ್ತ ಗುಂಪುಗಳಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ೩mman.madan@apu.du.in ಮೂಲಕ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆ.ಸಿ. 


ಶಿಕ್ಷಕರ ಯೋಗಕ್ಷೇಮದ ಮರುಚಿಂತನೆ | ಒತ್ತಡ ಬಳಲಿಕೆಗಳ 


ಜ್ವೈರಿಯಾ ಸಲೀಂ 


ಶಿಕ್ಷಕರ ಯೋಗಕ್ಷೇಮದ ಕುರಿತು ಇತ್ತೀಚೆಗೆ ನಡೆಯುವ 
ಸಂವಾದಗಳು ಹಲವು ಬಾರಿ ಶಿಕ್ಷಕರಲ್ಲುಂಬಾಗುವ ಒತ್ತಡ 
ಹಾಗೂ ಐಬಳಲಕೆಯ ಕಾರಣಗಳು ಹಾಗೂ ಅವುಗಳ 
ನಿವಾರಣೋಪಾಯಗಳ ಸುತ್ತಲೇ ಇರುತ್ತವೆ. ಈ ಲೇಖನವು 
ಶಿಕ್ಷಕರ ಯೋಗಕ್ಷೇಮಕ್ತೆ ಬೇಕಾದ ಅವಶ್ಯಕತೆಗಳ ಬಗ್ಗೆ. ಅವುಗಳ 
ಪ್ರಾಮುಖ್ಯತೆಯ ಬಗ್ಗೆ ಹಾಗೂ ಹೇಗೆ ಸಂಸ್ಥೆಗಳು ಭಾವನಾತೃಕ 
ಬುದ್ಧಿಮತ್ತೆಯನ್ನು (emotional intelligence) ಬೆಳೆಪಿ 
ಪ್ರತಿಯೊಬ್ಬ ವ್ಯಕ್ತಿಯ ಸಾಧ್ಯತೆಗಳನ್ನು ಸಾಕಾರಪಡಿಸಲು 
ಅನುವು ಮಾಡಿಕೊಡುವ ಒಂದು ಸಂತೋಷಕರ ಶಾಲಾ 
ಸಂಸ್ಕೃತಿಯನ್ನು ಪೋಷಿಸಿ ಅದನ್ನು ಉಳಸಿಕೊಳ್ಳಬಹುದು 
ಎಂಬುದರ ಬಗ್ಗೆ ಆಳವಾಗಿ ಚರ್ಚಿಸುತ್ತದೆ. ನಂತರ ಇದು ಹೇಗೆ 
ಶಿಕ್ಷಕರು ಮತ್ತು ನಾಯಕತ್ವ ವಹಿಸುವವರು ತಮ್ಮ ಹಾಗೂ ತಮ್ಮ 
ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬಹುದು 
ಎಂಬ ಕೆಲವು ವಿಚಾರಗಳನ್ನು ಅನ್ನೇಷಿಸುತ್ತದೆ. 


ಶಿಕ್ಷಕರ ಯೋಗಕ್ಷೇಮದ ಪ್ರಾಮುಖ್ಯತೆ 


ಆಧುನಿಕ ಜೀವನದಲ್ಲಿ ಹೆಚ್ಚುತ್ತಿರುವ ಒತ್ತಡಗಳು. ಸಂಬಂಧಿಕರು 
ಹಾಗೂ ನೆರೆಹೊರೆಯವರ ಆಧಾರವಿರದ ಚಿಕ್ಕ ಕುಟುಂಬಗಳು 
ಹಾಗೂ ಇಳಯುತ್ತಿರುವ ಭಾವನಾತ್ಮಕ ಸಮಚಿತ್ತ ಇವೆಲ್ಲವುಗಳ 
ನಡುವೆ ಶಿಕ್ಷಕರ ಯೋಗಕ್ಷೇಮವು ಬಹಳ ಮುಖ್ಯ ವಿಚಾರವಾಗಿ 
ಕಂಡುಬರುತ್ತಿದೆ. ಇದು ವಿಶೇಷವಾಗಿ ಕೋವಿಡ್‌-1೨ರ ನಂತರ 
ಹೆಚ್ಚು ನಿಚ್ಚಳವಾಗಿದೆ. ಈ ಅಂಶಗಳು ಬರಿಯ ಶಿಕ್ಷಕರ 
ಯೋಗಕ್ಷೇಮದ ಮೇಲೆ ಪರಿಣಾಮ ಜೀರುವುದಷ್ಟೇ ಅಲ್ಲ, ಇದೇ 
ಸವಾಲುಗಳನ್ನೆದುರಿಸುತ್ತಿರುವ ವಿದ್ಯಾರ್ಥಿಗಳ ಜೊತೆ 
ವ್ಯವಹರಿಸುವ ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ಶಿಕ್ಷಕರ 
ಮೇಲೆಯೇ ಹೊರಿಸುತ್ತವೆ. ಒಬ್ಬ  ಶಿಕ್ಷಕಿಯು ತನ್ನ 
ಯೋಗಕ್ಷೇಮವನ್ನು ಚೆನ್ನಾಗಿಟ್ಟುಕೊಂಡ ನಂತರವೇ ಆಕೆ ತನ್ನು 
ವಿದ್ಯಾರ್ಥಿಗಳ ವಿವಿಧ ಸಾಮಾಜಕ - ಭಾವನಾತ್ಯಕ ಹಾಗೂ 
ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸುವ ನಿಟ್ಟನಲ್ಲ ಎದುರಾಗುವ 
ಸವಾಲುಗಳನ್ನು ಮೀರಲು ಸಾಧ್ಯವಾಗುತ್ತದೆ. ಶಿಕ್ಷಕರ 
ಯೋಗಕ್ಷೇಮದ ಅಗತ್ಯವನ್ನು ತಮ್ಮ "ಟೀಚಿಂಗ್‌ ಟು ಬ್ರಾನ್ಲೆಸ್‌' 
(Bell Hooks, 1994) woಬ ಮಸ್ತಕದಲ್ಲ ಟಕ್‌ ನ್ಹಾಬ್‌ 
ಹಾನ್‌ ಅವರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ: 'ಒಬ್ಬ ವೈದ್ಯ. 
ಚಿಕಿತ್ಸಕ, ಶಿಕ್ಷಕ ಅಥವಾ ಯಾವುದೇ ನೆರವು ನೀಡುವ ವೃತ್ತಿಪರರು 
ಮೊದಲು ತಮ್ಮೆಡೆಗೆ ನೋಡಿಕೊಳ್ಳಬೇಕು. ಏಕೆಂದರೆ ನೆರವು 
ನೀಡುವವರು ಸಂತೋಷವಾಗಿಲ್ಲದಿದ್ದರೆ ಅವರು ಇತರರಿಗೆ 
ನೆರವು ನೀಡಲಾರರು. ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕೆ ಬೇಕಾದ 
ಸುರಕ್ಷಿತ ಹಾಗೂ ಪೋಷಕ ಪರಿಸರವನ್ನು ನಿರ್ಮಾಣ 


ಮಾಡುವಲ್ಲ ಶಿಕ್ಷಕರು ಬಹಳ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. 
ವಿದ್ಯಾರ್ಥಿಗಳ ಕಲಕೆಯ ಮೇಲೆ ಮತ್ತು ಒಂದು ಧನಾತ್ಕಕವಾದ 
ಹಾಗೂ ಏಳಗೆ ಹೊಂದುತ್ತಿರುವ ಶಾಲಾ ಸಂಸ್ಕೃತಿಯ ಮೇಲೆ 
ಶಿಕ್ಷಕರ ಯೋಗಕ್ಷೇಮದಿಂದ ಉಂಬಾಗುವ ಪ್ರತ್ಯಕ್ಷ ಹಾಗೂ 
ಪರೋಕ್ಷವಾದ ಧನಾತ್ಮಕ ಪರಿಣಾಮಗಳ ಬಗ್ಗೆ 
ಸಂಶೋಧನೆಗಳು ಸಾಕಷ್ಟು ಪುರಾವೆಗಳನ್ನು ಒದಗಿಸಿವೆ. 
ಒಳ್ಳೆಯ ಯೋಗಕ್ಷೇಮವುಳ್ಳ ಶಿಕ್ಷಕರು ತಮ್ಯ 
ವಿದ್ಯಾರ್ಥಿಗಳೊಡನೆ ಉತ್ತಮವಾದ ಬಾಂಧವ್ಯವನ್ನು 
ಹೊಂದಿದ್ದು, ತರಗತಿಯ ಸಂವಹನಗಳನ್ನು ಉತ್ತಮವಾಗಿ 
ನಿರ್ವಹಿಸಬಲ್ಲರು. ಅವರು ತರಗತಿಯಲ್ಲ ಒಂದು ಸುರಕ್ಷಿತ 
ಹಾಗೂ ಧನಾತ್ಮಕ ವಾತಾವರಣವನ್ನು ಸೃಷ್ಟಿಸಬಲ್ಲರು ಹಾಗೂ 
ಭಿನ್ನ ಹಿನ್ನೆಲೆಯ ವಿದ್ಯಾರ್ಥಿಗಳ ಅಗತ್ಯಗಳಗೆ ಪ್ಪಂದಿಸಿ, ಅವರು 
ಪ್ರಗತಿ ಹೊಂದಲು ಖೇಕಾದ ಬೆಂಬಲವನ್ನು 
ಒದಗಿಸಿಕೊಡಬಲ್ಲರು. ಶಾಲೆಯು ಒದಗಿಸುವಂತಹ ಸಾಮಾಜಕ 
ಬಂಡವಾಳವನ್ನು ಕೂಡ ಅವರು ಚೆನ್ನಾಗಿ ಬಳಸಿಕೊಂಡು 
ವೃತ್ತಿಪರ ಸಮುದಾಯದ ಒಂದು ಸಂಪರ್ಕ ಜಾಲವನ್ನು 
ನಿರ್ಮಿಸಿಕೊಂಡು ಅದರ ಮೂಲಕ ತಮಗೆ ಬೇಕಾದ ವೈಯಕ್ತಿಕ 
ಹಾಗೂ ವೃತ್ತಿಪರ ಗುರಿಗಳಗೆ ಬೇಕಾಗುವ ಬೆಂಬಲವನ್ನು ಕೂಡ 
ಪಡೆದುಕೊಳ್ಳಬಲ್ಲರು. 


ಶಿಕ್ಷಕರ ಯೋಗಕ್ಷೇಮವನ್ನು 
ಆಡಳತಾತ್ಕಕವಾಗಿ ಮತ್ತು ಆರ್ಥಿಕ ದೃಷ್ಟಿಯಿಂದಲೂ 
ಮುಖ್ಯವಾಗುತ್ತದೆ ಮತ್ತು ಅದು ಉತ್ತಮ ಉತ್ಪಾದನಾ 
ಸಾಮರ್ಥ್ಯ, ಕೆಲಸದಲ್ಲಿ ಹೆಚ್ಚನ ಸಂತೃಪ್ಲಿಯು ಕೆಲಸವನ್ನು 
ಬಡುವ ಪ್ರಮಾಣವನ್ನು ಕಡಿಮೆಗೊಳಸುತ್ತದೆ. ಶಿಕ್ಷಕರ 
ಯೋಗಕ್ಷೇಮದ ಕಾಳಕಜಯು ಅವರ ಯೋಗಕ್ಷೇಮಕ್ಕೆ 
ಅಡ್ಡಿಪಡಿಸುವಂತಹ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು 
ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳು ಹಾಗೂ ಸಹೋದ್ಯೋಗಿಗಳ 
ಜೊತೆ ಧನಾತ್ಛಕವಾಗಿ ತೊಡಗಿಸಿಕೊಂಡು ತಮ್ಯ ವೃತ್ತಿಯಲ್ಲಿ 
ಯಶಸ್ಸನ್ನು ಸಾಧಿಸಿ. ಸಂತೃಪ್ತಿಯನ್ನು ಹೊಂದಲು ಬೇಕಾದ 
ವೃತ್ತಿಪರ ವಾತಾವರಣವನ್ನು ಸೃಷ್ಟಿಸಲು ಸಹಾಯಕವಾಗುತ್ತದೆ. 


ಖಾತರಿಪಡಿಸಿಕೊಳ್ಳುವುದು 


ಶಿಕ್ಷಕರ ಯೋಗಕ್ಷೇಮದ ಆಯಾಮಗಳು 
ಒಳ್ಳೆಯ ಯೋಗಕ್ಷೇಮದ ಸ್ಥಿತಿ ಎಂದರೆ ಬದುಕಿನಲ್ಲಿ 
ಸಂತೃಪ್ತಿಯನ್ನು ಅನುಭವಿಸುವುದರ ಜೊತೆಗೆ ಅದರಲ್ಲ 


ಸಂತೋಷದ, ತೃಪ್ತಿಯ ಹಾಗೂ ಉದ್ದೇಶವನ್ನು ಗುರುತಿಸಿ- 
ಕೊಳ್ಳುವುದು. ಒಳ್ಳೆಯ ಯೋಗಕ್ಷೇಮವನ್ನು ಬಹಳಷ್ಟು ಬಾರಿ 
ಬದುಕಿನ ಒತ್ತಡಗಳನ್ನು ತಾಆಕೊಳ್ಳುವ, ಸಂಬಂಧಗಳನ್ನು ಬೆಳೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


07 


ಉಳಸಿಕೊಳ್ಳುವ, ಆರೋಗ್ಯಕರವಾಗಿಯೂ ಸದೃಢವಾಗಿಯೂ 
ಇದ್ದು. ತಮ್ಮ ಗುರಿಗಳನ್ನು ಸಾಧಿಸುವಲ್ಲ ಉದ್ದೇಶಪೂರ್ವಕವಾಗಿ 
ಉತ್ಪಾದನಾಶೀಲತೆಯನ್ನು ತೋರಿಸುವ ಒಬ್ಬ ವ್ಯಕ್ತಿಯ 
ಸಾಮರ್ಥ್ಯವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ, 
ಕಾರ್ಯಕ್ಷೇತ್ರದಲ್ಲ ಒಳ್ಳೆಯ ಯೋಗಕ್ಷೇಮವು ಸಾಮಾಜಕ- 
ವ್ಯಾವಹಾರಿಕ (socioecological) 


ನಿಭಾಲುಸುವ ಸಾಮರ್ಥ್ಯ, ಸಂಬಂಧಗಳನ್ನು ನಿರ್ವಹಿಸುವ 


ರೀತಿ ಮತ್ತು ವೈಯಕ್ತಿಕ ಹಾಗೂ ವೃತ್ತಿಪರ ಗುರಿಗಳನ್ನು 


ಸಾಧಿಸುವುದರ ಮೇಲೆ ಬಹುಪಾಲು ನಿಂತಿದೆ. ಅದು 
ಬಹುಮುಖ್ಯವಾಗಿ ಅವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ 
ಆಯಾಮಗಳಂದ ಪ್ರಭಾವಿಸಲ್ಲಟ್ಟರುತ್ತದೆ. ಆ ಆಯಾಮ- 


ದೈಹಿಕ ದಾರ್ಥ್ಯತೆ 
ಹಾಗೂ ಪ್ರಜ್ಞಾಶೀಲತೆ 


BS 
ಹಾಗೂ ಕ್ಷಮತೆ 


ಆಯಾಮವನ್ನೂ 
ಹೊಂದಿದೆ. ಶಿಕ್ಷಕರ ಯೋಗಕ್ಷೇಮವು ತಮ್ಮ ಭಾವನೆಗಳನ್ನು 


ಆರೋಗ್ಯಕರ ಸ ಸಂಬಂಧಗಳನ್ನು 
ಆನಂದಿಸುವುದು, ಸುರಕ್ಷಿತ 
ಭಾವನೆಯನ್ನು ಅನುಭವಿಸುವುದು. 


ಗಳೆಂದರೆ, ಅವರ ಕಾರ್ಯಕ್ಷೇತ್ರದ ಭೌತಿಕ ವಾತಾವರಣದಲ್ಲ 
ಸಿಕ್ಷುವ ಮನ್ನಣೆ, ಮೆಚ್ಚುಗೆ ಹಾಗೂ ಪರಿಗಣನೆಗಳ೦ದ ಮೂಡುವ 
ಸುರಕ್ಷತೆ ಹಾಗೂ ಭದ್ರತೆಗಳನ್ನೊಕಗೊಂಡು: ತಮ್ಮ 
ಸಹೋದ್ಯೋಗಿಗಳು. ವಿದ್ಯಾರ್ಥಿಗಳು ಹಾಗೂ ಶಾಲಾ 
ಸಮುದಾಯದೊಡನೆ ಒಂದು ನೈಜ ಹಾಗೂ ನಂಬಕಸ್ಥ 
ಸಂಬಂಧವನ್ನು ಹೊಂದುವುದರವರೆಗೆ. ಅವರ ಕೆಲಸದ 
ಗುಣಮಟ್ಟ. ಅವರ ಬೋಧನೆಯ ಪರಿಣಾಮಕಾರಿತ್ತ ಹಾಗೂ 
ಕಲಕೆಯ ವಾತಾವರಣ ಮತ್ತು ಕಅಲಯುವವರ ಸಾಧನೆಗಳಗೆ 
ಅವರು ನೀಡಬಲ್ಲ 'ಮೌಲ್ಯವರ್ಧನೆ'ಗಳ (value addition) ಬಗ್ಗೆ 
ಶಿಕ್ಷಕರಿಗೆ ಇರುವ ದೃಷ್ಟಿಕೋನ ಕೂಡ ಅವರ ಕೆಲಸದಲ್ಲನ 
ಸಂತೃಪ್ತಿ ಹಾಗೂ ಯೋಗಕ್ಷೇಮದ ಭಾವನೆಗಳಗೆ ಪ್ರಷ್ಠವಾದ 
ನೆರವನ್ನೀಯುತ್ತವೆ. 


ವೈಯಕ್ತಿಕ ಹಾಗೂ 
ವೃತ್ತಿಪರ ಗುರಿಗಳನ್ನು 
ಸಾಧಿಸುವುದು 


ವೃತ್ತಿ ಬದುಕಿನಲ್ಲಿ 
ಸಮತೋಲನ 


ಸಮುದಾಯದಲ್ಲ ಒಂದಾಗುವುದು 


ಚಿತ್ರ 1. ಶಿಕ್ಷಕರ ಯೋಗಕ್ಷೇಮದ ವೈಯಕ್ತಿಕ, ಸಾಮಾಜಿಕ ಮತ್ತು ಪರಿಸರದ ಆಯಾಮಗಳು 


ಯೋಗಕ್ಷೇಮಕ್ಕೆ ಬಲ ತುಂಬುವ 
ಭಾವನಾತ್ಮಕ ಸಾಮರ್ಥ್ಯಗಳು 


ಸಮಾಜೋ- 


* ಶಿಕ್ಷಕರ ಸಮಾಜೋ-ಭಾವನಾತೃಕ ಕಅಕಾ ಒಕ್ಕೂಟವು 


(The Consortium for Socio-Emotional Learning 
CASEL, 2013) ಶಿಕ್ಷಕರು ಯೋಗಕ್ಷೇಮ ಹೊಂದಲು 


ಸಹಾಯಕವಾಗುವ ಹಾಗೂ ವಿದ್ಯಾರ್ಥಿಗಳ ಕಲಕಾ 


ಫಲಅತಾಂಶಗಳ ಮೇಲೆ ಪ್ರಭಾವ ಬೀರುವ ಐದು 
ಸಮಾಜೋ-ಭಾವನಾತ್ಮಕ ಸಾಮರ್ಥ್ಯಗಳನ್ನು 
ಪಟ್ಟಮಾಡುತ್ತದೆ. 

* ಪ್ಪ-ಪಜ್ಞೆ: ಶ್ವ-ಪಜ್ಞೆ ಹೊಂದುವುದು ಎಂದರೆ ತಮ್ಮ 


ಭಾವನೆಗಳು, ಗುರಿಗಳು, ಮೌಲ್ಯಗಳು, ಶಕ್ತಿ ಹಾಗೂ 
ಮಿತಿಗಳನ್ನು ಅರ್ಥಮಾಡಿಕೊಳ್ಳುವುದು. ಇದು ಮನಸ್ಸಿನಲ್ಲಿ 
ಒಂದು ಧನಾತ್ಕಕ ಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಸಹಾಯ 
ಮಾಡುತ್ತದೆ. 


*  ಪ್ರ-ನಿರ್ವಹಣಿ: ತಮ್ಮ ಯೋಚನೆಗಳು. ಭಾವನೆಗಳು ಮತ್ತು 
ವರ್ತನೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ; ಇದು 


ಒತ್ತಡವನ್ನು ನಿರ್ವಹಿಸಲು. ವಾಸ್ತವಿಕ ಗುರಿಗಳನ್ನಿಟ್ಟು- 
ಕೊಳ್ಳಲು ಮತ್ತು ಅಗತ್ಯ ಜದ್ದಾಗ ಅವುಗಳಗೆ 
ಹೊಂದಿಕೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ. 


*  ಸಾಮಾಜಕ-ಪುಜ್ಞೆ: ಸಾಮಾಜಕ ಪ್ರಜ್ಞೆಯನ್ನು ಹೊಂದುವುದು 
ಎಂದರೆ ಸಾಮಾಜಕ ರೀತಿನೀತಿಗಳನ್ನು ಮತ್ತು 
ನಿರೀಕ್ಷೆಗಳನ್ನು ಅರಿತುಕೊಳ್ಳುವುದು. ಈ ಅರಿವು ಒಬ್ಬ ವ್ಯಕ್ತಿಗೆ 
ಇತರರ  ಸಮಾಜೋ-ಭಾವನಾತ್ಮಕ ಅಗತ್ಯಗಳನ್ನು 
ಗ್ರಹಿಸಲು ಮತ್ತು ಅವರನ್ನು ಪರಾನುಭೂತಿಯುಂದ, 
ಕರುಣೆಯಿಂದ ಕಾಣಲು ಸಹಕರಿಸುತ್ತದೆ. ಬೇರೆಲ್ಲರಿಗಿಂತ 
ತಮ್ಮ ವಿದ್ಯಾರ್ಥಿಗಳ ವೈವಿಧ್ಯಮಯ ಅಗತ್ಯಗಳನ್ನು 
ಅರ್ಥಮಾಡಿಕೊಂಡು. ಸಂಪನ್ಯೂಲಗಳನ್ನು ಗುರುತಿಸಿ. 
ಅವರು ವ್ಯಾಪಕ ಶಾಲಾ ಮ pe 
ಗಳಸಿಕೊಳ್ಳುವಂತೆ ನೋಡಿಕೊಳ್ಳಲು Biddhbs 
ಶಿಕ್ಷಕರಿಗೆ ಹೆಚ್ಚು ಸಾಧ್ಯತೆ ಇದೆ. 


. ಸಂಬಂಧಗಳನ್ನು 
ಸೌಹಾರ್ದಯುತವಾದ, 


ಬೆಳೆಸಿಕೊಳ್ಳುವುದು: ಒಂದು 
ಪ್ರೋತ್ಸಾಹದಾಯಕ ವೃತ್ತಿ 


ಸಂಸ್ಕೃತಿಯನ್ನು ನಿರ್ಮಿಸಲು ವಿದ್ಯಾರ್ಥಿಗಳು ಮತ್ತು ಆದರೂ, ಸಾಕಷ್ಟು ಸಮಾಜೋ-ಭಾವನಾತ್ಯಕ ಸಾಮರ್ಥ್ಯ- 
ಸಹೋದ್ಯೋಗಿಗಳ ಜೊತೆ ಗಟ್ಟಯಾದ ಹಾಗೂ ಗಳನ್ನು ಹೊಂದಿರುವಂತಹ ಶಿಕ್ಷಕರು ಕೂಡ ತಮ್ಮ ನಿಯಂತ್ರಣ 
ವಿಶ್ವಾಪಪೂರ್ವಕ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಮೀರಿದ ಮತ್ತು ಬಾಹ್ಯ ಪರಿಸರದ ಹಲವು ಕಾರಣಗಳಂ೦ದ ಒತ್ತಡ 
ಅವಶ್ಯಕವಾಗಿದೆ. ಸಕ್ರಿಯವಾಗಿ ಕೇಆಸಿಕೊಳ್ಳುವ, ಸ್ಪಷ್ಟವಾಗಿ ಬಳಲಕೆಗೆ ಒಳಗಾಗುವ ಅಪಾಯ ಇರಬಹುದು. ಅತಿ ಉತ್ಪಾಹ 
ಸಂವಹನ ಮಾಡುವ ಹಾಗೂ ಬಂಧುತ್ವವನ್ನು ಹಾಗೂ ಸಪ್ಪಯಂ-ಪ್ರೇರಣೆಯುಳ್ಳ ಶಿಕ್ಷಕರಿಗಂತೂ. ಬಾಹ್ಯ 
ಅನುಭವಿಸುವ ಸಾಮರ್ಥ್ಯವು ಒಂದು ಸಮುದಾಯಕ್ಕೆ ಕಾರಣಗಳಂ೦ಂದಾಗಿ ತಮ್ಮ ಗುರಿಯನ್ನು ಸಾಧಿಲಾಗದೆ ಹೋದ 
ಸೇರಿದಂತಹ ಭಾವನೆಯನ್ನು ಅನುಭವಿಸಲು ಅನುವು ಸಂದರ್ಭಗಳಲ್ಲ ಹತಾಶೆ ಹಾಗೂ ಒತ್ತಡಕ್ಕೆ ಒಳಗಾಗುವ 
ಮಾಡಿಕೊಡುತ್ತದೆ. ಅದು ಪರಸ್ಪರ ಸಹಕಾರ ಮತ್ತು ಅಪಾಯ ಸ್ವಲ್ಲ ಹೆಚ್ಚೇ ಎನ್ನಬಹುದು. ಉದಾಹರಣೆಗೆ, ವರ್ತನೆಗೆ 


ಭನ್ನಾಭಿಪ್ರಾಯಗಳನ್ನು ಸೌಹಾದ್ದಯುತವಾಗಿ ಬಗೆಹರಿಸಿ- ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು 
ಕೊಳ್ಳುವುದರೊಂದಿಗೆ ಎಲ್ಲರೂ ಸುರಕ್ಷತೆ, ಕಾಳಜಯನ್ನು ಸಹೋದ್ಯೋಗಿಗಳು ಮತ್ತು ಶಾಲಾ ಮುಖ್ಯಸ್ಥರ ಸಹಕಾರ 
ಪಡೆಯಲು ಕೂಡ ಸಹಕಾರಿಯಾಗಿದೆ. ಬೇಕಾಗುತ್ತದೆ. ಅದರೊಂದಿಗೆ, ಭನ್ನಾಭಿಪ್ರಾಯಗಳಗೆ 
ಸೌಹಾರ್ದಯುತವಾದ ಪರಿಹಾರಗಳನ್ನು ಕಂಡುಕೊಳ್ಳುವ 

* ಜವಾಬ್ದಾರಿಯುತ ನಿರ್ಣಯ ತೆಗೆದುಕೊಳ್ಳುವುದು: ಪ್ರಕ್ರಿಯೆಗಳ ಮತ್ತು ಪರಸ್ಪರ ಹಂಚಿಕೊಂಡು ಸಂಘರ್ಷಗಳನ್ನು 


ತಮ್ಮನ್ನು ತಾವೇ ಅರಿತುಕೊಳ್ಳುವುದು ಅಗತ್ಯವಿದ್ದಾಗ ಪರಿಹರಿಸಲು ಧನಾತ್ಮಕ ಶಿಸ್ಲುಪಾಲನಾ ಕ್ರಮಗಳ 
ನಿಣ೯ಯಗಳನ್ನು ತೆಗೆದುಕೊಳ್ಳಲು ಆತ್ಮವಿಶ್ವಾಸ ಸಾಮೂಹಿಕವಾದ ಒಂದು ಪರಿಸರ ವ್ಯವಸ್ಥೆಯ ಅಗತ್ಯವಿರುತ್ತದೆ. 
ಕೊಡುತ್ತದೆ. ಅದರಲ್ಲೂ ವಿಶೇಷವಾಗಿ ಶಿಕ್ಷಕರು. ತಮ್ಮ ವೃತ್ತಿ ಇವುಗಳ ಅನುಪಸ್ಥಿತಿಯಲ್ಲ ಶಿಕ್ಷಕರಿಗೆ ಭಾವನಾತ್ಮಕ ಬಳಲಕೆ 
ದಿನವೊಂದರಲ್ಲ ಮಕ್ಕಳನ್ನು ಎಲ್ಲ ಕೂರಿಸಬೇಕು. ಹೇಗೆ (emotional exhaustion) ಹಾಗೂ ಹತಾಶರಾಗುವಂತಹ 
ಗುಂಪು ಮಾಡಬೇಕು ಎಂಬುದನ್ನು ನಿರ್ಧರಿಸುವುದು, ಸಾಧ್ಯತೆಗಳು ಹೆಚ್ಚಿರುತ್ತವೆ. ಅವರ ಯೋಗಕ್ಷೇಮಕ್ಕೆ 
ಸೂಕ್ತ ಕಅಸುವ-ಕಅಯುವ ಹಾಗೂ ಮೌಲ್ಯಮಾಪನದ ಬಂದೊದಗುವ ಮತ್ತೊಂದು ಅಪಾಯ ಎಂದರೆ ಮೇಅನವರಿಂದ 
ಕಾರ್ಯತಂತ್ರಗಳನ್ನು ಆರಿಸಿಕೊಳ್ಳುವುದರಿಂದ ಹಿಡಿದು ಪಠ್ಯಕ್ರಮವನ್ನು ಪೂರ್ಣಗೊಳಸಲು ಮತ್ತು ಇತರ ಆಡಳತಾತೃಕ 
ವಿದ್ಯಾರ್ಥಿಗಳು ಪ್ರಗತಿ ಹೊಂದಲು ಸಾಧ್ಯವಾಗುವಂತೆ ಕೆಲಸಗಳನ್ನು ಮಾಡಲು ಬರುವಂತಹ ಆದೇಶಗಳದ್ದು. ಇವು 
ನಿರ್ದಿಷ್ಟವಾದ ಹಿಮ್ಯಾಹಿತಿ ನೀಡಿ ಬೆಂಬಲ ಶಿಕ್ಷಕರ ಸಮಯವನ್ನು ಹಾಳುಮಾಡುವುದಲ್ಲದೆ ಅವರ ವೃತ್ತಿಪರ 
ಒದಗಿಸುವುದರವರೆಗೆ ಚೆನ್ನಾಗಿ ತಿಆದು ನಿರ್ಣಯ ಗುರಿಗಳನ್ನು ಪೂರ್ಣಗೊಳಸಲು ಅಡ್ಡಿಪಡಿಸುತ್ತವೆ. ಇನ್ನು ಅವರ 
ಮಾಡಬೇಕಾಗಿ ಬರುತ್ತದೆ. ಶಾಲೆಯಲ್ಲನ ವೃತ್ತಿಪರ ಸಂಸ್ಕೃತಿಯು ಶಾಲೆಯ ಒಳಗೆ ಅಥವಾ 
ಹೊರಗೆ ತಮಗೆ ಪೂರಕ ಬೆಂಬಲ ನೀಡುವಂತಹ ಯಾವುದೇ 
ತಮ್ಮ ಆರೈಕೆಯೊಳಗೆ ಬರುವವರ ಯೋಗಕ್ಷೇಮವನ್ನು ಗಣನೆಗೆ ರೀತಿಯ ಕಅಕಾ ಸಮುದಾಯಗಳನ್ನು ಸೃಷ್ಟಿಸಿಕೊಳ್ಳಲು 
ತೆಗೆದುಕೊಂಡು. ನ್ಯಾಯಯುತವಾದ, ನಿಷ್ಪಕ್ಷಪಾತವಾದ ಅನುಕೂಲಕರವಾಗದೆ ಹೋದರಂತೂ ಈ ಸಮಸ್ಯೆ 
ಆಯ್ದೆಗಳನ್ನು ಜಾಗರೂಕವಾಗಿ ಮಾಡಬೇಕಾಗುತ್ತದೆ. ದುಪ್ಪಬ್ದಾಗಿಬಡುತ್ತದೆ. 


ಶಿಕ್ಷಕರ ಯೋಗಕ್ಷೇಮದ ಪೋಷಣೆ 


ಯೋಗಕ್ಷೇಮದ ಪೋಷಣಿ ಎನ್ನುವುದು ಶಿಕ್ಷಕರು ಮತ್ತು 
ಶಾಲೆಯ ಮುಖ್ಯುಷ್ಥರು ಇಬ್ಬರಿಗೂ ಸೇರಿದ ಜವಾಬ್ದಾರಿಯಾಗಿದೆ. 
ಶಿಕ್ಷಕರು ತಮ್ಮ ಯೋಗಕ್ಷೇಮಕ್ಕೆ ಎಡೆ ಮಾಡುವಂತೆ 
ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟನಲ್ಲ ಕೆಲಸ 
ಮಾಡುವಾಗ ಶಾಲೆಯ ಮುಖ್ಯಸ್ಥರೂ, ಶಿಕ್ಷಕರಿಗೆ ಸ್ವಾಯತ್ತತೆ 
ಹೊಂದಲು. ಅವರ ವೃತ್ತಿಪರ ಬೆಳವಣಿಗೆಗೆ ಬೇಕಾಗುವ 
ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಹಾಗೂ 
ಸಹೋದ್ಯೋಗಿಗಳ ನಡುವೆ ವಿಶ್ವಾಪಪೂರ್ವಕ ಸಂಬಂಧಗಳನ್ನು 
ಹೊಂದಲು ಸಾಧ್ಯತೆಯುಳ್ಳ ಶಾಲಾ ವಾತಾವರಣವನ್ನು 
ಸೃಷ್ಟಿಸಿಕೊಡಲು ಬದ್ಧರಾಗಿರಬೇಕು. ಅಂಥ ಒಂದು ಸಂಸ್ಕೃತಿಯು 
ಸಮಭಾಗಿತ್ವವುಳ್ಳ ಮುಂದಾಳತ್ವ. ಎರಡೂ ಐಬದಿಯುಂದ 
ನಡೆಯುವ ಸ್ಪಷ್ಟವಾದ. ಪಾರದರ್ಶಕ ಸಂವಹನ ಮತ್ತು 
ಸಾಮೂಹಿಕ ನಿರ್ಣಯ ತೆಗೆದುಕೊಳ್ಳುವಲ್ಲ ಪ್ರತಿಬಂಬತ- 
ಚಿತ್ರ 2. ಯೋಗಕ್ಷೇಮಕ್ಕೆ ಬಲ ತುಂಬುವ ಸಮಾಜೋ-ಭಾವನಾತ್ಮಕ ಗೊಳ್ಳುತ್ತದೆ. ಶಿಕ್ಷಕರು ತಮಗೋಸ್ಥರ ಏನು ಮಾಡಬಹುದು: 
ಸಾಮರ್ಥ್ಯಗಳು (CASEL, 2013) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 [0) 


ಸ್ವ-ಆರೈಕೆಗೋಸ್ಸರ ಒಂದು ಪ್ವ್ಪಂತ ಸಮಯವನ್ನು 
ಮಾಡಿಕೊಳ್ಳುವುದು: ಶಿಕ್ಷಕರು ಇದನ್ನು ಪ್ರತಿ ದಿನ ತಪ್ಪದೆ 
ಮಾಡಬೇಕು. ಶಿಕ್ಷಕರಿಗೆ 'ಒಳ್ಳೆಯ-ಭಾವನೆ' ಕೊಡುವಂತಹ 
ಕೆಲವು ದಿನಚರಿಗಳೆಂದರೆ: ದೈಹಿಕ ವ್ಯಾಯಾಮಕ್ಕಾಗಿ 
ಸಮಯ ವಿನಿಯೋಗಿಸುವುದು, ಹವ್ಯಾಸವೊಂದನ್ನು 
ಬೆಳೆಸಿಕೊಳ್ಳುವುದು. ಧ್ಯಾನ, ಅಥವಾ ಅವರಿಗೆ ಆತ್ಕೀಯ- 
ವಾಗಿರುವವರೊಂದಿಗೆ ಮಾತನಾಡುವಂತಹ ಸರಳ 
ಕೆಲಸವಾದರೂ ಸರಿ. 


ವೃತ್ತಿಪರ ಬೆಳವಣಿಗೆಗಾಗಿ ಪ್ರಲ್ಪ ಸಮಯ ಮೀಸಲಅಡುವುದು: 
ಶಿಕ್ಷಣದ ಇತ್ತೀಚಿನ ಬೆಳವಣಿಗೆಗಳ ಬಧ್ಣೆ ಓದಿಕೊಂಡು ತಮ್ಮ 
ಸಹೋದ್ಯೋಗಿಗಳೊಂದಿಗೆ ಚರ್ಚಿಸುವ, ತಮ್ಮ ಶಿಕ್ಷಣ 
ಕ್ರಮದ ಬಣ್ದೆ ಪರ್ಯಾಲೋಚನೆ ಮಾಡಿ ಅದರಲ್ಲ ಹೊಸ 
ವಿಚಾರಗಳನ್ನು ಅಳವಡಿಸಿಕೊಳ್ಳುವ ಶಿಕ್ಷಕರು ತಮ್ಮ 
ಆತ್ಕವಿಶ್ವಾಸಪ ಮತ್ತು ಸ್ವಾಭಿಮಾನದಲ್ಲ ಪ್ರಗತಿಯನ್ನು 
ದಾಬಲಅಸಿದ ಉದಾಹರಣೆಯುದೆ. ಅಂಥ ಶಿಕ್ಷಕರು ತಮ್ಮ 
ವೃತ್ತಿಪರ ಆಚರಣಿಗಕಳು ಪರಿಣಾಮಕಾರಿ ಹಾಗೂ 
ಯಶಸ್ಷಿಯಾಗಿವೆ ಎಂಬ ಭಾವನೆಯನ್ನು ಅನುಭವಿಸು- 
ವುದಲ್ಲದೆ ಹೆಚ್ಚನ ಮಟ್ಟದ ವೃತ್ತಿಪರತೆಯನ್ನು ಸಾಧನೆ 
ಮಾಡಿದ ತೃಪ್ತಿಯನ್ನೂ ಅನುಭವಿಸುತ್ತಾರೆ. 


ಶಾಲೆಯ ಹೊರಗೂ ವಿದ್ಯಾರ್ಥಿಗಳು, ಸಹೋದ್ಯೋಗಿಗಳು. 
ಇತರ ಸಿಬ್ಣಂದಿಗಳು ಮತ್ತು ವೃತ್ತಿಪರರೊಡನೆ ಸಂಪಕ್ಕ£- 
ವನ್ನಿಟ್ಲುಕೊಂಡು ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದು: 
ಶಿಕ್ಷಕರು ವಿದ್ಯಾರ್ಥಿಗಳೊಡನೆ ಏರ್ಪಡುವ ಆರೋಗ್ಯಕರ 


ಇಕಿ j. 


೨೫ 


ಸಾಮರಸ್ಯತೆ, ವಿಶ್ವಾಸಪೂರ್ಣ 
ಸಂಬಂಧಗಳು. ಒಳಗೊಂಡಿರುವ 
ಮತ್ತು ಸುರಕ್ಷತೆಯ ಪಜ್ಞೆ 


ಚಿತ್ರ 3. ಶಿಕ್ಷಕರ ಯೋಗಕ್ಷೇಮವನ್ನು ಪೋಷಿಸುವುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ವೈಯಕ್ತಿಕ ಹಾಗೂ ವೃತ್ತಿಪರ 
ಬೆಳವಣಿಗೆಗಾಗಿ ಸಹಕಾರಯುಕ್ತ 
ವೃತ್ತಿ ಸಂಸ್ಕೃತಿ 


ಸಂಬಂಧ ತರಗತಿ ನಿರ್ವಹಣೆಯನ್ನು. ಬೋಧನೆಯ 
ಒತ್ತಡವನ್ನು ಹಗುರವಾಗಿಸುತ್ತದೆ ಎಂಬುದು ಶಿಕ್ಷಕರ ಬಜತ 
ಅಭಿಪ್ರಾಯವಾಗಿದೆ. ಇದೇ ರೀತಿ ಸಹೋದ್ಯೋಗಿಗಳ 
ಜೊತೆಗಿನ ಸ್ನೇಹಪರ ಸಂಬಂಧಗಳು ಅವರ ಸಹಭಾಗಿತ್ವದ 
ಕೆಲಸವನ್ನು ಹಗುರಗೊಳಸುವುದಲ್ಲದೆ ಅದನ್ನು ಹೆಚ್ಚು 
ಆನಂದದಾಯಕವೂ, ಮನೋರಂಜಕವಾಗಿಯೂ 
ಮಾಡುತ್ತವೆ. 


ಶಾಲಾ ಮುಖ್ಯಸ್ಥರು ಮಾಡಬಹುದನ್‌: ಎಲ್ಲರನ್ನೂ 
ಗೌರವದಿಂದ ಕಾಣುವುದು 

ಪ್ರತಿ ಶಿಕ್ಷಕರಿಗೂ ತಮ್ಮ ಅಭಪ್ರಾಯವನ್ನು ಧ್ಹನಿಸಲು 
ಅನುವು ಮಾಡಿಕೊಡುವುದು ಮತ್ತು ನಿರ್ಣಯ 
ತೆಗೆದುಕೊಳ್ಳುವಲ್ಲ ಅವರನ್ನು ತೊಡಗಿಸಿಕೊಳ್ಳುವುದು 
ಸ್ತಾಯತ್ತತೆಯನ್ನು ಒದಗಿಸಿಕೊಡುವುದು 

ಶಿಕ್ಷಕರ ಸಮಸ್ಯೆಗಳನ್ನು ಚರ್ಚಿಸಲು ಒಂದು ಸುರಕ್ಷಿತ 
ಅವಕಾಶವನ್ನು ಸೃಷ್ಟಿಸಿ ಪರಿಹಾರ ಕಂಡುಹಿಡಿಯುವುದು 
ಆಗ ಅವರು ಸಮಸ್ಯೆಗಳನ್ನು ಹಂಚಿಕೊಳ್ಳಲು, ಕಲಅಯಲು 
ಮತ್ತು ಜೊತೆಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. 
ಶಿಕ್ಷರಲ್ಲರುವ ಬೋಧನೇತರ ಪ್ರತಿಭೆಗಳನ್ನು ಪ್ರದರ್ಶಿಸಲು 
ಅವಕಾಶಗಳನ್ನು ಯೋಜಸುವುದು. ಇಂಥ 
ಕಾರ್ಯಕ್ರಮಗಳು ಶಿಕ್ಷಕರು ಮನ್ನಣಿಯನ್ನು, 
ಮೆಚ್ಚುಗೆಯನ್ನು ಅನುಭವಿಸಲು ಮತ್ತು ಒಬ್ಬರು 
ಇನ್ನೊಬ್ಬರೊಡನೆ ಒಳ್ಳೆಯ ಬಾಂಧವ್ಯ ಹೊಂದಲು ಅಸಂಖ್ಯು 
ಅವಕಾಶಗಳನ್ನು ಸೃಷ್ಟಿಸುವುದಲ್ಲದೆ ಸಮುದಾಯದೊಡನೆ 
ಒಂದಾದ ಭಾವನೆಯನ್ನು ಹುಟ್ಟುಹಾಕುತ್ತವೆ. 


ನಿರ೯ಯ ತೆಗೆದುಕೊಳ್ಳಲು 
ಹಾಗೂ ಸ್ವಾಯತ್ತತೆಯನ್ನು 
ಅನುಭವಿಸಲು ಅವಕಾಶಗಳು 


'ಸಂತೋಷಭರಿತ' ಶಾಲೆಯ ಮೂರು ಆಚರಣೆಗಳು 


ಅದ್ವೆತ್‌ ಪ್ರತಿಷ್ಠಾನವು 2೦17ರಲ್ಲ ಹೈದ್ರಾಬಾದನ್‌ ಇಕ್ಲಾಅಯಾ 
ಇಂಟರ್‌ನ್ಯಾಷನಲ್‌ ಸ್ಲೂಲ್‌ ಅನ್ನು (1qbalia International 


School- IS) ಅದರ ಪರಿವರ್ತನ ಅಚರಣಿಗಳಗಾಗಿ 
ಗುರುತಿಪಿತು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ 
ಯೋಗಕ್ಷೇಮವನ್ನು ಪೋಷಿಸುವಂತಹ ಪರಿಸರವನ್ನು 


ಸೃಷ್ಟಿಸುವತ್ತ ಹಾಗೂ ಒಂದು ಸಂತೋಷಭರಿತ ಶಾಲಾ 
ಸಂಸ್ಕೃತಿಯನ್ನು (happy school culture) ನಿಮಿೀಸುವತ್ತ ಈ 
ಕೆಳಕಂಡ ಆಚರಣಿಗಳು ಮುಖ್ಯ ಪಾತ್ರ ವಹಿಸಿದ್ದವು. 


1 ಶಿಕ್ಷಕರ ಮುಕ್ತ ಮಾತುಕತೆ (Teachers’ circle time) 


ಪ್ರತಿ ಶನಿವಾರದಂದು, ಬೆಳಗಿನ ಅವಧಿಯನ್ನು ವಿದ್ಯಾರ್ಥಿಗಳು 
ನಡೆಸಿಕೊಂಡು ಹೋಗುವ ಸಮಯದಲ, ಶಿಕ್ಷಕರು ಒಂದು 
ಸಭಾಂಗಣದ ಮುಕ್ತ ಮಾತುಕತೆಗೆಂದು ಸೇರುತ್ತಾರೆ. ಅಲ್ಲ 
ಪ್ರತಿಯೊಬ್ಬರೂ ತಮ್ಮನ್ನು ಧನಾತ್ಕಕವಾಗಿ ಪ್ರಭಾವಿಸಿದ ಒಂದು 
ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಮೊದಮೊದಲಗೆ, ಈ 
ಆಚರಣೆಯನ್ನು ಶುರು ಮಾಡಿದ ಸಮಯದಲ್ಪ, ಶಿಕ್ಷಕರು 
ತಡಕಾಡುತ್ತಿದ್ದರು- ನಮ್ಮ ಮನಸ್ಸು ಅಹಿತಕರ ಘಟನೆಗಳ 
ಕಡೆಗೇ ವಾಲುವುದು ಸಹಜ. ಪ್ಪಲ್ಲ ಸಮಯದ ನಂತರ. 
ಸಂಭಾಷಣೆಗಳು ಸರಾಗವಾಗಿ ಹರಿಯತೊಡಗಿದವು, ಹಾಗೂ 
ಶಿಕ್ಷಕರು ಹೇಗೆ ತಾವು ಕ್ರಮೇಣವಾಗಿ ತಮ್ಮ ಸುತ್ತ ನಡೆಯುವ 
ಧನಾತ್ಮಕ ಘಟನೆಗಳನ್ನು ಗಣನೆಗೆ ತೆಗೆದುಕೊಳ್ಳಲು ಶುರು 
ಮಾಡಿ. ಅದನ್ನು ಯೋಚಿಸಿ. ಪದೇಪದೇ ಸವಿದರು. ಮತ್ತು ಹೇಗೆ 
ಈ ಅಭ್ಯಾಸವು ಅವರಿಗೆ ತಮ್ಮ ಬಗ್ಗೆ ಹಾಗೂ ಸುತ್ತಮುತ್ತಅನವರ 
ಬಗ್ದೆ ಒಳ್ಳೆಯ ಭಾವನೆ ಹೊಂದಲು ಸಹಾಯ ಮಾಡಿತು 
ಎಂಬುದನ್ನು ವ್ಯಕ್ತಪಡಿಸಿದರು. ಈ ಆಚರಣೆಯು ಶಿಕ್ಷಕರಿಗೆ 
ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ 
ಮಾಡಿತು, ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಅವಕಾಶಗಳನ್ನು 
ಸೃಷ್ಟಿಸಿ ಸ್ನೇಹಭಾವ ಹಾಗೂ ಎಲ್ಲರೊಡನೆ 
ಭಾವನೆಯನ್ನು ಬೆಳೆಸಿತು. 


ಒಂದಾದ 


2. ತ-ಎಸ್‌ ಸಭೆ' (ವಿಷಯವಸ್ಸು. ಸ್ರ-ಕಲಕೆ ಮತ್ತು ಸಾಮಾಜಕ 
ಕಲಕೆ) 


3. ವಾರಕ್ಕೊಂದು ಸಲ. ಎಲ್ಲ ವಿಷಯಗಳ ಶಿಕ್ಷಕರು ತಮ್ಯ 
ಕ್ಯಾಲೆಂಡರಿನಲ್ಲ ಮೊದಲೇ  ಯೋಜಸಿಕೊಂಡಂತೆ ೨೦ 
ನಿಮಿಷಗಳ (ಎರಡು ಅವಧಿಯ) ಕಾಲ ಒಂದೆಡೆ ಸೇರುತ್ತಿದ್ದರು. 
ಅದರ ಉದ್ದೇಶ ತಮಗೆ ಸಹಾಯ ಮಾಡಿದ ಯಾವುದೇ 
ತರಗತಿಯ ಕಾರ್ಯತಂತ್ರ ಅಥವಾ ತಾವು ಎದುರಿಸಬೇಕಾಗಿ 
ಬಂದ ಯಾವುದೇ ಸವಾಲುಗಳ ಬಧ್ದೆ ಚರ್ಚಿಸುವುದು ಮತ್ತು 
ಇಡೀ ತಂಡ ಆ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡಲು 
ಯತ್ನಿಸುವುದು. ಇದು ಶಿಕ್ಷಕರಿಗೆ ತಮ್ಮ ಸವಾಲುಗಳನ್ನು 
ಚರ್ಚಿಸಲು, ಸಹಾಯ ನಿರೀಕ್ಷಿಸಲು ಹಾಗೂ ತಮ್ಮ ದೈನಂದಿನ 
ಸಮಸ್ಯೆಗಳಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುವಂತಹ 


ಒಂದು ಸುರಕ್ಷಿತ ವಲಯವನ್ನು ಸೃಷ್ಟಿಸಿಕೊಟ್ಟತು. ಇದು ಹಲವು 
ಶಿಕ್ಷಕರಿಗೆ ತಮ್ಮ ವೃತ್ತಿಪರ ಬೆಳವಣಿಗೆಗೆ ಬೇಕಾದ 
ವೇದಿಕೆಯೊಂದನ್ನು ಒದಗಿಸಿಕೊಟ್ಟು ಅವರಲ್ಲನ ಉತ್ತಮ 
ಅಂಶಗಳನ್ನು ಹೊರಗೆಳೆಯಲು ಪೂರಕವಾಯುತು. ಇದು 


ಶಾಲೆಯಲ್ಲ ಬೋಧನೆಯ ಪರಿಣಾಮಕಾರಿತ್ವವನ್ನು 
ಹೆಚ್ಚಿಸಿತಲ್ಲದೇ ಶಿಕ್ಷಕರು ಈ ಅವಕಾಶವನ್ನು ಬಳಸಿಕೊಂಡು 
ಪಾಠಗಳನ್ನು ಯೋಜಸಲು, ಸಂಪನ್ಮೂಲಗಳನ್ನು 


ಹಂಚಿಕೊಳ್ಳಲು. ತರಗತಿ ಕೋಣೆಯೊಳಗಿನ ರೂಢಿಗಳನ್ನು 
ಪರಿಶೀಅಸಿ ಅರ್ಥಪೂರ್ಣ ಹಿಮ್ಮಾಹಿತಿ ನೀಡಲು. ಕಅಯಲು 
ಸಾಧ್ಯವಾಗುವಂತಹ ಒಂದು ಸಹಕಾರಯುತ 
ಸಂಪ್ರದಾಯವನ್ನು ಸ್ಥಾಪಿಸುವಲ್ಲ ಕೂಡ ಮುಖ್ಯ ಪಾತ್ರ 
ವಹಿಸಿತು. ಈ ವ್ಯವಸ್ಥೆಯು ಶಾಲೆಯಲ್ಲ ಚಾಲ್ರಯಲ್ಲರುವ 
ವೃತ್ತಿಪರ ಬೆಳವಣಿಗೆಗೆ ಕಾರಣವಾಗುವಂತಹ ಶಕ್ಷ್ತಿಶಾಅ 
ಸಾಧನವಾಗುವುದರ ಜೊತೆಗೆ ಶಿಕ್ಷಕರಿಗೆ ಆದಷ್ಟೇ ಪ್ರಮಾಣದಲ್ಲಿ 
ವಿದ್ಯಾರ್ಥಿಗಳಗೂ ಅನುಕೂಲವಾಗುವಂತಹ ಕಲಕೆಯ 
ಪರಿಸರವನ್ನು ಸೃಷ್ಟಿಸಿತು. 


4. ಶಿಕ್ಷಕರ ಮುಂದಾಳತ್ವ 


ಶಿಕ್ಷಕ ಸಮುದಾಯವು ಬಹಳ ವೈವಿಧ್ಯಮಯವಾಗಿರುತ್ತದೆ. 
ಪ್ರತಿಯೊಬ್ಬ ಶಿಕ್ಷಕರಲ್ಲೂ ವಿಭಿನ್ನ ಕೌಶಲಗಳ ಸಂರ್ರಹವಿರುತ್ತದೆ. 
ಇವುಗಳಲ್ಲ ಕೆಲವು ಕೌಶಲಗಳು ಅವಕಾಶಗಳ 
ಕೊರತೆಯಿಂದಾಗಿ ಸಂಪೂರ್ಣವಾಗಿ ಬೆಳಕಗೆ ಬಂದಿರುವುದಿಲ್ಲ. 
'ಶಿಕ್ಷಕರ ಮುಂದಾಳತ್ತ' ವಿಧಾನವು ("Teacher-Leader’ 
approach) ಪ್ರತಿಯೊಬ್ಬರೂ ತಮ್ಮ ಕೌಶಲಗಳನ್ನು 
ಅತ್ಯುತ್ತಮವಾಗಿ ಹೊರತರಲು ದಾರಿ ಮಾಡಿಕೊಟ್ಟತು. ಹಾಗೂ 
ಬೆಂಬಲವುಳ್ಗ ಸಂಸ್ಕೃತಿಯಲ್ಲ. ಆತ್ಕವಿಶ್ವಾಸ ಕಡಿಮೆ ಇದ್ದವರು 
ಕೂಡ ಕ್ರಮೇಣ ತಮಗೆ ಇಷ್ಟವಾದ ಜವಾಬ್ದಾರಿಯನ್ನು 


ವಹಿಸಿಕೊಳ್ಳಲು ಮುಂದೆ ಬಂದು ಅದನ್ನು ಚೆನ್ನಾಗಿ 
ನಿಭಾಯಿಸಿದರು ಕೂಡ. ವಾರ್ಷಿಕ ಕಾರ್ಯಕ್ರಮಗಳ 
ಕ್ಯಾಲೆಂಡರನ್ನು  ಯೋಜಸುವಾಗ, ಶಿಕ್ಷಕರಿಗೆ ತಮಗೆ 
ಮುಂದಾಳತ್ವ ವಹಿಸಿಕೊಳ್ಳಲು ಸಾಧ್ಯವಾಗುವಂತಹ 
ಕಾರ್ಯಕ್ರಮಗಳನ್ನು ಆರಿಸಿಕೊಂಡು ತಮಗೆ ಬೇಕಾದ 


ಬೆಂಬಲದ ಗುಂಪನ್ನು ಕೂಡ ಆರಿಸಿಕೊಳ್ಳಲು ಸ್ವಾತಂತ್ರ್ಯವಿತ್ತು. 
ಲಭ್ಯವಿದ್ದ ಸಂಪನ್ಮೂಲಗಳನ್ನು ಬಳಸಿಕೊಂಡು, ಬರಬೇಕಾದ 
ಫಲಅತಾಂಶ ಬರುವಂತೆ ನೋಡಿಕೊಂಡು ಶಿಕ್ಷಕರಿಗೆ ಸರಿ 
ಕಂಡಂತೆ ಕಾರ್ಯಕ್ರಮವನ್ನು ಯೋಜಸಿ ನಡೆಸುವ ಸಂಪೂರ್ಣ 
ಸ್ತಾಯತ್ತತೆಯನ್ನು ಅವರಿಗೆ ಕೊಡಲಾಗಿತ್ತು. ಮೊದಲನೇ 
ವರ್ಷದ ಕೊನೆಯಲ್ಲ ಶಿಕ್ಷಕರು ಹೇಳದ ಮಾತುಗಳವು: 'ಇಂಥ 
ಸಾಮರ್ಥ್ಯ ನನ್ನಲ್ಲದೆ ಎಂದೇ ನನಗೆ ಗೊತ್ತಿರಅಲ್ಲ': "ಇದರಿಂದ 
ಕಾರ್ಯಕ್ರಮವನ್ನು ನನಗೆ ಬೇಕಾದ ರೀತಿಯಲ್ಲ ಯೋಜಸಿ 
ನಡೆಸಲಕ್ಕೆ ಬಹಳಷ್ಟು ಸಮಯ ಸಿಕ್ಕಂತಾಯುತು. ಈ ರೀತಿಯೇ 
ಮಾಡಬೇಕೆಂದು ನನಗೆ ಯಾವಾಗಿಂದಲೂ ಅನಿಸುತ್ತಿತ್ತು. ಆದರೆ 
ಎಷ್ಟೆಲ್ಲ ಕಾರ್ಯಕ್ರಮಗಳ ಜವಾಬ್ದಾರಿಯ ನಡುವೆ ನನಗೆ 
ಸಮಯವೇ ಸಿಗುತ್ತಿರಲಲ್ಲ'; 'ನಾನು ಈ ಹಿಂದೆ ಎಂದೂ 
ಕಾರ್ಯಕ್ರಮವೊಂದರ ನಿರೂಪಣೆ ಮಾಡಿರಲಲ್ಲ: ವಿದ್ಯಾರ್ಥಿಗಳು 


ಮತ್ತು ಪಾಲಕರು ನನ್ನ ಉಚ್ಚಾರಣೆಯ ಬಗ್ಗೆ ಹೊಗಳದಾಗ 
ಖುಷಿಯಾಯುತು. ನನಗಸ್ನಿಸುವ ಪ್ರಕಾರ ನಮ್ಮನ್ನು ನಾವು 
ಅತಿಯಾಗಿ ಮಿತಿಯೊಳಗೆ ಬಂಧಿಸಿಕೊಂಡು ಹೊಸದನ್ನು 
ಪ್ರಯತ್ನಿಸಲು ಹಿಂಜರಿಯುತ್ತೇವೆ. ನಾನೊಬ್ಬಳೇ ಆಗಿದ್ದಿದ್ದರೆ ಇದು 
ನನ್ನಿಂದ ಸಾಧ್ಯವಾಗುತ್ತಿರಅಲ್ಲ. ಬೆಂಬಲ ನೀಡುವ ಒಂದು 
ಗುಂಪು ನನ್ನು ಹಿಂದೆ ಇದ್ದುದರಿಂದ ಇದು ಸಾಧ್ಯವಾಯುತು.' 


ಶಾಲಾ ಸಂಸ್ಕೃತಿಯನ್ನು ಪರಿವರ್ತಿಸುವಂತಹ, ಶಿಕ್ಷಕರು ಮತ್ತು 
ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ದೃಢಪಡಿಸುವಂತಹ 
ನಿರ್ಣಾಯಕ ಆಚರಣೆಗಳ ಕೇಂದ್ರಭಾಗದಲ್ಲ. ತನ್ನ ತಂಡದಿಂದ 
ಅತ್ಯುತ್ತಮ ಫಅತಾಂಶ ತೆಗೆಯಲು ತನ್ನ ನೈಪುಣ್ಯತೆ ಮತ್ತು 
ಅಧಿಕಾರವನ್ನು ಸಂತೋಷದಿಂದ ಹಂಚಿಕೊಂಡ, ಒಬ್ಬ 
ಕರುಣಿಯುಳ್ಳ ಪರಾನುಭೂತಿಯುಳ್ಳ ಮುಖ್ಯಸ್ಥೆ ಇರುತ್ತಾರೆ. 


'ಸಂತೋಷಭರಿತ ಸಂಸ್ಕೃತಿಯನ್ನು! 
ಉಳಿಸಿಕೊಳ್ಳುವುದು 


ಯೋಗಕ್ಷೇಮ ಎನ್ನುವುದು ಒಂದು ಸಲ ಸಾಧಿಸಿದ ಮೇಲೆ 
ಹಾಗೆಯೇ  ಉಳದುಕೊಳ್ಳುವಂತಹ 'ಹಂತ'ವಲ್ಲ: ಅದು 
ವೈಯಕ್ತಿಕ ಅಥವಾ ವೃತ್ತಿಪರ ಬದುಕಿನಲ್ಲ ಮನಸ್ಸಿನ 
ಸಮಾಜೋ-ಭಾವನಾತೃಕ ಸ್ಥಿತಿಯ ಮೇಲಾಗುವ ಆಘಾತದಿಂದ 
ಹದಗೆಡಬಹುದು. ಶಿಕ್ಷಕರು ತಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ 
ಸಾಧನೆಗಆ೦ದ ತೃಪ್ತಿ ಹೊಂದಿ ಸಂತೋಷದಿಂದ 
ಇರಖೇಕೆಂದಾದರೆ, ಕಾಲಕಾಲಕ್ಕೆ ಅವರ ಯೋಗಕ್ಷೇಮವನ್ನು 
ಪರೀಕ್ಷಿಸುವುದು ಹಾಗೂ ಅದರ ಮೂಲಕ ಒಲ್ಬಾರೆ 
ವ್ಯವಸ್ಥೆಯಲ್ಲೇ ಸೂಕ್ತ ಬದಲಾವಣಿಗಳನ್ನು ಮಾಡಿಕೊಳ್ಳುವುದು 
ಅತ್ಯಗತ್ಯ. 


ಶಾಲೆಯಲ್ಲ ಶಿಕ್ಷಕರ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು 
ಹಲವು ಮಾನ್ಯ ಹಾಗೂ ವಿಶ್ವಾಸಾರ್ಹ ವಿಧಾನಗಳು, ಸಾಧನಗಳು 
ಇವೆ: ಪಶ್ನಾವಳಗಳು. ಸಮೀಕ್ಷೆಗಳು. ಗುಂಪು ಚರ್ಚೆಗಳಂದ 
ಹಿಡಿದು ಅಗತ್ಯ ಚದ್ದರೆ  ಮುಖಾಮುಖಯಾಗಿ ಕೂತು 
ಮಾಡುವ ಸಂದರ್ಶನಗಳವರೆಗೆ ಇವೆ. ಈ ದತ್ತಾಂಶ ಸಂಗ್ರಹಣಾ 
ವಿಧಾನ ಏನೇ ಇರಲ, ಲಕ್ಷ್ಯ ಮಾತ್ರ  ಗಮನಿಸಬಲ್ಲ, 
ಯೋಗಕ್ಷೇಮದ ರಚನೆಗಳನ್ನು ನಿಜವಾಗಿ ಪ್ರತಿನಿಧಿಸಬಲ್ಲ 
ಮಾಹಿತಿಯ ಮೇಲೆಯೇ ಇರಬೇಕು. 


ಮೂರು ಮುಖ್ಯವಾದ ಪರಸ್ಪರ ಸಂಪರ್ಕವಿರುವ ಅಂಶಗಳನ್ನು 
ವೃತ್ತಿ-ಸಂಬಂಧಿತ ಯೋಗಕ್ಷೇಮದ ಮಾನ್ಯವಾದ ಕ್ರಮಗಳು 
ಎಂದು ಪರಿಗಣಿಸಲಾಗುತ್ತದೆ: 


* ವೃತ್ತಿಪರ ಪರಿಣಾಮಕಾರಿತ್ವ: ಒಳ್ಳೆಯ ಗುಣಮಟ್ಟದ 
ಯಶಸ್ವೀ ಬೋಧನೆ, ವೃತ್ತಿಪರ ಬಾಧ್ಯತೆಗಳನ್ನು 
ಪೂರೈಸುವುದು, ವೃತ್ತಿಪರ ಬೆಳವಣಿಗೆ. 


*  ವೃತ್ತಿ-ಸಂಬಂಧಿತ ಒತ್ತಡ: ಬೋಧನಾ ಭಾರದ ಒತ್ತಡ, 
ಆಡಳತಾತೃಕ ಹಾಗೂ ಇತರ ಕರ್ತವ್ಯಗಳು, ಶಾಲೆ 
ತಲುಪಲು ಪ್ರಯಾಣದ ಸಮಸ್ಯೆಗಳು. ವಿದ್ಯಾರ್ಥಿಗಳು 
ಅಥವಾ ಸಹೋದ್ಯೋಗಿಗಳ ಜೊತೆ ಹದಗೆಟ್ಟ 
ಸಂಬಂಧಗಳು. 


. ವಿದ್ಯಾರ್ಥಿಗಳು ಹಾಗೂ ಸಹೋದ್ಯೋಗಿಗಳ ಜೊತೆಗೆ 
ಇರುವ ಬಲವಾದ ಸಂಬಂಧಗಳಂ೦ದ ಹೊರಹೊಮ್ಮುವ 
ಎಲ್ಲರೊಳಗೊಂದಾಗಿ ಬೆರೆತ ಬಾಂಧವ್ಯದ ಭಾವನೆ. 


ಈ ಮೂರು ನಿಯತಾಂಕಗಳ ಮೇಲೆ ಶಿಕ್ಷಕರಿಗೆ ಇರುವ 
ದೃಷ್ಟಿಕೋನ ಮತ್ತು ಅಭಪ್ರಾಯಗಳ೦ದ ಮುಖ್ಯಸ್ನರಿಗೆ ಶಿಕ್ಷಕರ 
ಒಳ್ಳೆಯ ಯೋಗಕ್ಷೇಮದ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು 
ಬಹುಪಾಲು ವಿಶ್ವಾಸಾರ್ಹವಾದ ಕ್ರಮಗಳನ್ನು ರೂಪಿಸಲು 
ಸಹಾಯವಾಗುತ್ತದೆ. ಆದಾಗ್ಯೂ, ದತ್ತಾಂಶ ಸಂಗ್ರಹಣೆಗೆ 
ಶಿಕ್ಷಕರಿಂದ ಬರುವ ಪ್ರತಿಕ್ರಿಯೆಗಳು ಯಾವುದೇ ಅಡೆತಡೆಯುಲ್ಲದೆ 
ಸಹಜವಾಗಿ ಬರಬೇಕಾದರೆ ಸುರಕ್ಷಿತ ವಾತಾವರಣ ಹಾಗೂ ಸ್ರಷ್ಟ 
ಸಂವಹನವನ್ನು ಸೃಷ್ಟಿಸುವುದು ಪೂರ್ವಾಪೇಕ್ಷಿತ ಸಂಗತಿ 
ಎಂಬುದು ವಿದಿತ. ಹೀಗೆ ಪಡೆದುಕೊಂಡ ದತ್ತಾಂಶವನ್ನು 
ಅರ್ಥಪೂರ್ಣ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ 
ನಿ೯ೀಯ ತೆಗೆದುಕೊಳ್ಳಲು ಅಆಧಾರವನ್ನಾಗಿ ಬಳಸಿ- 
ಕೊಳ್ಳಬಹುದು. ಇದಕ್ಕೆ ನಿರ್ದಿಷ್ಟವಾಗಿ ಉಪಯುಕ್ತವಾದ 
ಸಾಧನವೆಂದರೆ ನಿರ್ವಹಣಾ ವಿಜ್ಞಾನದಿಂದ (management 
science) ಎರವಲು ತೆಗೆದುಕೊಂಡ ಪುನರಾವರ್ತಿತ ಪಿಡಿಸಿಎ 
(ಯೋಜಸುವುದು - ಮಾಡುವುದು - ಪರಿಶೀಅಸುವುದು - 
ಕಾರ್ಯಗತಗೊಳಸುವುದು / Plan-Do-Check-Act = 
PDCA) ಆವರ್ತ ಚಕ್ರ. ಠಈ ಆವರ್ತ ಚಕ್ರವು ಸಂಸ್ಥೆಗಳಗೆ 
ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಸತತವಾಗಿ 
ಸುಧಾರಣೆಗಳನ್ನು ತರಲು ಸಹಾಯ ಮಾಡುತ್ತದೆ. ಶಾಲಾ 
ಮುಖ್ಯಸ್ಥರು ಪುರಾವೆ ಆಧಾರಿತ ಕಾರ್ಯಯೋಜನೆಗಳಗೋಸ್ಥರ 
ವಿಶ್ವಾಸಾರ್ಹ ದತ್ತಾಂಶವನ್ನು ಒಟ್ಟುಗೂಡಿಸಲು. ತಮ್ಮ 
ಕ್ರಮಗಳಂದಾದ ಪರಿಣಾಮವೇನು ಎಂದು ಸತತವಾಗಿ 
ಪರಿಶೀಅಸಲು ಮತ್ತು ಅಂದುಕೊಂಡ ಫಲಅತಾಂಶಗಳು ಬರದೇ 
ಹೋದಾಗ ಯೋಜನೆಗಳನ್ನು ಸರಿಹೊಂದಿಸುವುದು ಇವನ್ನೆಲ್ಲ 
ಮಾಡಬಲ್ಲರು. ಇದು ಅವರಿಗೆ ಶಿಕ್ಷಕರ ಯೋಗಕ್ಷೇಮಕ್ಕೆ 
ಅಪಾಯ ತಂದೊಡ್ಡುವಂತಹ ಅಂಶಗಳನ್ನು ಗುರುತಿಸಲು ಮತ್ತು 
ಎಲ್ಲರ ಯೋಗಕ್ಷೇಮವನ್ನು ಕಾಪಾಡುವ ಒಂದು 
ಸಂತೋಷಭರಿತ ವೃತ್ತಿ ಸಂಸ್ಕೃತಿಯನ್ನು ಬಲಪಡಿಸಲು 
ಬೇಕಾಗುವಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದು- 
ಕೊಳ್ಳಲು ಸಹ ಸಹಾಯ ಮಾಡುತ್ತದೆ. 


ಯೋಜಸುವುದು 
ಯೋಗಕ್ಷೇಮವನ್ನು 


ಮುನ್ನೆಲೆಗೆ ತರುವುದು 


ಸತತವಾದ 
ಕಾರ್ಯಗತಗೊಳಸುವುದು ಸ 
ವು ಗ ಮಾಡುವುದು 
ಗಿ ಆ e 
ಮೌಲ್ಯಮಾಪನದಲ್ಲ ಕಂಡ Ma ಯೋಜನೆಯನ್ನು 
ಅಂಶಗಳನ್ನು ಬಳಸಿ ಯೋಜನೆಗಳನ್ನು a ಕಾರ್ಯರೂಪಕ್ಕಿಆಸುವುದು 
a pk as. 
ಸ್ಥಿರಗೊಳಸುವುದು 


ಪರಿಶೀಅಸುವುದು 
ಯೋಜನೆ ಕಾರ್ಯಗತವಾಗಿದೆಯೇ ಎಂದು 


ತಿಆಯಲು ಯೋಗಕ್ಷೇಮವನ್ನು 
ಅಳೆಯುವುದು 


ಚಿತ್ರ 4. ಸಂತೋಷಭರಿತ ಕೆಲಸದ ಸಂಸ್ಕೃತಿಯನ್ನು ಸ್ಥಿರಗೊಳಿಸುವುದು 


ಅಡಿಟಿಪ್ಪಣಿ 


i Atriangular curriculum structure consisting of Subject Matter, Self-learning and Social Learning. 


ಪರಾಮರ್ಶನ 


Acton, R., & Glasgow, P. (2015). Teacher Wellbeing in Neoliberal Contexts: A Review of the Literature. Australian Journal of Teacher Education, 40(8). 
http://dx.doi.org/10.14221/ajte.2015v40n8.6 

Collie, R.J., Martin, A.J., & Frydenberg, E. (2017). Social and Emotional Learning: A Brief Overview and Issues Relevant to Australia and the Asia- 
Pacific. Social and Emotional Learning in Australia and the Asia-Pacific, 1-13. https://doi.org/10.1007/978-981-10-3394-0_1 

Collie, R. J., Shapka, J. D., Perry, N. E., & Martin, A. J. (2015). Teacher well-being: Exploring its components and a practice-oriented scale. Journal of 
Psychoeducational Assessment, 33(8), 744-756. Retrieved from https://journals.sagepub.com/doi/full/10.1177/0734282915587990. 


How to grow teacher wellbeing in your schools - Google Search. (n.d.). In how to grow teacher wellbeing in your schools 
- Google Search. https://www.google.com/search?q=how+to+grow+teacher+wellbeing+in+your+schools&rlz=1C1SQJL_ 
enIN987IN987&0q=Grow+teacher+wellbeing+&aqs=chrome.1.69i57j0i22i30i625j0i39015.7622j1j7 &sourceid=chrome&ie=UTF-8 


Jennings, P. A. (2011). Promoting teachers’ social and emotional competencies to support performance and reduce burnout. In A. Cohen &A. 
Honigsfeld (Eds.), Breaking the mold of pre-service and in-service teacher education: Innovative and successful practices for the 21st century (pp. 
133-143). Lanham, MD: Rowman & Littlefield. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


13 


ಜ್ಞೈರಿಯ ಸಲೀಂ ಅವರು ಬೆಂಗಳೂರಿನ ಅಜೀಂ ಪ್ರೇಮ್ನು ವಿಶ್ವವಿದ್ಯಾಲಯದ ಮುಂದುವರಿದ ಶಿಕ್ಷಣ ವಿಭಾಗದ (School of 
Continuing Education) ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. 2೦೦೨ರಿಂದ ಅವರು ಶಾಲಾ ಗುಣಮಟ್ಟ ಪರಿಶೀಲಕರಾಗಿದ್ದು. ISO 
21001-2018 ಪ್ರಮಾಣೀಕೃತ ಶಾಲಾ ಲೆಕ್ಕ ಪರಿಶೋಧಕರಾಗಿ ಕೂಡ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಭಾರತ ಹಾಗೂ ಮಧ್ಯಪ್ರಾಚ್ಯ 
ದೇಶಗಳಲ್ಪ್ಲನ ಶಾಲೆಗಳಲ್ಲ ಉತ್ತಮ ಕಲಕೆ ಹಾಗೂ ಉತ್ತಮ ಕಲಕಾರ್ಥಿಗಳಗೋಸ್ಥರ ಶಾಲಾ ಸಂಸ ತಿಯನ್ನು ಸುಧಾರಿಸುವ ನಿಟ್ಟನಲ್ಪ 
ವ್ಯಾಪಕವಾದ ಕೆಲಸ ಮಾಡಿದ್ದಾರೆ. ಇವರು ಶಿಕ್ಷಣ ವಿಭಾಗದಲ್ಲ ಶಿಕ್ಷಕರು ಮತ್ತು ಇತರ ಸಿಬ್ಬಂದಿಗಳ ತೀವ್ರತರ ತರಬೇತಿ ಹಾಗೂ 
ಮಾರ್ಗದರ್ಶನದ ಮೂಲಕ ಶಿಕ್ಷಣದಲ್ಲ ವ್ಯವಸ್ಥಿತ ಮಾರ್ಪಾಡು ತರುವ ಬಗ್ಗೆ ತೀವ್ರ ಆಶಯವನ್ನು ಹೊಂದಿದ್ದು, ಅದಕ್ಕೆ ಬದ್ಧರಾಗಿದ್ದಾರೆ. 
ಅವರನ್ನು wairia.saleemWapu.edu.in ಮೂಲಕ ಸಂಪರ್ಕಿಸಬಹುದು? 


ಅನುವಾದ: ಸ್ವಯಂಪ್ರಭಾ ಹೆಗಡೆ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಂಗವೈಕಲ್ಯ ಹೊಂದಿರುವ ಮಗುವಿನ ಆರೈಕೆಯ ಅತ್ಯ೦ತ ನಿರಾಯಕ ಭಾಗವೆಂದರೆ ಆರಂಭಕ 
ಹಂತದಲ್ಲಯೇ ಅದನ್ನು ಗುರುತಿಸುವುದು ಮತ್ತು ಅದನ್ನು ಸರಿಪಡಿಸುವ ನಿಟ್ಟನಲ್ಲ 
ಕಾರ್ಯಪ್ರವೃತ್ತರಾಗುವುದು. ಆರಂಭಕ ವರ್ಷಗಳಲ್ಲ ಬೆಳವಣಿಗೆಯ ವಿಕಂಬಗಳನ್ನು ಪೋಷಕರು 
ಮತ್ತು ಶಿಕ್ಷಕರು ಗಮನಿಸಬೇಕು. ಯಾವುದೇ ಬೆಳವಣಿಗೆಯ ಮೈಅಗಲ್ಲು ತಪ್ಪಿಹೋದರೆ ಅಥವಾ 
ವಿಕಂಬವಾದರೆ ಮೊದಲು, ಮಕ್ಕಳ ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಅವರ ಸಲಹೆಯ ಮೇರೆಗೆ 
ಮಗುವನ್ನು ಅದರ ಅಗತ್ಯತೆಗಳನ್ನು ಪೂರೈಸುವ ಸಂಸ್ಥೆ ಮತ್ತು ಶಾಲೆಗೆ ದಾಖಅಸಬೇಕು. ಅಂತಹ 
ಸ್ಥಳದಲ್ಲ, ಸಲಹೆಗಾರರು ಮತ್ತು ಮನಶಾಸ್ತ್ರಜ್ಞರು ಮಗು ಎದುರಿಸುತ್ತಿರುವ ತೊಂದರೆಯನ್ನು 
ಅರ್ಥಮಾಡಿಕೊಳ್ಳಲು ರೋಗನಿರ್ಣಯ ಪರೀಕ್ಷೆಗಕಂತಹ ವಿಧಾನಗಳನ್ನು ಬಳಸುತ್ತಾರೆ ಮತ್ತು 
ಅಗತ್ಯವಿರುವ ಮಧ್ಯಪ್ರವೇಶಕ್ಕೆ ಯೋಜನೆಯನ್ನು ರೂಪಿಸುತ್ತಾರೆ. ತಮ್ಯ ಮಗು ವಿಶೇಷಚೇತನ 
ಎಂಬುದಕ್ಕಾಗಿ ಅದನ್ನು ಅತಿಯಾಗಿ ರಕ್ಷಿಸುವ ಅಥವಾ ಮಗುವಿನ ವಿಕಲತೆಯನ್ನು ನಿರಾಕರಿಸುವ 
ಮನೋಭಾವವುಳ್ಳ ಆರೈಕೆದಾರರು ಮಗುವಿಗೆ ಸೂಕ್ತವಾದ ಚಿಕಿತ್ಲೆ ಮತ್ತು ಬೆಂಬಲವನ್ನು ಪಡೆಯುವ 
ಪ್ರಕ್ರಿಯೆಯನ್ನು ತಡೆಯುತ್ತಾರೆ. ಹಾಗಾದಾಗ ವಿಶೇಷ ಚೇತನರು ತಮ್ಮ ಜೀವನದ ಮೇಲೆ ಸ್ವಾತಂತ್ರ್ಯ 
ಮತ್ತು ನಿಯಂತ್ರಣವನ್ನು ಪಡೆದುಕೊಳ್ಳುವ ಅವಕಾಶದಿಂದ ಪಂಚಿತರಾಗುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಬಾಲ್ಯದ ಗಾಯಗಳು ಮತ್ತು ಶೈಕ್ಷಣಿಕ ರಂಗದಲ್ಲಿ ಅದರ € 


ಶಿವಾನಿ ತನೇಜಾ ಮತ್ತು ಸವಿತಾ ಸೋಹಿತ್‌ 


ಗುಣಮಟ್ಟದ ಔಪಚಾರಿಕ ಶಿಕ್ಷಣದ ಬಣದ್ಧೆ ಪ್ರಮುಖವಾದ ಚರ್ಚೆ 
ನಡೆದಾಗಲೆಲ್ಲ ಅದು ಬೋಧನಾ ವಿಧಾನ, ವಿಷಯ, ಭಾಷೆ ಮತ್ತು 
ಶೈಕ್ಷಣಿಕ ವಿಷಯಗಳ ಸುತ್ತ ಸುತ್ತುತ್ತಿರುತ್ತದೆ. ಆದರೆ, ಎಲ್ಲ 
ಹಿನ್ನೆಲೆಗಳ೦ದ ಬಂದ ಹೆಚ್ಚುಹೆಚ್ಚು ಮಕ್ಷಳು ನಮ್ಮ ಶಾಲಾ ಶಿಕ್ಷಣ 
ರಂಗವನ್ನು ಪ್ರವೇಶಿಸುತ್ತಿದ್ದ ಹಾಗೆ ಇವೆಲ್ಲ ವಿಷಯಗಳ ಜೊತೆಗೇ 
ಮಕ್ಕಳ ಬದುಕಿನ ಬಗ್ದೆ ಇನ್ನುಷ್ಟು ಪರಿಶೀಲನೆ ನಡೆಸಲು 
ಸಹಕಾರಿಯಾಗುತ್ತದೆ ಮತ್ತು ಅವರ ಯೋಗಕ್ಷೇಮದಂತಹ 
ವಿಷಯಗಳ ಬಣ್ಣೆಯೂ ಯೋಜಿಸಲು ಸಾಧ್ಯವಾಗುತ್ತದೆ. 


ದುರ್ಬಲ ವರ್ಗದ ಹಿನ್ನೆಲೆಯಿಂದ ಬಂದ ಮಕ್ಕಳಗಾಗಿ 
ನಡೆಸುತ್ತಿರುವ ಮುಸ್ಸಾನ್‌' ಹೆಸರಿನ ನಮ್ಮ ಶಾಲೆಯ ಕೆಲವು 
ಅನುಭವಗಳನ್ನು ನಾವಿಲ್ವಿ ಹಂಚಿಕೊಳ್ಳುತ್ತಿದ್ದೇವೆ. ನಮ್ಮ ಎಲ್ಲ 
ಮಕ್ಕಳು ನಗರದ ಬಡತನದ ವ್ಯಾಪ್ತಿಯೊಳಗೆ ಬರುವವರು ಮತ್ತು 
ಅವರೆಲ್ಲರೂ ತಮ್ಮ ಬಾಲ್ಯದ ದಿನಗಳ೦ಂದಲೇ ಗಳಕೆಗಾಗಿ 
ದುಡಿಯಲು ಆರಂಭಸಿದವರು. ಇವರಲ್ಲ ಬಹುತೇಕ ಮಕ್ಕಳು 
ಭೋಪಾಲ ನಗರ ಮತ್ತು ಸುತ್ತಮುತ್ತ ವಾಸಿಸುವ ಅಧಿಸೂಚಿತ 
ಬುಡಕಟ್ಟು ಸಮುದಾಯ (Denotified tribal-DNT)" ಗಳಗೆ 
ಸೇರಿದವರಾಗಿದ್ದಾರೆ. 


ಬಾಲ್ಯದ ವಾಸ್ತವಗಳು 


ನಮ್ಮ ಶಾಲೆಗೆ ಬಂದಾಗ ಸೋಹಿನಿಗೆ ಸುಮಾರು ಹನ್ನೊಂದು 
ವರ್ಷ ವಯಸ್ಸಾಗಿತ್ತು. ತನ್ನ ಕುಟುಂಬವನ್ನೇ ತೊರೆದು ಹೋದ 
ತಾಯುಯ ಬಧ್ಯೆ ಆಕೆಗೆ ಸಿಟ್ಟತ್ತು ಮತ್ತು ಯಾವತ್ತಿಗೂ ಆಕೆಯ 
ಜೊತೆ ಮಾತನಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಳು. 
ಮನೆಯನ್ನು ರಿಪೇರಿ ಕೂಡ ಮಾಡದೇ ದಿನವೂ ಮದ್ಯ ಸೇವನೆ 
ಮಾಡುತ್ತಿರುವ ಅಪ್ಪನ ಬಗ್ಗೆಯೂ ಆಕೆ ಸಿಟ್ಟಿನಿಂದ 
ಮಾತನಾಡುತ್ತಿದ್ದಳು. ತನ್ನ ಅಕ್ಕ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಯೇ 
ಮದುವೆಯಾದಾಗಲಂತೂ  ಸೋಹಿನಿ ಇನ್ನಷ್ಟು ಕುಸಿದು 
ಹೋಗಿದ್ದಳು. ಆಕೆ ತುಂಬಾ ಬುದ್ಧಿವಂತೆ. ಶ್ರೈಕ್ಷಣಿಕವಾಗಿ ಆಕೆಯ 
ನಿರ್ವಹಣಿ ಉತ್ತಮವಾಗಿತ್ತು. ಆದರೆ ಸಾಮಾಜಕ ಸಂಬಂಧಗಳು 
(social relationships) ಕಳಪೆಯಾಗಿತ್ತು. ಅವಳ 
ಮನಸ್ಸಿಗಣೇನಾದರೂ ಖೇಸರವಾದರೆ ಅವಳನ್ನು 
ಸಮಾಧಾನಪಡಿಸುವುದೇ ಅಸಾಧ್ಯದ ಮಾತಾಗಿತ್ತು. 


ಅಮರ್‌ ಒಂದು ವರ್ಷದಿಂದ ಹಾಸ್ಟೆಲ್‌ನಲ್ಲ ಆಶ್ರಯ ಪಡೆದಿದ್ದನು. 
ಅಲ್ಲ ವಾರ್ಡನ್‌ ಹುಡುಗರ ಅಶ್ಲೀಲ. ಕಾಮಪ್ರಚೋದಕ 
ವಿಡಿಯೋಗಳನ್ನು ಚಿತ್ರೀಕರಿಸುತ್ತಿದ್ದ. ಒಂದು ದಿನ ಅಮರ್‌ 
ಹಾಫ್ಟೆಲ್‌ನಿಂದ ತಪ್ಪಿಸಿಕೊಂಡು &ಡಿ ಬಂದ. ದಿನಗೂಲ 


ಕಾರ್ಮಿಕರಾದ ಅಮರ್‌ ನ ಪಾಲಕರು ಆತನನ್ನು ನಮ್ಮ ಶಾಲೆಗೆ 
ಸೇರಿಸಿದರು. ಇಲ್ಲ ಆತ ಇತರ ಮಕ್ಕಳೊಂದಿಗೆ ಜಗಳಕ್ಕೆ 
ಇಳಯುತ್ತಿದ್ದ. ಶಿಕ್ಷಕರು ಮಧ್ಯಪ್ರವೇಶ ಮಾಡಿದರೆ ಅವರಿಗೂ 
ಹೊಡೆಯುತ್ತಿದ್ದ. 


ರೋಹಿತ್‌ನ ಕತೆ ಇನ್ನೂ ಭಿನ್ನವಾದುದು. ಆತನ ಅಮ್ಮ ಚಿಂದಿ 
ಆಯಲು ಹೊರಗೆ ಹೋದಾಗ ಅಪ್ಪ ಮಕ್ಕಳನ್ನು ನೋಡಿ- 
ಕೊಳ್ಳುತ್ತಿದ್ದ. ಆದರೆ ತೀರಾ ಮದ್ಯ ವ್ಯಸನಿಯಾಗಿದ್ದ. 
ಕೊನೆಗೊಂದು ದಿನ ಕುಡಿತದ ಚಟದಿಂದಲೇ ಮೃತಪಟ್ಟ. 
ಇದರಿಂದಾಗಿ ಒಂದರಿಂದ ಹತ್ತು ವರ್ಷ ವಯಸ್ಸಿನ ನಾಲ್ಲು ಮಂದಿ 
ಮಕ್ಕಳು ಅನಾಥರಾಗಿಜಬಟ್ಟರು. ರೋಹಿತ್‌ನ ಇಬ್ಬರು 
ಸಹೋದರಿಯರೂ ಅತ್ಮಹತ್ಯೆ ಮಾಡಿಕೊಂಡರು. ಆತನ ಚಿಕ್ಕ 
ವಯಸ್ಸಿನ ತಾಂ ತನ್ನ ಗಂಡನ ಮನೆಯವರ ಕಿರುಕುಳಕ್ಕೆ 
ಒಳಗಾದಳು. ರೋಹಿತ್‌ ಸರಿಯಾಗಿ ಮನೆಯಲ್ಲ ನಿದ್ದೆ 
ಮಾಡುತ್ತಿರಅಲ್ಲ. ಇದಕಾಗಿ ಅವನು ತನ್ನ ಚಿಕ್ಕಪ್ಪನಿಂದ ಒದೆ 
ತಿನ್ನುತ್ತಿದ್ದನು. ಆತ ಶಾಲೆಯಲ್ಲ ಇದ್ದಾಗ ತನ್ನ ತಮ್ಮಂದಿರಿಗೂ 
ಪದೇಪದೇ ಹೊಡೆಯುತ್ತಿದ್ದನು. 


ಸಾಮಾಜಿಕವಾಗಿ ದುರ್ಬಲವಾದ ಗುಂಪುಗಳ ಯಾತನೆ 


ಈ ಮಕ್ಕಳ ಜೀವನದ ಚಿತ್ರಗಳ ಬದ್ಧೆ ಓದುತ್ತಿದ್ದರೆ ಇವರು 
ಉಳದವರಿಗಿಂತ ಹೆಚ್ಚು ಕಷ್ಟದ ಪರಿಸ್ಥಿತಿು೦ದ ಬಂದವರು 
ಅನಿಸುತ್ತದೆ. ಆದರೆ ಸತ್ಯದ ಸಂಗತಿ ಏನೆಂದರೆ ನಮ್ಮ ನಗರ 
ಪ್ರದೇಶದ ಬಹುಪಾಲು ಬಡವರು. ಅಧಿಸೂಚಿತ 
ಬುಡಕಟ್ಟುಗುಂಪು. ದಅತರು ಮತ್ತು ಆದಿವಾಸಿಗಳು ಅನೇಕ 
ತಲೆಮಾರುಗಳ೦ದ ಶೋಷಣಿ ಮತ್ತು ತಾರತಮ್ಯಕ್ಕೆ ಒಳಗಾಗುತ್ತ 
ಬಂದಿದ್ದಾರೆ. ಇದು ಅವರ ಮೇಲೆ ಮಾನಸಿಕವಾಗಿ ಮತ್ತು ವಾಸ್ತವ 
ಬದುಕಿನಲ್ಪ್ಲ ಆಳವಾದ ಪರಿಣಾಮ ಜೀರಿದೆ. ಗ್ರಾಹಕೀಕರಣ 
(Consumerism), WwW ಸ್ಥಳಾಂತರ, ಬಲವಂತದ ತೆರವು, 
ನಗರದ ಕಡು ಬಡತನ, ನಿರುದ್ಯೋಗ. ಹಿಂಸಾಚಾರ ಮತ್ತು 
ನಿಂದನೆ ದುರ್ಬಲ ವರ್ಗಗಳ ಮೇಲೆ ಹಿಂದೆಂದಿಗಿಂತಲೂ ಹೆಚ್ಚಿನ 
ಪರಿಣಾಮವನ್ನು ಚೀರಿದೆ. ಇದರಿಂದಾಗಿ ಅಧಿಕ ಮಂದಿ ಮಕ್ಕಳು 
ಯಾತನೆಗೆ ಒಳಗಾಗಿದ್ದಾರೆ. ಅದು ನಮ್ಮ ಊಹೆಗೂ ನಿಲುಕದಂತೆ 
ಅವರ ಜೀವನವನ್ನು ಜರ್ಕ್ರುರಿತಗೊಳಸಿದೆ ಎಂಬುದು ಸತ್ಯ. 


ಪರಂಪರೆ (ಮೆಥೋಟ್‌ - 2019)" ಎಂದರೆ ವಸಾಹತೀಕರಣದ 
ಕಾರಣದಿಂದ ಅಮೆರಿಕದ ಸ್ಥಳೀಯ ಜನರ ಮೇಲೆ ಉಂಬಾದ 
ಸುದೀರ್ಪಾವಧಿ ಪರಿಣಾಮದ ಪುರಾವೆ. ಮೆಥೋಬಟ್‌ ಅವರು 
ತಲೆಮಾರುಗಳ ನಡುವಿನ ಯಾತನೆಯ (intergenerational 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 15 


trauma) ಬದ್ಧೆ ಮಾತನಾಡುತ್ತ ವಸಾಹತೀಕರಣ ಮತ್ತು ವಸತಿ 
ಶಾಲೆಗಳು ಜನರ ಮೇಲೆ ಹೇಗೆ ತಮ್ಮ ಮುದ್ರೆಗಳನ್ನು ಒತ್ತಿದವು 
ಎಂಬುದನ್ನು ವಿಶ್ಲೇಷಿಸುತ್ತಾರೆ. ಈ ಯಾತನೆಯ ಅವಧಿಯಲ್ಲ 
ಬದುಕಿರದೇ ಇದ್ದವರು ಕೂಡ ಹೇಗೆ ಇದರ ಪರಿಣಾಮಕ್ಕೆ 
ಒಳಗಾದರು ಎಂಬುದನ್ನು ಅವರು ತಿಅಸುತ್ತಾರೆ. ಇದೇ ರೀತಿ 
ಡಾ.ಕೋಲ್ಡ್‌'' ಅವರು ಬಾಲ್ಯದ ಪ್ರತಿಕೂಲ ಅನುಭವಗಳು ಮತ್ತು 
ತಾರುಣ್ಯದ ಮೇಲೆ ಅದರ ಸುದೀರ್ಫಾವಧಿ ಪರಿಣಾಮಗಳ ಬಣ್ಣೆ 
ಬರೆಯುತ್ತಾರೆ. "ಠೀ ಯಾತನಾಮಯ ಅನುಭವಗಳು ಬದುಕಿನ 
ಮೊದಲ ದಶಕದ ಅವಧಿಯಲ್ಲ ಅನುಭವಿಸಿದರೆ ಅದು 
ವ್ಯಾಪಕವಾದ ಪರಿಣಾಮ ಜೀರುತ್ತದೆ' (ಸಾವು ಅಥವಾ 
ಹಿಂಸಾಚಾರ ಅಥವಾ ಪ್ರಾಣಾಪಾಯದ ಪರಿಸ್ಥಿತಿಯಂತಹ 
ಒಂದೇ ಘಟನೆಗೆ ಬದಲಾಗಿ). ಯಾಕೆಂದರೆ ಇದು ಮಗುವಿನ 
ಜಗತ್ತಿನ ಒಟ್ದಾರೆ ಚೌಕಟ್ಟನ ಮೇಲೆ ಪರಿಣಾಮವನ್ನು ಜೀರಲದೆ. 


ದೇಶೀಯ ಸಮುದಾಯಗಳು ಮತ್ತು ಕಪ್ಪು ವರ್ಣೀಯರ 
ಗುಂಪುಗಳ ಸುತ್ತಅನ ಸಂಶೋಧನೆ ಮತ್ತು ಲೇಖನಗಳು ನಮಗೆ 
ಮಕ್ಕಳ ಮಾನಸಿಕ ಸ್ಥಿತಿಯ ಬಗ್ಗೆ ಹೊಸ ಒಳನೋಟಗಳನ್ನು 
ನೀಡುತ್ತದೆ. ಇಲ್ಲಯ ತನಕ ಈ ಮಕ್ಕಳ ಹಕ್ಕಿನ ಜಗತ್ತನ್ನು ಕೇವಲ 
'ಕಷ್ಟದಾಯಕ” ಎಂದು ಮಾತ್ರ ಉಲ್ಲೇಖಸಲಾಗಿದೆ ಮತ್ತು ಅವರ 
ಪಾಲಕರ ಪರವಾಗಿ 'ಬಡತನ, ಅನಕ್ಷರತೆ, ನಿರ್ಲಕ್ಷ್ಯ ಮತ್ತು 
ಕಾಳಜಯ ಕೊರತೆ'ಯ  ಹೆಸರಿನಲ್ಲ ಖಯಣಾತ್ಕಕವಾಗಿ 
ಚಿತ್ರಿಸಲಾಗಿದೆ. 2೦13ರ ಛತ್ತೀಸ್‌ಗಢದ 2೦೦ ಶಾಲೆಗಳಲ್ಲ 
ನಡೆಸಿದ ಅಧ್ಯಯನದ ಪ್ರಕಾರ ಮಕ್ಕಳ ಶೈಕ್ಷಣಿಕ ಸಾಮರ್ಥ್ಯದ 
ಬಗ್ಗೆ ಶೇ.4೦ರಷ್ಟು ಶಿಕ್ಷಕರಿಗೆ ಖುಣಾತೃಕ ಅಭಿಪ್ರಾಯ ಮತ್ತು 
ಕೇವಲ ಶೇ.13ರಷ್ಟು ಶಿಕ್ಷಕರಿಗೆ ಧನಾತ್ಮಕ ಅಭಪ್ರಾಯವಿರುವುದು 
ಕಂಡುಬಂದಿದೆ. 


ಈ ಮಕ್ಕಳು ನಮ್ಯ ಶಾಲಾ ವಲಯವನ್ನು ಪ್ರವೇಶ ಮಾಡಿದಾಗ 
ನಾವು ಅವರನ್ನು 'ಆಘಫಾತದ ಹಿನ್ನೆಲೆಯ ದೃಷ್ಟಿಯುಂ೦ದ' 
ನೋಡುವ ಅಗತ್ಯವಿತ್ತು ಮತ್ತು ದೂರುವ ಪ್ರವೃತ್ತಿಯನ್ನು 
ಅಳವಡಿಸಿಕೊಳ್ಳುವ ಅಗತ್ಯವಿರಅಲ್ಲ ಅಥವಾ ಅವರ ಅನೇಕ 
ಅಗತ್ಯಗಳನ್ನು 'ನಾಗರಿಕ'ಗೊಳಸುವ ವಸಾಹತು ಮನಸ್ಥಿತಿ- 
ಯುಂದ ನೋಡಬೇಕಾಗಿಯೂ ಇಲ್ಲ. ನಾವು ಅವರ ಬಾಲ್ಯದ 
ಜೀವನವನ್ನು ಗಮನಿಸಿದಾಗ ಮಕ್ಕಳು ಹುಟ್ಟನಿಂದಲೇ (ಅಥವಾ 
ಹುಟ್ಟಗೂ ಮೊದಲು) ಪಟ್ಟ ಶ್ರಮವನ್ನು ನೋಡಬೇಕಾಗುತ್ತದೆ. 
ಮೂಲಭೂತ ಅಗತ್ಯಗಳನ್ನು ಕೇವಲ ಆಹಾರ ಮತ್ತು ಆಶ್ರಯಕ್ಕೆ 
ಮಾತ್ರ ಸೀಮಿತಗೊಳಸಲು ಸಾಧ್ಯವಿಲ್ಲ. ಬದಲಾಗಿ ಪ್ರೀತಿ ಮತ್ತು 
ಗೌರವವನ್ನೂ ನೀಡಬೇಕಾಗುತ್ತದೆ. ಇಷ್ಟು ಮಾತ್ರವಲ್ಲದೆ ನಿಂದನೆ. 
ದುಡುಕುತನ ಮತ್ತು ಆತ್ಮಹತ್ಯೆ ಪ್ರಯತ್ನಗಳನ್ನೂ 
ನಿಭಾಯುಸಬೇಕು. ಮಕ್ಕಳು ಬೆಳವಣಿಗೆ ಹೊಂದುತ್ತ ಹೋದ 
ಹಾಗೆ ಅವರ ಪಾಲಕರು ಜಗತ್ತಿನೊಂದಿಗೆ ವ್ಯವಹರಿಸುವ 
ರೀತಿಯಲ್ಲಿಯೇ ಮಕ್ಕಳು ಕೂಡ ಪ್ರತ್ಯಕ್ಷವಾಗಿ ಮತ್ತು 
ಪರೋಕ್ಷವಾಗಿ ಈ ವಾಸ್ತವಗಳಗೆ ಮುಖಾಮುಖಯಾಗುತ್ತಾ 
ಹೋಗುತ್ತಾರೆ. ನಮ್ಮ ದೇಶದಲ್ಲ ದಅತರು. ಅಧಿಸೂಚಿತ 
ಬುಡಕಟ್ಟು ಮಂದಿ ಅಥವಾ ಆದಿವಾಸಿಗಳ ಪಾಲಅಗೆ ತಾರತಮ್ಮ, 


ನಿಂದನೆ ಮತ್ತು ಜಗತ್ತಿನಿಂದ ಬೇರ್ಪಡಿಸುವ ಕ್ರಮಗಳು 
ರೂಢಿಯಾಗಿ ಹೋಗಿವೆ. 


ತಲೆಮಾರುಗಳ ನಡುವಿನ ಯಾತನೆ 


ಈ ನಿರ್ಲಕ್ಷಕ್ಕೆ ಒಳಗಾದ ಬುಡಕಟ್ಟು ಜನಾಂಗದವರಿಗೆ ಕಳಂಕ 
ಹಚ್ಚುವ ಕೆಲಸ ವಸಾಹತು ಕಾಲದಿಂದಲೇ ಆರಂಭವಾಗಿತ್ತು. 
ಅವರನ್ನು 'ಠಕ್ಕರು' ಎಂದು ಕರೆಯಲಾಗುತ್ತಿತ್ತು. ಆದರೆ ದತ 
ಸಮುದಾಯಗಳಗೆ ಇದು ಹಿಂದೂ ವರ್ಣ ವ್ಯವಸ್ಥೆಯ 
ಶಾಪವಾಗಿದೆ. ಈ ಸಮುದಾಯಗಳು ಸಮಾಜದಲ್ಲ ಸಕಲ 
ಸವಲತ್ತುಗಳನ್ನು ಹೊಂದಿದ ವರ್ಗಗಳ ಜೊತೆ ಹೆಚ್ಚು ಹೆಚ್ಚು 
ತೆರೆದುಕೊಂಡಾಗ ಗದರಿಕೆ ಮತ್ತು ಪರಭಾರಿಕೆಯ ಒತ್ತಡಕ್ಕೆ 
(rebuke and alienation) ಅವರು ಒಳಗಾಗಿದ್ದಿದೆ. 
ಸುಧಾರಣೆಗಾಗಿ ಅಪರಾಧಿಕ ಬುಡಕಣ್ಟನಿಂದ (criminal tribes) 
ಮಕ್ಕಳನ್ನು ಪ್ರತ್ಯೇಕಗೊಳಸಲು 1871ರ ಕ್ರಿಮಿನಲ್‌ ಟ್ರೈಬ್ಸ್‌ 
ಕಾಯ್ದೆಯು (Criminal Tribes Act of 1871) ಸಕಾರಕ್ಕೆ 
ಅವಕಾಶವನ್ನು ನೀಡಿದೆ. ನಮ್ಮ ದೇಶದಲ್ಲ ಅಂತಹ ದುರ್ಬಲ 
ವರ್ಗದ ಕುಟುಂಬಗಳಂದ ಬಂದ ಹೆಚ್ಚು ಹೆಚ್ಚು ಮಕ್ಕಳು 
ಸುರಕ್ಷತಾ ವ್ಯವಸ್ಥೆಯ ಭಾಗವಾಗಿದ್ದಾರೆ. ಅನಾದಿಕಾಲದಿಂದಲೂ 
ಈ ಸಾಮಾಜಕ ಗುಂಪುಗಳಗೆ ಇದ್ದ ಪರಭಾರಿಕೆ ಮತ್ತು 
ಸಂಸ್ಥೆಗಳಂದ ಹೊರಗಿಡುವ ಪರಿಸ್ಥಿತಿಯನ್ನು ಸ್ವಾತಂತ್ರ್ಯಾ 
ನಂತರದ ಭಾರತದಲ್ಪಯೂ ಸರಿಪಡಿಸಲಾಗಿಲ್ಲ. ಅದು ಒಂದು 
ಅಂಗಡಿ, ಶಾಲೆ, ಪಹೊಲೀಸ್‌ ಠಾಣಿ, ಆಸ್ಪತ್ರೆ ಅಥವಾ ಇನ್ಯಾವುದೇ 
ಸರ್ಕಾರಿ ಕಚೇರಿ ಇರಅ ಅವರೇನು ಮನುಷ್ಯರೇ ಅಲ್ಲ 
ಅನ್ನುವಂತೆ ಹೊರಗಿಡಲಾಗುತ್ತಿದೆ. 


ಒಬ್ಬ ವ್ಯಕ್ತಿಯನ್ನು ನಿರಂತರವಾಗಿ ಕಡೆಗಣಿಸುತ್ತ ಹೋದರೆ ಆಕೆ / 
ಆತನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಜೀರುತ್ತದೆ 
ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಲ್ಲ. ಇವೆಲ್ಲವೂ 
ಬದುಕಿನಲ್ಲ ನಿಯಂತ್ರಣವಿಲ್ಲದೇ ಇರುವುದರಿಂದ 
ಆಗುವಂತಹುದು. ಹಾಗಿದ್ದಾಗ ಯಾರಾದರೂ ನಿಮಗೆ ಕಿರುಕುಳ 
ನೀಡಬಹುದು. ಬಂಧಿಸಬಹುದು ಅಥವಾ ನಿಮ್ಮನ್ನು ಮನೆಯುಂದ 
ಆಚೆಗೆ ಕಳುಹಿಸಬಹುದು. ಬಾಹ್ಯ ಮೂಲದಿಂದ ಬರುವ ಈ 
ದಬ್ಲಾಳಕೆ ಅತ್ಯಂತ ಶಕ್ತಿಯುತವಾಗಿರುತ್ತದೆ. ಇದಕ್ಕೆ ಪ್ರತಿಕ್ರಿಯೆ 
ನೀಡುವುದು ಕಷ್ಟ. ಈ ನಿಗ್ರಹಸುವಿಕೆ ಮುಂದೆ ಬೆಳೆದು. ನೀವು 
ಪ್ರೀತಿಸುವ ಜನರ ಪ್ರತ್ಯೇಕ ಗುಂಪು ರಚನೆಯಾಗಿ ಅವರು ಮಾತ್ರ 
ನಿಮಗೆ ದುರ್ಬಲರು ಎಂದು ಪರಿಗಣಿತವಾಗಬಹುದು. 

ಸ್ಥಿತಿಸ್ಲಾಪಕತ್ತ ಎಂದರೆ ಚೇತರಿಕೆ ಎಂದೇನೂ ಅಲ್ಲ. 
ಸಮುದಾಯಗಳು ಹಾಗಲ್ಲ, ಅವುಗಳಗೆ ಸ್ಥಿತಿಸ್ಥಾಪಕತ್ವ ಗುಣವಿದೆ. 
ಮಕ್ಕಳಗೆ ಸುರಕ್ಷತೆಯನ್ನು ಒದಗಿಸಲು ಮತ್ತು ಅದನ್ನು 
ಬೆಂಬಅಸಲು ಸಾಕಷ್ಟು ಪ್ರಯತ್ನ ಮಾಡಲಾಗುತ್ತಿದೆ. ಪಾಲಕರು 
ಇಲ್ಲದೇ ಇದ್ದ ಮಗುವಿಗೆ ಇತರರು ಆಹಾರ ಒದಗಿಸುತ್ತಾರೆ, ಮಳೆ 
ಬಂದು ಮನೆಯಲ್ಲ ಸೋರಿಕೆಯಾದಾಗ ಆ ಮಗು ನೆರೆಯವರ 
ಮನೆಯ  ಮಲಗುತ್ತದೆ. ಹಾಗಂತ ಜನರ ಗಾಯ 


ವಾಸಿಯಾಗಿದೆ ಎಂದೇನೂ ಅಲ್ಲ. ಅವರು ತಮ್ಮ 
ಗಾಯಗಳೊಂದಿಗೇ ಸಾಗಿ ಬಂದಿದ್ದಾರೆ. ಇದು ತಲೆಮಾರಿನಿಂದ 
ತಲೆಮಾರಿಗೆ ವರ್ಗಾವಣಿಯಾಗುತ್ತಲೇ ಬಂದಿದೆ. ತಲೆಮಾರುಗಳ 
ನಡುವಿನ ಈ ಗಾಯ ಮಾಯಲು ಪ್ರಜ್ಞಾಪೂರ್ವಕವಾದ 
ಪ್ರಯತ್ನಗಳು ನಡೆಯದೇ ಹೋದರೆ ಇದು ಮುಂದು- 


ವರಿಯುತ್ತಲೇ ಇರುತ್ತದೆ. 


ಗಾಯ ಮಾಯುವ ಕುರಿತ ಪರ್ಯಾಲೋಚನೆ 


ಹೀಗೆ ಮಾಯುವ ಪ್ರಕ್ರಿಯೆಯನ್ನು ಆರಂಭಸುವುದಕ್ಕೆ ಮುನ್ನ 
ಪ್ರತಿಯೊಂದು ಮಗುವನ್ನು ಕೂಡ ಅದಕ್ಕಿರುವ ಅನನ್ಯತೆಯ 
ದೃಷ್ಟಿಯಿಂದ ನೋಡುವುದನ್ನು ಕಲಅಯಬೇಕು. ಬದಲಾಗಿ 
ಸಮಾಜವು ಅವರನ್ನು ಪ್ರತ್ಯೇಕಿಸಿದ ರೀತಿಯಲ್ಲ ಅಲ್ಲ. ಅವರ 
ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ವಿಶಾಲ ಚಿತ್ರದ 
ಅಗತ್ಯವಿರುತ್ತದೆ. ಆದರೆ ನಮ್ಮ ತರಗತಿ ಕೊಠಡಿಗಳಲ್ಲ 
ಪ್ರತಿಯೊಂದು ಮಗುವಿನ ಹಂತದಲ್ಪ್ಲಯೂ ಗಾಯ ಮಾಯುವ 
ಪ್ರಕ್ರಿಯೆ ನಡೆಯಬೇಕಾಗುತ್ತದೆ. ನಮ್ಮ ಮಕ್ಕಳ ಬೆಂಬಲಕ್ಕೆ ನಾವು 
ಹೇಗೆ ನಿಂತೆವು ಎಂಬುದನ್ನು ಕ್ರೋಡೀಕರಿಸಿ ಪ್ರಸ್ತುತಪಡಿಸಿದ್ದೇವೆ. 
ಹಾಗಂತ ಇಲ್ಲ ಪ್ರಸ್ಲಾಪ ಮಾಡಿರುವ ಅಂಶಗಳೇ ಅಂತಿಮ 
ಅಂತೇನೂ ಅಲ್ಲ. 


ನಮ್ಮನ್ನು ಪ್ರೀತಿಸುತ್ತಿದ್ದಾರೆಂಬ ಭಾವನೆ ಮಕ್ಕಳಗೆ ಬರಲಅ 


ಮಕ್ಷಳಗೆ ತಾವೂ ಮುಖ್ಯ ಎಂದು ಅರಿವಾಗುವಂತೆ ಮಾಡಬೇಕು. 
ಜನ ಅವರೊಂದಿಗೆ ಮಾತನಾಡುತ್ತಿದ್ದಾಗ ಅವರ ಮಾತುಗಳನ್ನೂ 
ಆಲಅಸಬೇಕು ಮತ್ತು ಅವರಲ್ಲ ಭರವಸೆಯನ್ನು ತುಂಬಬೇಕು. 
ಯಾರೋ ನಮ್ಮ ಬಗ್ಗೆ ಕಾಳಜ ವಹಿಸುತ್ತಿದ್ದಾರೆ ಎಂಬ 
ಸುರಕ್ಷತೆಯ ಭಾವನೆ ಅವರಲ್ಲ ಮೂಡಬೇಕು. ಇದರಿಂದ 
ಅವರನ್ನು ತರಗತಿಯಲ್ಲ, ಕಾರಿಡಾರ್‌ನಲ್ಲ ಅಥವಾ ಇನ್ನಿತರ 
ಯಾವುದೇ ಸ್ಥಳದಲ್ಲ ಮುಕ್ತವಾಗಿ ಭೇಟ ಮಾಡಲು 
ಸಾಧ್ಯವಾಗುತ್ತದೆ. ನಿಮ್ಮ ಊಟ ಮುಗಿಯಿತೇ ಅಥವಾ ನಿಮಗೆ 
ಶೀತವಾಗಿದೆಯೇ ಎಂಬ ಸಣ್ಣಪುಟ್ಟ ವಿಚಾರಣೆ ಮಾಡುವುದೇ 
ಮಕ್ಕಳ ಪಾಲಗೆ ದೊಡ್ಡ ಸಾಂತ್ರನವಾಗಿರುತ್ತದೆ. ಇಲ್ಲದೇ ಹೋದರೆ 
ಅವರಿಗೆ ತಮ್ಮ ಕುಟುಂಬದಿಂದ ಇಂತಹ ಕಾಳಜಯ 
ಮಾತುಗಳು ಸಿಗುವುದಿಲ್ಲ. ಅವರ ಕುಟುಂಬ ಸಾಮಾನ್ಯವಾಗಿ 
ದಿನನಿತ್ಯದ ಅಗತ್ಯಗಳನ್ನು ಪೂರೈಸುವುದರಲ್ಪ್ಲಯೇ 
ಮುಳುಗಿರುತ್ತದೆ. 


ನೋವಿನ ಭಾವನೆ ದೊಡ್ಡದಲ್ಲ 


ಅನೇಕ ಸಂಗತಿಗಳನ್ನು ನಿಭಾಯಿಸುವ ಸಂದರ್ಭದಲ್ಲ ನಾವು 
ನಮ್ಮ ಭಾವನೆಗಳನ್ನು ಕೂಡ ನಿಯಂತ್ರಿಸಬೇಕಾಗುತ್ತದೆ. 
ಹಾಗಂತ ನಾವು ಭಾವನೆಗಳನ್ನು ವ್ಯಕ್ತಪಡಿಸಲೇಬಾರದು 
ಎಂದೇನೂ ಅಲ್ಲ. ಆದರೆ ಭಾವನೆಗಳನ್ನು ನಿರ್ಲಕ್ಷಿಸುವುದರಿಂದ 
ಮತ್ತು ಅವುಗಳನ್ನು ತಡೆಹಿಡಿಯವುದರಿಂದ ನಾವು ಅವರಿಗೆ 
ಪತಿಕ್ರಿಬುಸುವುದನ್ನು ತಡೆದಂತಾಗುತ್ತದೆ. ಹಾಗಾಗಿ ಖುಣಾತ್ಯಕ 


ಭಾವನೆಗಳು ಬಂದಾಗ ಅವು ತೀವ್ರ ಪ್ರರೂಪ ಪಡೆದುಕೊಳ್ಳದಂತೆ 
ನಿಗಾ ವಹಿಸಬೇಕು. ಆ ಪ್ರತಿಕ್ರಿಯೆಯನ್ನು ಇನ್ನೊಂದು ಬಾರಿ 
ವ್ಯಕ್ತಪಡಿಸಲು ಸಾಧ್ಯವಿರುತ್ತದೆ. ಉದಾಹರಣೆಗೆ ಶಾಲೆಯಲ್ಲ 
ಕೆಲವೊಮ್ಮೆ ಮೈ ಕೈ ತಾಕಿತು ಎಂಬಂತಹ ಕ್ಷುಲ್ಲಕ ವಿಚಾರಗಳಗೆ 
ಜಗಳ ನಡೆಯಬಹುದು. ಕೆಲವು ಮಕ್ಷಳು ಇಂತಹ 
ಪರಿಸ್ಥಿತಿಗಳನ್ನು ಸುರಕ್ಷಿತ ಮತ್ತು ನಂಜಕೆಗೆ ಅರ್ಹವಾದ 
ವಾತಾವರಣದಲ್ಲ ಪರಿಹರಿಸಿಕೊಳ್ಳುವ ಸಾಮರ್ಥ್ಯವನ್ನು 
ಹೊಂದಿರುತ್ತಾರೆ. ಆದರೆ ಕೆಲವು ಮಕ್ಕಳು ತಮ್ಮ ಅಸ್ತಿತ್ವವನ್ನು 
ಉಳಸಿಕೊಳ್ಳಲು ಐಬಲಪ್ರಯೋಗಕ್ಕೆ ಇಆಯುವ ಸಾಧ್ಯತೆ 
ಅಧಿಕವಾಗಿರುತ್ತದೆ. ಮಕ್ಕಳು ಬೆಳವಣಿಗೆ ಹೊಂದುತ್ತಲೇ ಅಥವಾ 
ಒಂದು ಅನುಭವದ ಬಳಕ ತಮ್ಮನ್ನು ಪ್ರಚೋದಿಸಲಾಗುತ್ತಿದೆ 
ಎಂಬುದನ್ನು ಗುರುತಿಸಲು ಸಮರ್ಥರಾಗುತ್ತಾರೆ. ಒಂದು 
ಸುರಕ್ಷಿತ ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ಹೆಚ್ಚಿನ ಮಕ್ಷಳು 
ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲ ಸಮರ್ಥರಾಗುತ್ತಾರೆ. 
ಇನ್ನು ಕೆಲವರಿಗೆ ಇದು ಗುಂಪಿನಲ್ಲ ಚರ್ಚೆ ಮಾಡುವ 
ವಿಷಯವಾಗಿರುತ್ತದೆ ಮತ್ತು ಇನ್ನುಳದವರಿಗೆ ಇದು 
ಒಬ್ಬರಿಗೊಬ್ಬರು ಮುಖಾಮುಖ ಚರ್ಚೆಯ ಸಂಗತಿ. 


ಬರವಣಿಗೆಯ ಮೂಲಕ, ಕಲೆ ಮತ್ತು ದೇಹದ ಚಲನೆಯ 
ಮೂಲಕ ವ್ಯಕ್ತಪಡಿಸುವುದರಲ್ಲ ಚಿಕಿತ್ಸಕ ಉದ್ದೆೇಶ (therapeutic 
purposes) ವಿರುತ್ತದೆ. ನೋವನ್ನು ಸಹಿಸಿಕೊಳ್ಳುವ 
ಸಾಮರ್ಥ್ಯವಿರುವ ಮಕ್ಕಳು ಬಟ್ಟುಬಡುವ ಅಥವಾ ಮುಂದಕ್ಕೆ 
ಸಾಗುವ ಮನೋಭಾವವನ್ನು ಕಲಅತಿರುತ್ತಾರೆ. ಇದರಿಂದ 
ಭಾವನೆಗಳ ಸಂಕೋಲೆಯಲ್ಲ ಸಿಕ್ಕಿಕೊಳ್ಳುವುದರ ಬದಲಾಗಿ 
ಭವಿಷ್ಯದ ಆಯ್ಕೆಯನ್ನು ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ. 


ನಾನೂ ಪ್ರಭಾವ ಜೀರಬಹುದು ಮತ್ತು ನಿಯಂತ್ರಿಸಬಹುದು 


ಶಾಲೆಯಲ್ಲ ನಾವು ಮಕ್ಕಳ ಕತೃತ್ವ ಶಕ್ತಿಯನ್ನು (A೩g್ರೀncy) 
ರೂಪಿಸಲು ಮತ್ತು ಅದನ್ನು ಗಟ್ಟಗೊಳಸಲು ಪ್ರಜ್ಞಾ- 
ಪೂರ್ವಕವಾಗಿ ಪ್ರಯತ್ನ ಮಾಡುತ್ತಿರುತ್ತೇವೆ. ಮಕ್ಕಳಗೆ ಅನೇಕ 
ವಿಷಯಗಳಲ್ಲ ತಮ್ಮ ಅಭಪ್ರಾಯಗಳನ್ನು ವ್ಯಕ್ತಪಡಿಸಲು 
ಅವಕಾಶ ನೀಡಲು ಬಯಸುತ್ತೇವೆ: ಏನನ್ನು ತಿನ್ನಬೇಕು. ಹೇಗೆ 
ಬಲ್ಲೆ ಧರಿಸಿಕೊಳ್ಳಬೇಕು. ಯಾವ ಭಾಷೆಯಲ್ಲ ಮಾತನಾಡಬೇಕು. 
ಏನನ್ನು ಬರೆಯಬೇಕು ಅಥವಾ ಚಿತ್ರಿಸಬೇಕು ಎಂಬುದನ್ನು 
ಆಯ್ಲೆ ಮಾಡಿಕೊಳ್ಳಲು ಅವರಿಗೆ ಪೂರ್ಣ ಸ್ಥಾತಂತ್ರ್ಯ್ಯವನ್ನು 
ನೀಡುತ್ತೇವೆ. ಜೊತೆಗೆ ನಮ್ಮ ಬಗ್ಗೆ ಅವರಲ್ಲ ಏನು 
ಅಭಿಪ್ರಾಯವಿದೆ ಎಂಬುದನ್ನೂ ತಿಆದು ಕೊಳ್ಳಲು ಬಯಸುತ್ತೇವೆ. 


ಮಕ್ಕಳು ಹೀಗೆ ತೊಡಗಿಕೊಳ್ಳುವುದರಿಂದ ಅವರಲ್ಲ ಆತ್ಮವಿಶ್ವಾಸ 
ಬೆಳೆಯುತ್ತದೆ ಮತ್ತು ಅವರ ಮೇಲೆ ನಿಯಂತ್ರಣ 
ಸಾಧ್ಯವಾಗುತ್ತದೆ. ಯಾವುದೇ ಭಯ ಇಲ್ಲದೆ ಬದುಕುವುದು 
ಹೇಗೆ ಮತ್ತು ಇದೇ ನಿಜವಾದ ಬದುಕುವ ರೀತಿ ಎಂಬುದನ್ನು 
ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಮನೆಯಲ್ಲರಅ ಅಥವಾ 
ಹೊರಗಡೆ ಇರಲಅ ಮಕ್ಕಳು ದುರ್ಬಲ ವಾತಾವರಣದಲ್ಲಿ 
ಬದುಕುತ್ತಿರುವಾಗ ಜಾತಿ ವಿಷಯದಲ್ಲ ಅವರನ್ನು 


ಗುರಿಮಾಡಲಾಗುತ್ತದೆ. ಹಾಗಾಗಿ ಅವರ ದೇಹ ಮತ್ತು ಮನಸ್ಸು 
ಯಾವತ್ತೂ 'ರಕ್ಷಣೆ' ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತದೆ. 
ಆದರೆ ನಾವು ಅವರ ಮಾಧ್ಯಮದೊಂದಿಗೇ (೩8€nಂy) ಕೆಲಸ 
ಮಾಡುವುದರಿಂದ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು 
ಅವಕಾಶ ನೀಡುತ್ತೇವೆ. ಇದರಿಂದ ಅವರು ತಮ್ಮ 
ಕಾರ್ಯಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. 
ಕಂಜಾರ್‌ ಸಮುದಾಯಕ್ಕೆ ಸೇರಿದ ಮಕ್ಕಳ ಗುಂಪು ಆರಂಭದಲ್ಪ 
ಬೆದರಿಕೆಗೆ ಒಳಗಾಯುತು. ಯುವ ವಿದ್ಯಾರ್ಥಿಯೊಬ್ಬ ಅವರನ್ನು 
ತಡೆದು 'ಸಮುದಾಯದ ಹೆಸರು' ಹೇಳ ನಿಂದಿಸಿದ್ದರಿಂದ ಆ 
ಗುಂಪಿಗೆ ಸೇರಿದ ಮಕ್ಕಳು ಶಾಲೆಯನ್ನು ತೊರೆಯಲು 
ಬಯಸಿದರು. ಒಬ್ಬ ವ್ಯಕ್ತಿಯ ಪ್ರತಿಕ್ರಿಯೆ ಇನ್ನೊಬ್ಬರ ಮೇಲೆ 
ಯಾವ ರೀತಿ ಪರಿಣಾಮ ಜೀರುತ್ತದೆ ಎಂಬುದನ್ನು ನೋಡಲು 
ಮತ್ತು ಜಗತ್ತು ನಮ್ಮಲ್ಲ ಪ್ರತಿಯೊಬ್ಬರೂ ಇನ್ನೊಬ್ಬರ ವಿಚಾರದಲ್ಲ 
ಸ್ವಲ್ಲ ಕ್ರೂರವಾಗಿ ವರ್ತಿಸುವಂತೆ ಮಾಡಿದೆ ಎಂಬ ಸಮ್ಮತಿಯ 
ಜೊತೆಗೇ ಇಲ್ಲ ಕ್ಷಮೆಗೆ ಜಾಗವಿದೆಯೇ ಎಂಬುದನ್ನು ನೋಡಲು 
ಮಕ್ಕಳು ಮುಖಾಮುಜಖಜಯಾಗಿ ಪರಪ್ಪರ ಮಾತನಾಡಲು ಅವಕಾಶ 
ಕಲ್ಪ್ಲಸಲಾಯುತು. 


ಇತರರೊಂದಿಗೆ ನನ್ನ ನಡವಳಕೆ ಹೇಗಿದೆ? 


ಒಂದೊಂದು ಸಲ ನಿರ್ದಿಷ್ಟ ವಿಷಯದಲ್ಲಿ ಕೆಲಸ ಮಾಡಲು ತಮ್ಮ 
ನಡವಳಕೆಗಳು ಇನ್ನೊಬ್ಬರ ಮೇಲೆ ಪರಿಣಾಮ ಜೀರುತ್ತವೆ. 
ಎಷ್ಟೋ ಬಾರಿ ಇದನ್ನು ತಿಆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. 
ನಾನು ನನ್ನ ಸಹಪಾಠಿಯನ್ನು ಅವಮಾನಿಸುವ ಅಥವಾ ಮನಸ್ಸು 
ನೋಯುಸುವ ಹೆಸರಿನಿಂದ ಕರೆದರೆ ಅವನಿಗೆ ಹೇಗಾಗುತ್ತದೆ? 
ನಿಮ್ಮ ಕಥೆಯನ್ನು ಹೇಆಕೊಳ್ಳುವಂತೆ ಯಾರಾದರೂ ನಿಮ್ಮನ್ನು 
ಕೇಆದರೆ ಹೇಗನಿಸುತ್ತದೆ? ನಾನು ಕಾಕಜ ಮಾಡುತ್ತಿದ್ದೇನೆಂದು 
ತೋರ್ಪಡಿಸುವುದು ಹೇಗೆ? ನನ್ನ ದನಿ ಹೇಗಿದೆ. ಅದು 
ಗೌರವಯುತವಾಗಿದೆಯೇ? ಇಂತಹ ಸಮಾಲೋಚನೆ ಮತ್ತು 
ಪರ್ಯಾಲೋಚನೆಯ ಮೂಲಕ ತಮ್ಮ ನಡವಳಕೆಗಳು ಹೇಗೆ 
ಪರಿಣಾಮ ಜೀರುತ್ತವೆ ಎಂಬುದನ್ನು ಮಕ್ಕಳು ಮತ್ತು ತರುಣರು 
ಅರ್ಥ ಮಾಡಿಕೊಳ್ಳುವಂತೆ ಮಾಡಬೇಕು. ನಮ್ಮ 
ಸಂಬಂಧಗಳನ್ನು ಕಾಯ್ದುಕೊಳ್ಳಲು ಹೇಳುವ ಮಾತುಗಳನ್ನು 
ಆಅಸುವುದು. ಅರ್ಥ ಮಾಡಿಕೊಳ್ಳುವುದು, ಕ್ಷಮೆ ಯಾಚಿಸುವುದು 
ಮತ್ತು ಮರೆತು ಮುಂದಕ್ಕೆ ಸಾಗುವುದು ಅತ್ಯಂತ ಮುಖ್ಯ. 
ಇವೆಲ್ಲವೂ ಸಂಘರ್ಷವನ್ನು ಪರಿಹರಿಸುವ ಮತ್ತು ನಮ್ಮ 
ಭಾವನೆಗಳನ್ನು ನಿಯಂತ್ರಿಸುವ ಕೌಶಲಗಳಾಗಿವೆ. ನಾವು 


ಮಾಡುವ ಹಾನಿಯಬುಂದ ಪಲಾಯನ ಮಾಡುವುದು 
'ಪ್ರಯಂಚಾಅತ' (೩u!ಂ mಂd) ಆಗಿರಬಾರದು. 
ಹೊರಗಿನಿಂದ ಬರುವ ಖಣಾತ್ಕಕ ಯೋಚನೆಯನ್ನು 


ನಿಭಾಯಿಸಲು ಪ್ರತಿಯೊಬ್ಬ ಮನುಷ್ಯನಲ್ಲಯೂ ಒಂದು ಹಂತದ 
ಪ್ರತಿರಕ್ಷಣೆ ಇರುತ್ತದೆ. ಆದರೆ ಇದು ಯಾವತ್ತೂ ನಮ್ಮನ್ನು ನಾವು 
ರಕ್ಷಿಸಿಕೊಳ್ಳುವ ತಂತ್ರಗಾರಿಕೆ. ಸಿಟ್ಟನ್ನು ವ್ಯಕ್ತಪಡಿಸುವುದು ಮತ್ತು 
ಸಿಟ್ಟು ಅಥವಾ ಅಸಮಾಧಾನವನ್ನು ನಿಭಾಯಿಸುವುದು, ಈ 
ಭಾವನೆಗಳ ಹಿಂದಿನ ಕಾರಣಗಳು ಮತ್ತು ಇನ್ನೊಬ್ಬರಿಗೆ ಅಥವಾ 


ತನಗೇ ಅವಕಾಶವನ್ನು ನೀಡುವುದು 
ಸಮಾಲೋಚನೆಯ (conscious conversations) 
ಭಾಗವಾಗಿರಬೇಕು ಮತ್ತು ನಾವೇ ಆ೦ಂತರ್ಯದಲ್ಲ ಕೈಗೊಂಡ 
ಕ್ರಮವಾಗಿರಬೇಕು. 


ಪ್ರಜ್ಞಾಪೂರ್ವಕ 
ky 


ಇತರರೊಂದಿಗೆ ಸಂವಹನ: 


ಮಕ್ಕಳು ತಮ್ಮ ಅಭಪ್ರಾಯಗಳನ್ನು ವ್ಯಕ್ತಪಡಿಸಲು ನಾವು 
ಸಾಕಷ್ಟು ಅವಕಾಶಗಳನ್ನು ಸೃಷ್ಟಿಸುತ್ತೇವೆ. ಮಗುವೊಂದು 
ಮಾತನಾಡದೇ ಇರುವ ಸಾಧ್ಯತೆಗಳು ಬಹಳ ಕಡಿಮೆ. ಮಕ್ಕಳು 
ತಮ್ಮ ಅಭಪ್ರಾಯಗಳನ್ನು ಹಂಚಿಕೊಳ್ಳುತ್ತ ಹೋದ ಹಾಗೆ 
ಜಗತ್ತಿನ ಮೇಲೆ ನಂಜಕೆ ಇಡುವುದನ್ನು ಕಲಅಯುತ್ತ 
ಹೋಗುತ್ತಾರೆ. ಹಸಿದವನೊಬ್ಬHನ ಅನುಭವಗಳು ಇಡೀ 
ತರಗತಿಯಲ್ಲ ಎಲ್ಲರನ್ನೂ ನಿಚ್ಚಿರಗಾಗುವಂತೆ ಮಾಡುತ್ತದೆ. 
ಯಾಕೆಂದರೆ ತರಗತಿಯಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ 
ಇಂತಹ ಅನುಭವಗಳನ್ನೇ ಹೊಂದಿರುತ್ತಾನೆ. ಸಾವಿಗೆ 
ಸಂಬಂಧಿಸಿದಂತೆ ಮಾತನಾಡುವುದರಿಂದ ಮಕ್ಕಳು ತಮ್ಮ 
ಪರಿಹಾರವಾಗದ ಭಾವನೆಗಳನ್ನು ಇತರರೊಂದಿಗೆ 
ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಮಗು ಸಾಮಾನ್ಯವಾಗಿ 
ಇಂತಹ ವಿಷಯಗಳ ಬಗ್ಗೆ ಮಾತನಾಡಲು 
ಹಾತೊರೆಯುತ್ತಿರುತ್ತದೆ. ಆದರೆ ಆ ಮಗುವಿಗೆ ಮಾತನಾಡಲು 
ದೊಡ್ಡವರಾರೂ ಸಿಕ್ಕಿರುವುದಿಲ್ಲ. ಹಾಗಾಗಿ ನಮ್ಮ ಅನೇಕ 
ಯೋಜನೆಗಳಲ್ಲಿ ಇಂತಹ ಸಮಾಲೋಚನೆಗಳನ್ನು 
ಸೇರಿಸಿರುತ್ತೇವೆ. 


ನಿಮ್ಮ ತಪ್ಪುಗಳಗಿಂತ ನೀವೇ ಮುಖ್ಯ 


ಮಕ್ಕಳ ನಿಯಂತ್ರಣದಲ್ಲಯೇ ಇಲ್ಲದ ಕೆಲಸಗಳಗೆ ಅವರನ್ನು 
ತರಾಟೆಗೆ ತೆಗೆದುಕೊಳ್ಳುತ್ತೇವೆ. ಅಥವಾ ಅವರಿಗೆ ಆ ಕೆಲಸವನ್ನು 
ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂಬುದು ತಿ೪ದಿರುವುದಿಲ್ಲ. 
ಮತ್ತೆಮತ್ತೆ ಈ ಅನುಭವಗಳು ಆದ ಬಳಕ ಮಕ್ಕಳು ಇಂತಹ 
ಪರಿಸ್ಥಿತಿಗಳಿಂದ ದೂರವಿರಲು ಪ್ರಯತ್ನ ಮಾಡುತ್ತಾರೆ. 
ಯಾಕೆಂದರೆ ಒಂದಲ್ಲ ಒಂದು ಕಾರಣದಿಂದ ತಾವು ವಿಚಾರಣೆಗೆ 
ಒಳಗಾಗುತ್ತೇವೆ ಎ೦ಬ ಭಾವನೆ ಅವರಲ್ಲ ಅಡಕವಾಗಿರುತ್ತದೆ. 


ನಮ್ಮನ್ನು ಶಿಕ್ಷೆಗೆ ಗುರಿಪಡಿಸಲಾಗುವುದಿಲ್ಲ. ನಾವೇನೂ ಕೆಟ್ಟದನ್ನು 
ಮಾಡಿಲ್ಲ, ಎಡವುವುದು, ಹಿಂಜರಿಕೆ ತಪ್ಪೇನೂ ಅಲ್ಲ ಎಂಬುದು 
ನಮಗೆ ಅರಿವಿದ್ದಾಗ ನಾವು ಮಾಡಿದ ಕಾರ್ಯಗಳ ಹೊಣೆ 
ಹೊರಲು ಮುಂದಾಗುತ್ತೇವೆ. ಇದು ಇನ್ನೊಂದು ರೀತಿಯಲ್ಲ 
ಮಕ್ಕಳ ಅಗತ್ಯಗಳನ್ನು ಕಟ್ಟಹಾಕುವ ಬಗೆ. ಸಮಸ್ಯೆಯನ್ನು 
ಹಂಚಿಕೊಳ್ಳುವುದು ಮತ್ತು ಬೆಂಬಲವನ್ನು ಪಡೆಯುವುದು 
ಜೀವನದಲ್ಲ ಅತ್ಯವಶ್ಯಕವಾದ ಕೌಶಲ. ನಾವು ಬದುಕಿನಲ್ಲ 
ರಚನಾತ್ಮಕವಾಗಿ ನಿಭಾಯುಸುವ ತಂತ್ರವನ್ನು ಕಲಅತು- 
ಕೊಳ್ಳುತ್ತಿದ್ದಂತೆ ಕಳಪೆ ಅಂಕಗಳ೦ದ ಮಕ್ಕಳು ಮತ್ತು ಯುವಕರು 
ಖುಷಿಗೊಳ್ಳುವ ಕಥೆಗಳು ಕಡಿಮೆಯಾಗುತ್ತವೆ. 


ಮಿತ್ರರು ಮತ್ತು ತಂಡಕಾರ್ಯ 


ಅನೇಕ ಮಂದಿಗೆ ಶಾಲೆಗಳು ತಮ್ಮ ಕುಟುಂಬಗಳಂದ ಆಚೆಗೆ 
ಇರುವ ಜನರ ಜೊತೆ ಸಂವಹನ ನಡೆಸಲು ಇರುವ ಅವಕಾಶ. 
ಆದರೆ ವಾಸ್ತವವಾಗಿ ಸಾಮಾಜಕ ಶ್ರೇಣಿಗಳು ಇಲ್ಲಯೂ ಕೆಲಸ 
ಮಾಡುತ್ತವೆ. ನಿರ್ಲಕ್ಷ್ಯಕ್ಕೆ ಒಳಗಾದ ಸಮುದಾಯಗಳಂದ 
ಬಂದಿರುವ ಈ ಮಕ್ಕಳಗೆ ಇತರ ಮಕ್ಕಳೊಂದಿಗೆ ಬೆರೆಯಲು 
ಇರುವ ಹಿಂಜರಿಕೆ ತೀವ್ರ ಪ್ರರೂಪದ್ದಾಗಿರುತ್ತದೆ. ಜೊತೆಗೆ 
ಇನ್ನೊಬ್ಬರ ಸಿಟ್ಟನ ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಲು 
ಅದೃಶ್ಯವಾಗುವುದು ಬುದ್ಧಿವಂತಿಕೆಯ ನಡವಳಕೆ ಕೂಡ. 


ದೊಡ್ಡವರಾಗಿ ನಾವು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಗೆಳತನ 
ಮತ್ತು ಸಮನ್ವಯದ ಕೆಲಸವನ್ನು ಉತ್ತೇಜಸಬೇಕಾದ 
ಅಗತ್ಯವಿದೆ. ಆ ಮೂಲಕ ಅಧಿಕಾರದ ಸೂತ್ರವಿಲ್ಲದೆ 
ಇತರರೊಂದಿಗೆ ಕೆಲಸ ಮಾಡುವುದು ಹೇಗೆ ಎಂಬುದನ್ನು 
ತಿಆದುಕೊಳ್ಳಲು ಸಹಾಯವಾಗುತ್ತದೆ. ಇದರ ಜೊತೆಗೆ ದೊಡ್ಡ 
ಜಗ್ದಾ ಆಟದ ಒಗಟನ್ನು (1858w) ರಚಿಸುವುದು, ಬೇಸಾಯದ 
ಚಟುವಟಕೆಗಳನ್ನು ಕೈಗೊಳ್ಳುವುದು ಮತ್ತು ಸಮಾನವಾದ 
ಚಾರ್ಟ್‌ ಸಿದ್ಧಪಡಿಸುವುದು ಮುಂತಾದ ಚಟುವಟಕೆಗಳನ್ನು 
ನಡೆಸಬಹುದು. 


ಮನೆಯಲ್ಲ ಎಲ್ಲವೂ ಸರಿಯಾಗಿಲ್ಲದೇ ಇದ್ದ ಸಂದರ್ಭದಲ್ಲ 
ಗೆಳೆತನ ದೊಡ್ಡ ಆಧಾರಸ್ತಂಭವಾಗಿ ಕೆಲಸ ಮಾಡುತ್ತದೆ. ಮಕ್ಕಳು 
ಶಾಲಾ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತ ಹೋದ ಹಾಗೆ ಅವರು 
ಕೆಲವೊಮ್ಮೆ ಅಪ್ರಜ್ಞಾಪೂರ್ವಕವಾಗಿ ತಾವು ಮಾಡುವ 
ಆಯ್ದೆಗಳಲ್ಲ ಸಹಪಾಠಿಗಳ೦ದ ಬೆಂಬಲ ಮತ್ತು ಒಮ್ಮತವನ್ನು 
ಬಯಸುತ್ತಾರೆ. ಉದಾಹರಣೆಗೆ ಪ್ರತಿ ದಿನ ತಾನು ಶಾಲೆಗೆ ಬರಲು 
ನಿರ್ಧಾರ ಕೈಗೊಳ್ಳುವುದು ಕೂಡ ಸಹಪಾಠಿಗಳ ಪ್ರಭಾವದಿಂದ 
ಎಂಬ ಭಾವನೆ. ಮಕ್ಕಳು ತಮ್ಮದೇ ಆದ ಸೀಮಿತ ಪ್ರದೇಶದಲ್ಲ 
ತಮ್ಮ ಕನಸುಗಳು ಮತ್ತು ಆಕಾಂಕ್ಷೆಗಳಲ್ಲ ನಂಬಕೆ ಇರುವಂತೆ 
ಪ್ರೋತ್ಸಾಹ ನೀಡುವ ರೋಲ್‌ ಮಾಡೆಲ್‌ಗಳು ಅಥವಾ ಜನರನ್ನು 
ಕಂಡುಕೊಳ್ಳುವುದು ಅಪರೂಪ. 


ದೈಹಿಕ ಪರ್ಶ ಅತಿ ಮುಖ್ಯ 


ಎಲ್ಲಿಯವರೆಗೆ ಮಕ್ಕಳು ಪರಸ್ಪರ ಕಾಳಜ ತೋರಿಸುತ್ತಿದ್ದಾರೆ 
ಎಂದು ದೊಡ್ಡವರು ಭಾವಿಸುತ್ತಾರೋ (ಕುಟುಂಬದ ಸದಸ್ಯರಿಗೆ 
ಅವಕಾಶವಿದ್ಧಂತೆ) ಅಲ್ಲಯ ತನಕ ಒಂದು ಆಅಂಗನ ಅಥವಾ 
ನಡೆಯುವಾಗ ಕೈಗಳನ್ನು ಹಿಡಿದು ಸಾಗುವುದು ಅನುಚಿತವೇನೂ 
ಅಲ್ಲ ಮತ್ತು ಮಿತಿ ಮೀರಿದ್ದಾರೆ ಎಂದು ಭಾವಿಸಬೇಕಾಗಿಲ್ಲ. ಇಲ್ಲ 
ಮಕ್ಕಳಗೆ ಹಿಂದೆ ಸರಿಯಲು ಅವಕಾಶವಿರುತ್ತದೆ. ಇದು ನಮ್ಮ 
ಶಾಲೆಗಳಲ್ಪರುವ ನಿಯಮವಾಗಿದೆ. ಮಕ್ಕಳ ಖಾಸಗಿತನ ಮತ್ತು 
ಸುರಕ್ಷತೆಯ ಬಗೆಗೆ ಕಳಕಆಯನ್ನು ಹೊಂದಿರುತ್ತಲೇ ಮನುಷ್ಯನ 
ಈ ರೀತಿಯ ಸ್ಪರ್ಶಗಳು ಅನೇಕ ರೀತಿಯಲ್ಲ ಸಾಂತ್ರನ ಹೇಳುವ 
ಕೆಲಸ ಮಾಡುತ್ತವೆ. ಅದರಲ್ಲೂ ಮುಖ್ಯವಾಗಿ ಕೌಟುಂಬಕ 
ವಾತಾವರಣದಲ್ಲ ತರುಣ/ಮಗು ನಿರ್ಲಕ್ಷ್ಯಕ್ಕೆ ಒಳಗಾದಾಗ ಇದು 


ಸಂತ್ಯೆಕೆಯ ಕೆಲಸ ಮಾಡುತ್ತದೆ. "ಇಂದು ನಾನು ತರಗತಿಯಲ್ಲಿ 
ಮಾತನಾಡುತ್ತಿದ್ದಾಗ ಟೀಚರ್‌ ನನ್ನ ತಲೆಗೆ ಮೊಟಕಿದರು" 
ಎಂದು ಲೇಖಕರ ಮಗಳು ಶಾಲೆಯಿಂದ ಮರಳದಾಗ 
ಖುಷಿಯಿಂದ ಹೇಳಕೊಂಡಿದ್ದು ಅಚ್ಚರಿ ಎನಿಸಿತು. 


ಸ್ಪರ್ಶದ ಸಂತೈಕೆ ಇಡೀ ತರಗತಿಗೆ ವಿಸ್ತರಿಸಲಾಗಿದೆ. 
ತರಗತಿಯಲ್ಲ ಚರ್ಚೆ ಮಾಡುವಾಗ ಮತ್ತು ಅಭಿಪ್ರಾಯಗಳನ್ನು 
ಹಂಚಿಕೊಳ್ಳುವಾಗ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಳ್ಳುವುದನ್ನು 


ಉತ್ತೇಜಸಲಾಗುತ್ತದೆ. ಇದರಿಂದ ಅವರು ಒಬ್ಬರಿಗೊಬ್ಬರು 
ಹೊಂದಾಣಿಕೆ ಮಾಡಿಕೊಂಡ ಭಾವ ಮೂಡುತ್ತದೆ. 
ಇತರರೊಂದಿಗೆ ಪರಾನುಭೂತಿಯನ್ನು ಹೊಂದುವ, 
ಬೆಂಬಲವನ್ನು ನೀಡುವ ಹಾಗೂ ಇನ್ನೊಬ್ಬರ ಕಷ್ಟದ 
ಸಂದರ್ಭದಲ್ಲ ನಗದೇ ಇರುವುದನ್ನು ಅವರು ಅರ್ಥ 
ಮಾಡಿಕೊಳ್ಳುತ್ತಾರೆ. 


ತನ್ನೊಂದಿಗೇ ಸಂವಹನ 


ಧ್ಯಾನಸ್ಟ ವ್ಯಾಯಾಮದ (Meditative exercises) ಮೂಲಕ 
ಮಕ್ಕಳು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇಹದ ನಾನಾ 
ಭಾಗಗಳ ಸಂವೇದನೆಯನ್ನು ಅನುಭವಿಸುವಂತೆ ಮತ್ತು 
ಹೃದಯದ ಮೇಲೆ ಕೈಗಳನ್ನು ಇರಿಸಿಕೊಂಡು ಅದರ ಬಡಿತವನ್ನು 
ಆಅಸುವಂತೆ ತಿಆಸಲಾಗುತ್ತದೆ. ಇಂತಹ ವ್ಯಾಯಾಮದ 
ಮೂಲಕ ತಮ್ಮ ಅಂತರಂಗಹೊಂದಿಗೆ ಸಂವಹನ ನಡೆಸಲು 
ಸಹಾಯ ಮಾಡಲಾಗುತ್ತದೆ. ಕೆಲವು ಮಕ್ಕಳು ಕಣ್ಣು 
ಮುಚ್ಚಿಕೊಂಡು ಇರಲು ಅಥವಾ ಆಂತರ್ಯದ ಜೊತೆಗಿರಲು 
ಕಷ್ಟಪಟ್ಟರು. ಒಂದು ಮಗು ತಾನು ಚಿಂದಿ ಆಯುವಾಗ 
ಕೊಳೆತುಹೋದ ಪ್ರಾಣಿಯ ದೇಹವಿದ್ದ ಪೈಪ್‌ ಮೇಲೆ 
ಕೈಯುಟ್ಟದ್ದು. ಅದರ ಕೆಟ್ಟ ವಾಸನೆ ಬಹಳ ಕಾಲ ಹೋಗದೇ 
ಇದ್ದುದನ್ನು ಹೇಳಕೊಂಡಿತು. ಇದನ್ನು ವಿವರಿಸುವಾಗ ತನ್ನ 
ಕೈಯನ್ನು ದೂರವಿಟ್ಟುಕೊಂಡು ಆ ಕೊಳೆತ ವಾಸನೆ ಮೂಗಿಗೆ 
ಬಡಿದ ರೀತಿಯನ್ನು ಆಕೆ ಅನುಭವಿಸಿದಳು. ಈ ಅನುಭವವನ್ನು 
ಆಕೆ ಇಲ್ಲಯ ತನಕ ಯಾರೊಂದಿಗೂ ಹಂಚಿಕೊಂಡಿರುವ 
ಸಾಧ್ಯತೆಯುರಲಲ್ಲ. 


ಒಟ್ಟು ಸಾರಾಂಶ 


ಮಕ್ಕಳ ಯೋಗಕ್ಷೇಮದ ಮೇಲೆ ಯಾವುದು ಪರಿಣಾಮ 
ಬರುತ್ತಿದೆ; ಮಗುವಿನ ದಿನನಿತ್ಯದ ಚಟುವಟಕೆಗಳು ಹೇಗಿವೆ: 
ಅಲ್ಲ ಹಿಂಸೆ-ಕಿರಿಕಿರಿಬುದೆಯೇ; ಆಕೆಗೆ ಹಸಿವಾದಾಗ ಏನು 
ಮಾಡುತ್ತಾಳೆ, ಮಗು ಏನನ್ನು ನೋಡುತ್ತದೆ ಮತ್ತು ಆಅಸುತ್ತದೆ? 
ಎಂಬುದರ ಮೇಲೆ ಶಿಕ್ಷಕಿ ನಿಗಾ ಇಡಬೇಕು. ಮಗುವಿನ ಮನಸ್ಸಿನ 
ಮೇಲೆ ಆಗಿರುವ ಘಾಸಿ ಹಂತಹಂತವಾಗಿ ನಡೆದಿರುವುದು, ಅದು 
ತಕ್ಷಣ ಉಪಶಮನವಾಗುವುದಿಲ್ಲ: ಮಗು ತನ್ನ ಆಂತರ್ಯವನ್ನು 
ಅರಿಯುವ ತನಕ ನಾವು ಅದರೊಂದಿಗೆ ಇರಬೇಕಾಗುತ್ತದೆ. 
ಏಕಾಂಗಿಯಾಗಿ ಕೆಲಸ ಮಾಡುವುದು ("Alone work") 
ತಂಡಕಾರ್ಯ (1೩amMwಂrk)ದಷ್ಟೇ ಮುಖ್ಯ. ಲಭ್ಯವಿರುವ 


ಕೌಶಲಗಳಣೆ ಅನುಗುಣವಾಗಿ ಕಲೆ, ಚಲನೆ, ನೃತ್ಯ, ಸಂಗೀತ ಕೊನೆ ಟಿಪ್ಪಣಿ 
ಮತ್ತು ಆಟಗಳಂ೦ತಹ ಅನೇಕ ಚಟುವಟಕೆಗಳಲ್ಪ 
ಭಾಗಿಯಾಗುವಂತೆ ಮಗುವಿಗೆ ನಾವು ಪ್ರೋತ್ಸಾಹ ನೀಡಬೇಕಾದ ಇ. ಮಧ್ಯ ಪ್ರದೇಶದ ಭೋಪಾಲ್‌ ನ ಬಸ್ತಿಗಳಲ್ಲ ವಾಸಿಸುವ, 


ಅಗತ್ಯವಿರುತ್ತದೆ. ಪರಿಪೂರ್ಣವಾದ ಜೀವನವನ್ನು ನಿರ್ಲಕ್ಷ್ಯಕ್ಕೆ ಒಳಗಾದ ಸಮುದಾಯಗಳ ಜೊತೆಗೆ ಕೆಲಸ 
ಅನುಭವಿಸಿದರೆ ಆಂತರಿಕ ಸಮತೋಲನವನ್ನು ಕಂಡುಕೊಳ್ಳುವ ಮಾಡುವ ಮುಸ್ಥಾನ್‌ ಲಾಭ- ರಹಿತ, ಸರ್ಕಾರೇತರ 
ಸಾಧ್ಯತೆಗಳು ಅಧಿಕವಾಗಿರುತ್ತದೆ. ಸಂಸ್ಥೆಯಾಗಿದೆ. 


ಒಂದು ದೇಶವಾಗಿ ನಾವು ನಮ್ಮ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದ 1. ಕ್ರಿಮಿನಲ್‌ ಕಾಯ್ದೆ ಅಡಿಯಲ್ಲ 15೦ಕ್ಕೂ ಅಧಿಕ 


ಸಮುದಾಯವಾದ ಮಕ್ಕಳ ವಿಚಾರದಲ್ಲ ಸೋತಿದ್ದೇವೆ. ನಮ್ಮ ಸಮುದಾಯಗಳನ್ನು ಜ್ರಟಷ್‌ ಸರ್ಕಾರ ಪಟ್ಟ ಮಾಡಿದೆ. ಈ 
ತರಗತಿಗಳಲ್ಲಿ ಆಗಿರುವ ಈ ಹಾನಿಯನ್ನು ಸರಿಪಡಿಸುವ ಕಾಯ್ದೆಯ ಪ್ರಕಾರ ಆಡಳತವು ಈ ಸಮುದಾಯಗಳಗೆ 
ಅಗತ್ಯದ ಜೊತೆಗೆ ಸರ್ಕಾರವು ಕೂಡ ಈ ತಾರತಮ್ಯವನ್ನು ಸೇರಿದ ಸದಸ್ಯರನ್ನು ಬಲವಂತವಾಗಿ ಶಿಬರಗಳಲ್ಲ 
ಗುರುತಿಸುವ ಮೂಲಕ ಅಸಮಾನತೆಯನ್ನು ಕೊನೆಗೊಳಆಸ- ನೆಲೆಗೊಳ್ಳುವಂತೆ ಮಾಡಲು ಅವಕಾಶ ನೀಡುತ್ತದೆ. ಈ 
ಬೇಕಾಗಿದೆ ಮತ್ತು ಆಗಿರುವ ನಷ್ಟವನ್ನು ಭರ್ತಿ ಮಾಡಿ ನ್ಯಾಯ ಶಿಬರಗಳಲ್ತ ಇವರನ್ನು ಜೀತದಾಳುಗಳಾಗಿ 
ಒದಗಿಸುವ ಕಡೆಗೆ ಹೆಜ್ಜೆ ಇಡಬೇಕಿದೆ. ಪರಿಗಣಿಸಲಾಗುತ್ತದೆ. ಅವರ ಪಾಲಕರಿಂದ ಮಕ್ಕಳನ್ನು 


ಪ್ರತ್ಯೇಕಗೊಆಸಲು ಈ ಕಾಯ್ದೆಯನ್ನು ಪರಿಗಣಿಸಲಾಗಿದೆ. 


* ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲ ಅವರ ಹೆಸರುಗಳನ್ನು ಬದಅಸಲಾಗಿದೆ. 


ಪರಾಮರ್ಶನ 

i Muskaanis a non-profit, non-governmental organisation working with marginalised communities living in the bastis in Bhopal, Madhya Pradesh. 

ii The British Government had listed over 150 communities under the Criminal Tribes Act which allowed the administration to forcefully ‘settle’ 
members of these communities into camps from where they could be called upon as bonded labour, and to separate children from their parents. 
It was considered that everyone born in the community would be deemed criminal and could be treated with suspicion. After the repeal of this 
Act in 1952, the communities henceforth have been referred to as ‘denotified’. 


ಶಿವಾನಿ ತನೇಜಾ ಅವರು ಭೋಪಾಲ್‌ ಮತ್ತು ಅದರ ಸುತ್ತಮುತ್ತ ಅಧಿಸೂಚಿತ ಬುಡಕಟ್ಟು ಹಿನ್ನೆಲೆಯ ಮತ್ತು ಸುಧಾರಿತ 
ಸಮುದಾಯಗಳ ಜನರೊಂದಿಗೆ ಕಳೆದ 25 ವರ್ಷಗಳಂದ ಕೆಲಸ ಮಾಡುತ್ತಿದ್ದಾರೆ. ಶಿಕ್ಷಣವನ್ನು ಪ್ರತ್ಯೇಕ ಶೈಕ್ಷಣಿಕ ವಿದ್ಯಮಾನವಾಗಿ 
ಪರಿಗಣಿಸಲು ಸಾಧ್ಯವಿಲ್ಲ ಎಂದು ನಂಜರುವ ಅವರು, ಒಬ್ಬ ಶಿಕ್ಷಣ ತಜ್ಞರಾಗಿ ಮಕ್ಕಳ ಯೋಗಕ್ಷೇಮ ಮತ್ತು ಸಶಕ್ತೀಕರಣವನ್ನು ಅವರ 
ಶೈಕ್ಷಣಿಕ ಪಯಣದ ಮುಖ್ಯ ಭಾಗವಾಗಿ ಪರಿಗಣಿಸಬೇಕು ಎಂಬ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಇದು ಅವರ ಕಳಕಳಗಳು ಮತ್ತು 
ಕೆಲಸದ ಆದ್ಯತೆಗಳಲ್ಲ ಸೇರಿದೆ. ಮಕ್ಕಳ ರಚನಾತ್ಮಕ ಸಂಸ್ಥೆಯನ್ನು ಸ್ಥಾಪನೆ ಮಾಡುವುದು. ಸಂಕಷ್ಟದ ಬಾಲ್ಯದ ನಡುವೆ ಮಾನಸಿಕ 
ಆರೋಗ್ಯವನ್ನು ಕಾಯ್ದುಕೊಳ್ಳುವುದು ಮತ್ತು ಸಾಮಾಜಕ ನ್ಯಾಯ ಅವರ ಆದ್ಯತೆಗಳಲ್ಲ ಸೇರಿವೆ. ಒಬ್ಬ ಶಿಕ್ಷಕಿಯ ಹೃದಯವನ್ನು 
ಹೊಂದಿರುವ ಶಿವಾನಿ ಅವರು ಮುಸ್ಥಾನ್‌ ನಲ್ಲ ಪ್ರತಿದಿನದ ಕ್ಲಾಸ್‌-ರೂಂ ಚಟುವಟಕೆಗಳಲ್ಪ ಖುಷಿಯಿಂದ ಭಾಗಿಯಾಗುತ್ತಾರೆ ಹಾಗೂ 
ಬೋಧನಾ ವಿಧಾನದ ಪ್ರಯತ್ನಗಳ ಮೂಲಕ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳಂದ ಕಅಕೆಯನ್ನು ಚಾಲ್ರಯಲ್ಲಟ್ಟದ್ದಾರೆ. ಅವರನ್ನು 
shivani@muskaan.org ಮೂಲಕ ಸಂಪರ್ಕಿಸಬಹುದು. 


ಸವಿತಾ ಸೋಹಿತ್‌ ಅವರು ಕಳೆದ 15 ವರ್ಷಗಳಂದ 'ಮುಸ್ಥಾನ್‌' ಜೊತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಾಥಮಿಕ ತರಗತಿಗಳಲ್ಲ ಮಕ್ಕಳ 
ಕಲಕಾ ಪ್ರಕ್ರಿಯೆಯಲ್ಲ ತೊಡಗಿಕೊಂಡಿರುವ ಅವರು ತಮ್ಯ ಬೋಧನಾ ವಿಧಾನದಲ್ಲ ಬಹುಭಾಷಾ ಬೋಧನಾ ವಿಧಾನವನ್ನು 
ಅಳವಡಿಸಿಕೊಂಡಿದ್ದಾರೆ. ಸಮುದಾಯಗಕಲ್ಲ ಯುವಕರು ಮತ್ತು ವಯಸ್ಥ್ಸರ ಜೊತೆಗೂ ಕೆಲಸ ಮಾಡುವ ಅವರು ಗೌರವ ಹಾಗೂ 
ಸಾಮಾಜಕ ನ್ಯಾಯಕ್ಕಾಗಿ ಸಮುದಾಯಗಳು ನಡೆಸುತ್ತಿರುವ ಹೋರಾಟಗಳಲ್ಲಯೂ ಬೆಂಬಲಕ್ಕೆ ನಿಂತಿದ್ದಾರೆ. ಅವರನ್ನು 
savita.sohit@rediffmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಕುಟುಂಬದ ವಿಸ್ತರಿತ ಭಾಗವಾಗಿ ಶಾಲೆ 
ಅನಿಲ್‌ ಸಿಂಗ್‌ 


ಮಾರ್ಚ್‌ ೭೦೭೦ರಿಂದ ಶುರುವಾಗಿ ಸುಮಾರು ಎರಡು ವರ್ಷ 
ಶಾಲೆಗಳು ಮುಚ್ಚಲ್ಪಟ್ಟದ್ದು ನಮ್ಮ ಸಮಾಜದ ಅಂಚಿನಲ್ಪ್ಲರುವ 
ವರ್ಗಗಳ ಮೇಲೆ, ಜೊತೆಗೆ ಆರೋಗ್ಯ, ಉದ್ಯೋಗ ಮತ್ತು 
ಸಾಮಾಜಕ ಭದ್ರತ್ರೆಯಂತಹ ವಿಷಯಗಳ ಮೇಲೂ ಗಮನಾರ್ಹ 
ಪರಿಣಾಮ ಜೀರಿತ್ತು. ಅದರಲ್ಲೂ. ಮುಖ್ಯವಾಗಿ ಮಕ್ಕಳು ಉದ್ದೇಗ, 
ಅನಿಶ್ಲಿತತೆ ಮತ್ತು ಅಭಾವಗಳನ್ನು ಮೌನವಾಗಿ 
ಗಮಸಿಸುತ್ತಿದ್ದುದರಿಂದ, ಅವರ ಪರಿಸ್ವಿತಿ ಮತ್ತಷ್ಟು 
ಭೀಕರವಾಗಿತ್ತು. ದೊಡ್ಡವರು ಪರಿಫ್ಥಿತಿಯೊಂದಿಗೆ ಏಗುವ ದಾರಿ 
ಕಂಡುಕೊಂಡರೆ, ಮಕ್ಷಳಗೆ ಬಹಳ ಸೀಮಿತ ಆಯ್ದೆಗಳದ್ದವು. 
ಶಾಲೆಯಲ್ಲಾದರೆ, ಇತರ ಮಕ್ಕಳೊಂದಿಗೆ ಪರಸ್ಪರ ಸಂವಹನ 
ನಡೆಸುತ್ತಾ. ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾ. ಹೊಸ 
ಸ್ನೇಹಿತರನ್ನು ಕಂಡುಕೊಳ್ಳುತ್ತಾ. ಸೃಜನಾತೃಕ ಚಟುವಟಕೆಗಳಲ್ಲ 
ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಹೊಸ ಸಂಗತಿಗಳನ್ನು 
ಕಲಿಯುತ್ತಾ, ಏನೋ ಸಾಧಿಸಿದಂತೆ ಭಾವಿಸಿಕೊಳ್ಳುವ 
ಅವಕಾಶಗಳು ಮಕ್ಷಳಗೆ ಸಿಗುತ್ತಿದ್ದವು. ಹಾಗೆ ಮಾಡುವುದರಿಂದ. 
ಅವರಿಗೆ ತಮ್ಮ ಮನೆ ಮತ್ತು ಸುತ್ತಮುತ್ತಅನ ಒತ್ತಡದ 
ವಾತಾವರಣದಿಂದ ತಾತ್ಗ್ನಾಅಕವಾಗಿ ದೂರವುಳಯುವ ಮೂಲಕ 
ತಮ್ಮ ಯಾವುದೇ ಬಗೆಯ ಭಾವನಾತ್ಯಕ ಬಕ್ಕಟ್ಟಿನಿಂದ ಸ್ವಲ್ಪ 
ಮಣ್ಟನ ಬಡುಗಡೆ ಸಿಗುತ್ತಿತ್ತು. ಸೈದ್ಧಾಂತಿಕವಾಗಿ, ಇದು ಒಳ್ಳೆಯ 
ಉಪಾಯದಂತೆ ಕಂಡರೂ, ಪ್ರಾಯೋಗಿಕವಾಗಿ ಇಂತಹ 
ಪರಿಫ್ಥಿತಿಯ ಬದ್ದೆ ಶಾಲಾ ಹಂತದಲ್ಲಯೇ ಜಾಗೃತಿ ಮೂಡಿಸುವ 
ಮತ್ತು ಸೂಕ್ಷ್ಯ ಸಂಪಷೇದನೆ ಬೆಕೆಸುವಂತಹ ಅವಶ್ಯಕತೆ ಬಹಳ 
ಇದೆ. 


ಸಮಾಜೋ-ಆರ್ಥಿಕ ಸ್ಥಿತಿ ಕೆಳಹಂತದಲ್ಲರುವ ಸಮುದಾಯಗಳ 
ಮಕ್ಕಳು ಅಭವ್ಯಕ್ತಪಡಿಸುವುದಕ್ಲೂ ಹೆಣಗುತ್ತಿರುತ್ತಾರೆ, ಇಂತಹ 
ಪರಿಸ್ಥಿ ತಿಯಲ್ಲ ಶಿಕ್ಷಕರ ಪ್ರಯತ್ನಗಳು ಮತ್ತು ಜವಾಬ್ದಾರಿಗಳು 
ಬಹಳ ಹೆಚ್ಚು ಇರುತ್ತವೆ ಎಂಬುದನ್ನು ನಾವು ನೆನಪಿಡಬೇಕು. 
ಶಾಲೆಗಳು ಮಕ್ಕಳಲ್ಲ ಆತ್ಮವಿಶ್ವಾಸ, ಪ್ರೀತಿ, ಭದ್ರತೆ ಹಾಗೂ 
ಭಾವನಾತ್ಕಕ ಆಸರೆಯನ್ನು ನೀಡುವಂತಾದರೆ ಎಷ್ಟು ಚಂದ! 
ಶಿಕ್ಷಕರು, ವಯಸ್ಸ್ಥರಾಗಿ, ಮಕ್ಕಳೊಂದಿಗೆ ಸಾಂಗತ್ಯ ಮತ್ತು 
ನಂಬಕೆ ಬೆಳೆಸಿ, ಮಕ್ಕಳು ಯಾವುದೇ ಸವಾಲಅನ ಪರಿಸ್ಥಿತಿಗಳಲ್ಲ 
ತಮ್ಮನ್ನು ತಾವು ನಿಭಾಯುಸಿಕೊಳ್ಳುವಂತೆ ಅವರನ್ನು 
ಸಜ್ಞುಗೊಆಸಬಹುದು.ನಮ್ಮ ಶಾಲೆಯ ಬಹುತೇಕ ಮಕ್ಕಳು 
ಕೊಳೆಗೇರಿಗಳ್ಲ ವಾಸಿಸುವವರು. ಲಾಕ್ಲೌನ್‌ ಅವಧಿಯಲ್ಲ 
ಎಷ್ಟೋ ಮಂದಿ ಉದ್ಯೋಗ ಕಳೆದುಕೊಂಡರು. ಬಹುದೊಡ್ಡ 
ಪ್ರಮಾಣದಲ್ಲ ಉದ್ಯೋಗಸೃಷ್ಟಿ ಮಾಡುವ - ನಿರ್ಮಾಣ ಕ್ಷೇತ್ರ 
ಸ್ತಬ್ಧವಾಗಿತ್ತು. ಜನರು ತಮ್ಮ ಉಳತಾಯದ ಹಣವನ್ನು ತಮ್ಮ 
ದೈನಂದಿನ ಖರ್ಚುವೆಚ್ಚಗಳಗೆ ಬಳಸಿಕೊಳ್ಳಬೇಕಾಯುತು. ಅಷ್ಟೇ 


ಅಲ್ಲದೆ, ಆದಾಯ ಕುಸಿಯುತ್ತಾ ಹೋದಂತೆ ಸಾಲ ಹೆಚ್ಚುತ್ತಾ 
ಹೋಲುತು. ಇಡೀ ಕುಟುಂಬದ ಮೇಲೆ ಇದು ಪರಿಣಾಮ 
ಜೀರುವಂತಾಲಯುತು. ಆ ಕಷ್ಟಕರ ಸನ್ನಿವೇಶದಲ್ಲ ಅಲ್ಲನ ಮಕ್ಕಳು 
ಪಡುತ್ತಿರುವ ಸಂಕಷ್ಟಗಳು ಹಾಗೂ ಶಾಲೆಯಲ್ಲದ್ದಿದ್ದರೆ 
ಸಾಧ್ಯವಾದ ಮಟ್ಟದಲ್ಲ ಅವರ ಬೆಂಬಲಕ್ಕೆ ವಾವು ನಿಂತ 
ಬಗೆಯನ್ನು ಇಲ್ಲ ಹೇಆದ್ದೇವೆ. 


ಸವಾಲಿನ ಪರಿಸ್ಥಿತಿಗಳಲ್ಲಿ ಮಕ್ಕಳು 


ಮೇಹಕ್‌, ಒಂಬತ್ತು ವರ್ಷದ ಹುಡುಗಿ. ಪೌರಕಾರ್ಮಿಕರಾಗಿರುವ 
ಅವಳ ತಂದೆ ಬಹುತೇಕ ಒಂದು ವರ್ಷದವರೆಗೂ 
ನಿರುದ್ಯೋಗಿಯಾಗಿ ಉಳದಿದ್ದರು. ಕೆಲವು ತಿಂಗಳ ಮಟ್ಟಿಗೆ 
ಅವರು ತಮ್ಮ ಕುಟುಂಬದೊಂದಿಗೆ ಹಳ್ಳಿಗೆ ಹೋಗಿ ನೆಲೆಸಿದರು. 
ಆದರೆ ಹಳ್ಳಯಲ್ಲಯೂ ಗಥ್ದೆ/ ತೋಟದ ಕೆಲಸವಿಲ್ಲದೆ ದೀರ್ಪ 
ಕಾಲ ಇಡೀ ಕುಟುಂಬದ ನಿರ್ವಹಣೆ ಕಷ್ಟವಾಯುತು.ನಗರದಲ್ಲ 
ಕನಿಷ್ಠ ಪಕ್ಷ ಯಾವುದಾದರೊಂದು ಕೆಲಸ ಸಿಗುತ್ತದೆ ಎಂದು 
ಅವರು ಹಳ್ಳಯುಂದ ವಾಪಸ್‌ ಬಂದರು. ಈಗ ಅವರಿಗೆ 
ಪ್ರತಿದಿನವೂ ಪ್ರತಿಯೊಂದರ ಅಭಾವ ಎದುರಾಯುತು. ಆಹಾರ 
ಸಾಮದ್ರಿಗಳಗಾಗಿ ಸಾಲ ತೆಗೆದು ಕೊಂಡಿದ್ದಾಯುತು. 
ಅಪರೂಪಕ್ಕೊಮ್ಮೆ ಕೆಲಸ ಸಿಕ್ಕಿದರೂ. ಮನೆಯಲ್ಲ ಪ್ರತಿಕ್ಷಣವೂ 
ಅನಿಶ್ಲಿತತೆ ಮತ್ತು ಚಂತೆ ಆವರಿಸಿಕೊಂಡಿರುತ್ತಿತ್ತು. 


ಶಾಲೆ ಪುನರಾರಂಭವಾದಾಗ, ಮೇಹಕ್‌ ಶಾಲೆಗೆ ಬಂದರೂ 
ತುಂಬಾ ಭಯಪಟ್ಟುಕೊಂಡಿದ್ದಳು. ಹಿಂದಿನಂತೆ ಎಲ್ಲರೊಂದಿಗೆ 
ಬೆರೆಯುವುದು. ಆಟವಾಡುವುದು. ತಮಾಷೆ ಮಾಡುವುದು 
ಕಾಣಲಲ್ಲ. ಆಕೆಯ ಜೊತೆಗೆ ಮಾತನಾಡುವ ಅಗತ್ಯವಿದೆ ಎಂದು 
ಅರಿತುಕೊಂಡೆವು. ಬೆಳಗಿನ 'ಸಂಗೀತ ಸಭಾ ದಲ್ಲ ಅವಳು 
ಕೆಲಕಾಲ ಹಾಡುವುದನ್ನು ಮುಂದುವರಿಸಿದರೂ, ಅವಳ ಮುಖ 
ಕಳೆಗುಂದಿತ್ತು. ನಾವು ಮೂವರು ಶಿಕ್ಷಕರು ನಮ್ಮಲ್ಲೇ ಮೂರು 
ಜವಾಬ್ದಾರಿಗಳನ್ನು ಹಂಚಿಕೊಂಡೆವು - ನಾನು ಆಟದ 
ಅವಧಿಯಲ್ಲ ಮೇಹಕ್‌ ಜೊತೆ ಮಾತನಾಡಿ, ಅವಳ 
ಯೋಚನೆಗಳು ಮತ್ತು ಭಾವನೆಗಳನ್ನು ತಿಆದುಕೊಳ್ಳುವುದು. 
ಮತ್ತೊಬ್ಬ ಶಿಕ್ಷಕ ಅಂಕಿತ್‌. ಅವಳೊಂದಿಗೆ ಕುಆತು ಆಹಾರ 
ಸೇವಿಸುವುದು ಮತ್ತು ಮೂರನೆಯ ಶಿಕ್ಷಕಿ ಸೋನಮ್‌, 
ತರಗತಿಯಲ್ಲ ಮೇಹಕ್‌ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡು, 
ಬೆರೆಯುವಂತೆ ಆಕೆಗೆ ನೆರವಾಗುವುದು - ಎಂದು ಜವಾಬ್ದಾರಿ 
ಹಂಚಿಕೊಂಡೆವು. ನಮ್ಮ ಶಾಲೆಯಲ್ಲ ಪ್ರತಿದಿನವೂ, ನಾವು 
ಪ್ರತಿಯೊಬ್ಬ ಮಗುವಿನ ಬಣ್ಣೆ ಚರ್ಚಿಸಲು ಮತ್ತು ಆ ದಿನ ಪ್ರತಿ 
ತರಗತಿಯ ಚಟುವಟಕೆಗಳ ಬಣ್ಣೆ ಚರ್ಚಿಸಲು ಒಂದು ಸಣ್ಣ ಸಭೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 21 


ಮಾಡುತ್ತಿದ್ದೆವು. ಅದನ್ನು ನಾವು ಪ್ರತಿದಿನವೂ ದಾಬಲಸಿ- 
ಕೊಳ್ಳುತ್ತಿದ್ದೆವು. ಮೇಹಕ್‌ ಜೊತೆ ಮಾತನಾಡುವಾಗ. ಅವಳ 
ಮನೆಯಲ್ಲ ಹಿಂದಿನ ರಾತ್ರಿ ಯಾರೂ ಏನೂ ತಿಂದಿರಲಲ್ಲ ಎಂದು 
ತಿಆಯುತು. ಸಾಕಷ್ಟು ಹಣ ಇರಲಲ್ಲವಂತೆ. ಮೈದಾನದಲ್ಪ 
ನಡೆದಾಡುತ್ತಾ ನಾನು ಅವಳೊಂದಿಗೆ ಮಾತನಾಡುತ್ತಿದ್ದೆ. ನಾನು 
ಸಣ್ಣವಳರುವಾಗ ನಮ್ಮ ಮನೆಯಲ್ಲದ್ದ ಪರಿಸ್ಥಿತಿಯನ್ನು 
ಅವಳೊಂದಿಗೆ ಹಂಚಿಕೊಂಡೆ. ಅಲ್ಲದೆ. ಕೆಟ್ಟ ದಿನಗಳು 
ಕಳೆದುಹೋಗುತ್ತವೆ ಎಂದೂ ಆಕೆಗೆ ವಿವರಿಸಿದೆ. ಅವಳು ತನ್ನ 
ಅಜ್ಞ-ಅಜ್ಞ ನಡುವಿನ ಜಗಳದ ಬಗ್ಗೆ ಹೇಳದಳು. ನಾನು 
ಸಣ್ಣವಳರುವಾಗ ಹೊಸ ಬಟ್ಟೆ ಬರೀದಿಗೆ, ಶಾಲಾ ಶುಲ್ಗ 
ತುಂಬಲೂ ದುಡ್ಡು ಇರದೇ ಇದ್ದ ಪರಿಸ್ಥಿತಿಯನ್ನು ವಿವರಿಸಿದೆ. 
ನಾವು ಪ್ರತಿದಿನವೂ ಮಕ್ಕಳ ಜೊತೆ ಮಾತನಾಡಿದೆವು. ಅಂಕಿತ್‌ 
ಅವರು ಹಲವು ಬಾರಿ ಮಕ್ಕಳ ಜೊತೆಗೇ ಬೆಳಗ್ಗಿನ 
ಉಪಾಹಾರವನ್ನು ಸೇವಿಸುತ್ತಿದ್ದರು. ಮಕ್ಕಳನ್ನೆಲ್ಲ ಒಟ್ದಾಗಿ ಸೇರಿಸಿ 
ಆಹಾರವನ್ನು ಗುಡ್ಡೆ ಹಾಕಿಕೊಂಡು ಪರಸ್ಪರ ಹಂಚಿಕೊಂಡು 
ಸೇವಿಸುತ್ತಿದ್ದೆವು. ಮೇಹಕ್‌, ಹಕ್ಕಗಳು ಮತ್ತು ಹೂವುಗಳ ಕುರಿತು 
ತರಗತಿಯಲ್ಲ ಪದ್ಯ ರಚಿಸಿರುವುದಾಗಿ ಸೋನಮ್‌ ಹೇಳದರು. ಆ 
ಪದ್ಯದ ಕುರಿತು ಒಂದು ಇತ್ತಿಚಿತ್ರ ಸಿದ್ಧಪಡಿಸಿ ತರಗತಿಯಲ್ಲ 
ಪ್ರದರ್ಶಿಸಿರುವುದಾಗಿಯೂ ಹೇಳದರು. 


ಸುಮಾರು 15-೭2೦ ದಿನಗಳ ಈ ಯೋಜತ ಕಾರ್ಯದ ಬಳಕ, 


ಮೇಹಕ್‌ ಹಿಂದಿನಂತೆ ಉಲ್ಲಾಸದಿಂದ ಎಲ್ಲರೊಂದಿಗೆ 
ಬೆರೆಯುವುದನ್ನು ನಾವು ಕಂಡುಕೊಂಡೆವು. ಸಹಪಾಠಿ- 
ಗಳೊಂದಿಗೆ ಆಟೋಟದಲ್ಲ ಪಾಲ್ಗೊಂಡ ಆಕೆ, 


ತರಗತಿಯಲ್ಲಯೂ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಳು. 


ಮೇಹಕ್‌ ಕೇವಲ ಆರು ಗಂಟಿ ಶಾಲೆಯಲ್ಪ ಕಳೆದರೆ, ಉಳದ 18 
ಗಂಟಿ ಅವಳು ಮನೆಯಲ್ಲ. ತನ್ನ ಕುಟುಂಬದೊಂದಿಗೆ ಅದೇ 
ಕಠಿಣ ಪರಿಸ್ಥಿತಿಯಲ್ಲ ಕಳೆಯಬೇಕು ಎಂಬುದು ನಮಗೆ ತಿ೪ದಿತ್ತು. 
ಆದರೂ. ಆ ಆರು ಗಂಟಿಗಳ ಭಾವನಾತ್ಮಕ ಪ್ರಯೋಜನವನ್ನು 
ಆಕೆ ಪಡೆಯಲು ಮತ್ತು ಮಕ್ಕಳು ಕಳೆದುಕೊಂಡ 
ಆತ್ಕವಿಶ್ವಾಸವನ್ನು ಮರಳ ಗಳಸಲು. ದೊಡ್ಡದಾದ ಸಮಾಜದ 
ಭಾಗವಾಗಿ ತಮ್ಮನ್ನು ತಾವು ಕಂಡುಕೊಳ್ಳಲು ಅವರಿಗೆ 
ನೆರವಾಗಬೇಕು ಹಾಗೂ ನಾವು ಅವರ ಬಣ್ಣೆ ತಿಕ೬ದವರಾಗಿಯೂ. 
ಸಂವೇದನಾಶೀಲರಾಗಿಯೂ ಇರಬೇಕಾಗುತ್ತದೆ. ಮೇಹಕ್‌ 
ಬದುಕಿನಲ್ಲ ನೇರವಾದ ಅಥವಾ ಶಾಶ್ವತವಾದ ಯಾವುದೇ 
ಬದಲಾವಣಿಯನ್ನು ನಾವು ಮಾಡದೇ ಇರಬಹುದು. ಆದರೆ, ಒಬ್ಬ 
ವ್ಯಕ್ತಿಯಾಗಿ ಆಕೆ ತನ್ನ ಬಣ್ಣೆ ಕಾಳಜ ವಹಿಸುವಂತೆಯೂ, ಕಠಿಣ 
ಪರಿಸ್ಥಿತಿಬುಂದ ಹೊರಬರುವಂತೆಯೂ ಬಂಡಿತಾ ನೆರವಾಗ- 
ಬಲ್ಲೆವು. 13 ವರ್ಷದ ರೋಪ್ಲಿ. ಜಾರ್ಬಂಡ್ಲಿಂದ ಭೋಷಪಾಲ್ಲೆ 
ಬಂದಿದ್ದಳು. ಆಕೆ ನಮ್ಮ ಶಾಲೆಗೆ ಸೇರಿ ಮೂರು 
ವರ್ಷಗಳಾಗಿದ್ದವು. ಪೇಂಟರ್‌ ಆಗಿರುವ ಅವಳ ತಂದೆ ಮರು 
ಮದುವೆಯಾಗಿದ್ದರು. ಶಾಲೆ ಪುನರಾರಂಭವಾದಾಗ ನೋಡಿದರೆ, 
ರೋಪ್ಲಿ ತುಂಬಾ ಕೃಶವಾಗಿದ್ದಕು. ಅವಕೇನೂ ತುಂಬಾ 
ಆರೋಗ್ಯವಂತೆಯಾಗಿರಅಲ್ಲವಾದರೂ, ಈಗ, ಅವರ ಹಳ್ಳಗೆ 
ಪದೇಪದೇ ಹೋಗಿ ಬರುತ್ತಿದ್ದುದರಿಂದ, ಅಲ್ಲ ಆಹಾರದ ಅಭಾವ, 


ಮರಳ ಬಂದು ಮನೆಗೆ ಬೀಗ ಹಾಕಿಕೊಂಡು ಒಳಗೇ ಇರುವುದು. 
ಶಾಲೆಯಬುಂದ ದೂರ ಉಳ೪ದಿರುವುದು... ಮುಂತಾದ 
ಕಾರಣಗಳಂದಾಗಿ ಅವಳ ಆರೋಗ್ಯ ಹದಗೆಟ್ಟತ್ತು. ಶಾಲೆಯಲ್ಲ 
ಜಸಿ ಮತ್ತು ತಾಜಾ ಊಟ ಸಿಗುತ್ತಿದ್ದುದು ಆಕೆಗೆ ಬಹಕ ದೊಡ್ಡ 
ಸಂಗತಿಯಾಗಿತ್ತು. ಶಾಲೆ ಶುರುವಾದ ಮೇಲೆ ಆಕೆಯ 
ಆರೋಗ್ಯದಲ್ಲ ಸಾಕಷ್ಟು ಸುಧಾರಣೆಯಾಗಿದ್ದನ್ನು ನಾವು 
ಗಮಸಿಸಿದೆವು. ದಿನಕ್ಕೊಂದು ಬಾರಿಯಾದರೂ ಆಕೆ ಉತ್ತಮ 
ಆಹಾರ ಸೇವಿಸಬೇಕಾದ ಅಗತ್ಯದ ಅರಿವು ನಮಗೆ ಆಲಯುತು. 
ಹಿಂದೆ, ನಮಗೆ ಅಡುಗೆ ಮನೆ ನಿರ್ವಹಣಿಯ ಹಲವಾರು 
ಪ್ರಾಯೋಗಿಕ ಸಮಸ್ಯೆಗಳು ಎದುರಾಗಿದ್ದರಿಂದ, ಅಡುಗೆ 
ಮನೆಯನ್ನು ಮುಚ್ಚಿ. ನಮ್ಮ ನಮ್ಮ ಆಹಾರವನ್ನು ನಾವೇ 
ತರುವುದೆಂದು ನಿರ್ಧರಿಸಿದ್ದೆವು. ಆದರೆ ಆ ಬಳಕ ನಾವು, ಕೆಲವು 
ಮಕ್ಕಳಗಾದರೂ ಮಧ್ಯಾಹ್ನದ ಬಸಿಯೂಟ ಭಾರೀ 
ಪ್ರಯೋಜನಕಾರಿಯಾದುದು ಮತ್ತು ನಾವು ಯಾವ ಕಾರಣಕ್ಕೂ 
ಅದನ್ನು ನಿಲ್ಲಸಬಾರದು ಎಂಬುದನ್ನು ಅರಿತುಕೊಂಡೆವು. 
ಹಲವಾರು ದಾನಿಗಳು ನೆರವಾಗಿದ್ದರಿಂದ ಊಟದ ವ್ಯವಸ್ಥೆ 
ಮುಂದುವರೆಯುತು. ಆಹಾರದ ತೀವ್ರ ಅವಶ್ಯಕತೆ ಎದುರಿಸುತ್ತಿದ್ದ 
ರೋಶಪ್ಲಿ. ಈ ಸೌಲಭ್ಯದ ಪ್ರಮುಖ ಫಲಾನುಭವಿಯಾಗಿದ್ದಳು. 
ರೋಶಪ್ಲಿ ಭೋಜ್ಜುರಿಯಲ್ಲ ಮಾತ್ರ ಮಾತನಾಡಬಲ್ಲವಳಾಗಿದ್ದಳು. 
ವಾವು ಅಷ್ಟಿಷ್ಟು ಭೋಜುರಿ ಕಲತು ಆಕೆಯೊಂದಿಗೆ 
ಮಾತನಾಡುತ್ತಿದ್ದೆವು. ಅವಳ ಸಹೋದರಿ ಅಂಕಿತಾ ಕೂಡಾ 
ಶಾಲೆಗೆ ಬರಲಾರಂಭಸಿದಳು. ಇಬ್ಬರಿಗೂ ಹೆಚ್ಚು ಕಡಿಮೆ ಒಂದೇ 
ವಯಸ್ಸು.  ಸಹೋದರಿಯರಿಗಿಂತ ಹೆಚ್ಚಾಗಿ ಅವರಿಬ್ಬರು 
ಗೆಕತಿಯರಂತೆ ಇದ್ದರು. ಆದರೆ ಮನೆಯ ವಾತಾವರಣ ಅವರಿಗೆ 
ಪೂರಕವಾಗಿರಅಲ್ಲ. ಅವರಿಗೆ ಒಬ್ಬ ಮಲಸಹೋದರನೂ ಇದ್ದ. 
ತಂದೆ ತಾಯು ಹೊರಗೆ ಕೆಲಸಕ್ಕೆ ಹೋದಾಗ ಹೆಚ್ಚಿನ ಅವಧಿ 
ಇವರಿಬ್ಬರೂ ಅವನೊಂದಿಗೆ ಕಾಲ ಕಳೆಯಬೇಕಾಗಿತ್ತು. ಅಲ್ಲದೆ. 
ಅವರಿಬ್ದರೂ ನಿಯಮಿತವಾಗಿ ಶಾಲೆಗೆ ಬರುತ್ತಿದ್ದರೂ, ದೈನಂದಿನ 
ಚಟುವಟಕೆಗಕ್ಲ ಪಾಲ್ಗೊಳ್ಳಲು ಆಗುತ್ತಿರಅಲ್ಲ. ಅವರು 
ಎಲ್ಲವನ್ನೂ ಯಾಂತ್ರಿಕವಾಗಿ ಮಾಡುತ್ತಿದ್ದಂತೆ ಕಾಣುತ್ತಿತ್ತು. ನಮ್ಮ 
ದೈನಿಕ ಸಭೆಯಲ್ಲ ನಾವು ಈ ಸಮಸ್ಯೆಯನ್ನು ಚರ್ಚಿಸಿದೆವು. 
ಅವರು ಮನೆಗೆಲಸಗಳನ್ನು ಮಾಡಿದರೂ ಅವರಿಗೆ ಮನೆಯಲ್ಲ 
ಬೆಲೆಯೂ ಸಿಗುತ್ತಿರಅಲ್ಲ. ಯಾರೂ ಅದರ ಮಹತ್ವವನ್ನು ಅರ್ಥ 
ಮಾಡಿಕೊಳ್ಳುತ್ತಲೂ ಇರಅಲ್ಲ ಎಂಬುದನ್ನು ತಿಆದುಕೊಂಡೆವು. ಆ 
ಸಮಯದಲ್ಲ. ನಾವು 'ಉಮಾಂಗ್‌ ಕ್ರೀಡೋತ್ಸವ ವನ್ನು 
ಶಾಲೆಯಲ್ಲ  ಆಯೋಜಸಿ, ಇಡೀ ಕ್ರೀಡೋತ್ಸವವನ್ನು 
ಸಂಘಟಸುವ ಜವಾಬ್ದಾರಿಯನ್ನು ಇನ್ನೂ ಇಬ್ಬರು ಮಕ್ಕಳ ಜೊತೆ 
ರೋಶಪ್ಲಿ ಮತ್ತು ಅಂಕಿತಾಗೆ ವಹಿಸಿದೆವು. ಗಣಿತ ಶಿಕ್ಷಕರಾದ 
ಅಂಕಿತ್‌, ಅವರ ತಂಡದಲ್ಪದ್ದರು. ಆಗ ಒಂದು ಪವಾಡವೇ 
ನಡೆಯಿತು!. ಅಂಕಿತಾ ಮತ್ತು ರೋಶಪ್ಲಿ ಪ್ರತಿದಿನದ 
ಚಟುವಟಕೆಗಳ ಬದ್ಧೆ ನಮ್ಕೊಂದಿಗೆ ಸೇರಿ ಯೋಜಸಿದರು. ಮಕ್ಕಳ 
ತಂಡವನ್ನು ಆರಿಸುತ್ತಾ. ಬೇಕಾಗುವ ಸಾಮರ್ರಿಗಳ ಪಟ್ಟ 
ತಯಾರಿಸುತ್ತಾ, ಈ ಎಲ್ಲದರ ಲೆಕ್ಕಪತ್ರಗಳನ್ನು ನಿರ್ವಹಿಸಿದರು. 
ಮೂರು ದಿನಗಳ ಕಾರ್ಯಕ್ರಮದಲ್ಪ್ಲ ಪ್ರತಿದಿನದ ವರದಿಯನ್ನು 
ಇಬ್ಬರೂ ಸೇರಿ ಬರೆದರು. ಬೆಳಗಿನ ಸಂಗೀತ ಸಭಾದಲ್ಲ ರೋಪ್ಲಿ 


ಮತ್ತು ಅಂಕಿತಾರನ್ನು ಅಭನಂದಿಸಿದೆವು. ಅಂಕಿತಾ ಮತ್ತು 
ರೋಶಪ್ಲ್ನಿಯ ಹೆತ್ತವರು ಹೊರಗೆ ಕೆಲಸಕ್ಕೆ ಹೋಗುವಾಗ, 
ಸಹೋದರನ ಜವಾಬ್ದಾರಿಯ ಜತೆಗೆ ಮನೆಗೆಲಸಗಳನ್ನು 
ನಿಭಾಯುಸಿ, ಪ್ರತಿನಿತ್ಯ ಅವರು ಶಾಲೆಗೆ ಬಂದಿದ್ದಾರೆ ಹಾಗೂ 
ಕಾರ್ಯಕ್ರಮದ ಜವಾಬ್ದಾರಿಯನ್ನೂ ನಿರ್ವಹಿಸಿದ್ದಾರೆ ಎಂದು 
ಸಂಗೀತ ಸಭಾದಲ್ಲ ಎಲ್ಲಾ ಮಕ್ಕಳಗೆ ವಿವರಿಸಿದೆವು. ಎಲ್ಲರೂ 
ಅವರನ್ನು ಮೆಚ್ಚಿ ಚಪ್ಪಾಳೆ ತಟ್ಟದರು. ಶಾಲೆಯ ಪರವಾಗಿ ನಮಿತಾ 
ಅವರಿಬ್ಗರಿಗೂ ಒಂದೊಂದು ಕತೆ ಪುಸ್ತಕವನ್ನು ನೀಡಿದರು. 
ಮುಂದಿನ ದಿನಗಳಲ್ಲ ಅಂಕಿತಾ ಹಿಂದಿಯಲ್ಲ ಹಿಡಿತ ಸಾಧಿಸಿದರೆ, 
ರೋಷಪ್ಲಿ ಗಣಿತದಲ್ಲ ಚೆನ್ನಾಗಿದ್ದಳು. ಮುಂದಿನ ವರ್ಷ ಅವರು 
ಒಂಬತ್ತನೇ ತರಗತಿಗೆ ಹೋಗುತ್ತಾರೆ. ಅವರು ನಮ್ಮ ಶಾಲೆ 
ಜಡುತ್ತಾರೆ ಎಂಬುದೇ ನಮಗೆ ಬೇಸರದ ಸಂಗತಿ. 


ಗೋಪಾಲ್‌, 12ರ ಹರೆಯದವನು. ಸಮೀಪದ ಗುಡಿಸಲನಲ್ಲ 
ತನ್ನ ಅಜ್ಞ ತಾತನ ಜೊತೆ ಅವನು ವಾಸಿಸುತ್ತಾನೆ. ಅವನು ತನ್ನ 
ತಾತನೊಂದಿಗೆ ನಾಲು ಎಮ್ಮೆಗಳನ್ನು ಸಾಕಿಕೊಂಡು 
ಸಣ್ಣದೊಂದು ಹಾಅನ ಡೈರಿಯನ್ನು ನಡೆಸುತ್ತಿದ್ದಾನೆ. ಪ್ರತಿದಿನ 
ಬೆಳಗ್ಗೆ ಬೇಗನೆ ಎದ್ದು ಎಮ್ಮೆಗಳಗೆ ಆಹಾರ ಕೊಟ್ಟು. ಸೈಕಲ್ಲಲ್ಲ 
ಹೋಗಿ ಹಾಲು ಸರಬರಾಜು ಮಾಡಿ. ಶಾಲೆಗೆ ಹಾಜರಾಗುತ್ತಾನೆ. 
ಅವನ ಹೆತ್ತವರು ಹಳ್ಳಯಲ್ಲದ್ದು, ಬಹುಶಃ ಅವರ ನಡುವೆ ಏನೋ 
ಕೌಟುಂಬಕ ಕಲಹ ಆಗಿರಬೇಕು. ಹಾಗಾಗಿ ಅವರು 
ಗೋಪಾಲನನ್ನಾಗಳೀ, ಗೋಪಾಲ್‌ ಅವರನ್ನಾಗಣೀ ಪರಸ್ಪರ 
ಭೇಟಯಾಗುವುದಿಲ್ಲ. ಆದ್ದರಿಂದ ಅವನ ಅಜ್ಜ ಅಜ್ಞಯೇ ಅವನಿಗೆ 
ಸರ್ವಸಪ್ಪವಾಗಿದ್ದರು. ಆದರೆ. ಅವನ ತಾತ  ಕೋವಿಡ್‌ 
ಸಮಯದಲ್ಲ ಸಾವಿಗೀಡಾದರು. ಅದು ಗೋಪಾಲ್ಲೆ ತೀರಾ 
ದುಸ್ತರವಾದ ಸಮಯವಾಗಿತ್ತು. ಶಾಲೆಯೂ ಮುಚ್ಚಿತ್ತು. ಆದರೆ 
ಕ್ರೀಡಾ ಶಿಕ್ಷಕ ವಿಜಯ್‌ ಮತ್ತು ನಾನು ಗೋಪಾಲ್ಗನ್ನು 
ನಿಯಮಿತವಾಗಿ ಭೇಟಯಾಗುತ್ತಿದ್ದೆವು. ಶಾಲೆ ಪುನರಾರಂಭ- 
ವಾದಾಗ, ಅವನು ಮನೆಗೆಲಸ ಮತ್ತು ಡೈರಿ ಕೆಲಸಗಳನ್ನು 
ಮುಗಿಸಿ ಶಾಲೆಗೆ ಬರಲಾರಂಭಸಿದ. ಅವನಿಗೆ "ಶಾಲಾ 
ಕುಟುಂಬದ ಅಗತ್ಯತೆ ತುಂಬಾ ಇತ್ತು. ನಮಗೂ ಹಾಗೇ 
ಅನಿಸಿತು. ಒಂದು ದಿನ ನಾವು ಶಾಲೆಯ ಎಲ್ಲಾ ಮಕ್ಷಳನ್ನು 
ಕರೆದುಕೊಂಡು ಅವನ ಡೈರಿಗೆ ಭೇಟ ನೀಡಿದೆವು. ಶಾಲೆಯಿಂದ 
ಕೊಂಡೊಯ್ಬುದ್ದ ಆಹಾರವನ್ನು ನಾವೆಲ್ಲರೂ ಅಲ್ಲಯೇ 
ಸೇವಿಸಿದೆವು. ಅವನ ಅಜ್ಜಿ ಭಾವುಕರಾಗಿ ಅಳಲಾರಂಭಸಿದರು. 


*ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲ ಅವರ ಹೆಸರುಗಳನ್ನು ಬದಲಅಸಲಾಗಿದೆ. 


ಆಕೆಯ ಗಂಟಅನಲ್ಲ ದೊಡ್ಡ ಗಾತ್ರದ ಗೆಡ್ಡೆ ಆಗಿತ್ತು. ಆಕೆ 
ಬುಂದೇಅಯಲ್ಲ. ' ಗೋಪಾಲ ಅನಾಥ ಅಲ್ಲ. ಶಾಲೆಯೇ ಅವನ 
ಕುಟುಂಬ' ಎಂದು ಹೇಳದರು. ಎಲ್ಲಾ ಮಕ್ಕಳಗೂ ಆಕೆ ಬೆಲ್ಲ 
ನೀಡಿದರು. 


ಗೋಪಾಲನ ಕುಟುಂಬವನ್ನು ಅವನಿಗೆ ಕೊಡಿಸಲು 
ಯಾರಾದರೂ ಏನು ಮಾಡಲು ಸಾಧ್ಯ? ಶಾಲೆಯೇ ಅವನ 
ಜತೆಗಿದ್ದು, ಕಾಳಜ ವಹಿಸಿದರೆ ಅವನಿಗೆ ಸಾಕು. ಗೋಪಾಲ 
ಶಾಲೆಗೂ ಹಾಲು ಸರಬರಾಜು ಮಾಡುತ್ತಿದ್ದ. ಅದುವೇ ಅವನ 
ಜೀವನೋಪಾಯದ ದಾರಿಯಾಗಿದ್ದುದರಿಂದ ಅದರ ಲೆಕ್ಕವನ್ನು 
ಬರೆದಿಡುತ್ತಿದ್ದ. ಆದರೆ, ಅವನು ಕೆಲವೊಮ್ಮೆ ಮಜ್ಜಿಗೆಯನ್ನು 


ಉಚಿತವಾಗಿ ನೀಡುತ್ತಿದ್ದ. ಶಾಲೆಯ ಪಾಕಶಾಲೆಯಲ್ಲ 
ಪದಾರ್ಥವನ್ನು ತಯಾರಿಸಲಾಗುತ್ತಿತ್ತು. ಎಲ್ಲರೂ 
ಸಂತೋಷದಿಂದ ಊಟ ಮಾಡುತ್ತಿದ್ದರು. ಆನಂದ್‌ 


ನಿಕೇತನ್‌'ನಲ್ಲ ನಮ್ಯ ಬೆಳಗಿನ ಅಧಿವೇಶನವು ಹಾಡು ಮತ್ತು 
ಸಂಗೀತದಿಂದ ಕೂಡಿದ್ದು, ಎಲ್ಲಾ ಮಕ್ಕಕು ಖುಷಿಯಾಗಿ, 
ಮುಕ್ತವಾಗಿ ಮತ್ತು ಕಡ್ಡಾಯವಾಗಿ ಪಾಲ್ಗೊಳ್ಳುತ್ತಿದ್ದರು. 
ಪ್ರತಿದಿನವೂ ನಡೆಯುತ್ತಿದ್ದ ವೇದಿಕೆ ಅಧಿವೇಶನವು ಮಕ್ನಳಗೆ 
ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲು ಮುಕ್ತ ಅವಕಾಶ 
ಕೊಡುತ್ತಿದ್ದುದರಿಂದ ಭಾರೀ ಯಶಸ್ಸು ಕಂಡಿತ್ತು. ಈ 
ಚಟುವಟಕೆಯುಂದಾಗಿ ಮಕ್ಕಳ ಯೋಚನಾಶಕ್ತಿಯನ್ನು ಮತ್ತು 
ಅವರ ಖಾಸಗಿ ಬದುಕನ ಅನೇಕ ಸಂಗತಿಗಳನ್ನು 
ತಿಆದುಕೊಳ್ಳುವ ಅವಕಾಶ ಶಿಕ್ಷಕರಿಗೆ ಸಿಕ್ಕಿದಂತಾಗುತ್ತಿತ್ತು. 
ಶಿಕ್ಷಕರೂ ತಮ್ಮ ಯೋಚನೆಗಳನ್ನು ಹಂಚಿಕೊಳ್ಳುವ ಮೂಲಕ 
ಇಡೀ ಪ್ರಕ್ರಿಯೆಯಲ್ಲ ಸಮಾನತೆಯ ವಾತಾವರಣವನ್ನು 
ನಿರ್ಮಿಸುತ್ತಿದ್ದರು. ಇದರಿಂದಾಗಿ, ತಮ್ಮ ಶಿಕ್ಷಕರೂ ತಮ್ಮಂತೆಯೇ 
ಸಾಧಾರಣ ಬದುಕನ್ನು ಬದುಕುತ್ತಿದ್ದಾರೆ ಎಂಬ ಭಾವನೆ ಬಂದು 
ಮಕ್ಕಳಗೆ ನಿರಾಳವಾಗುತ್ತಿತ್ತು. ಅವರಿಗೂ ನಮ್ಮಂತೆ ಹೆದರಿಕೆಗಳು. 
ಉದ್ದಿಗ್ನತೆಗಳು. ಅಭಾವಗಳು ಇವೆ; ನಾವು ಪರಸ್ಪರರಿಗೆ 
ಭಾವನಾತ್ಕಕ ಬೆಂಬಲವನ್ನು ನೀಡಬಹುದು ಎಂದು ಮಕ್ಕಳಗೆ 
ಅನಿಸಲಾರಂಭಸಿತು. ಶಾಲೆಯಲ್ಲನ ಈ ವಾತಾವರಣ ಮತ್ತು 
ಪ್ರಕ್ರಿಯೆಗಳು ಮೇಹಕ್‌. ರೋಶ್ಲಿ. ಅಂಕಿತಾ ಮತ್ತು 
ಗೋಪಾಲ್ಲಂತಹ ಮಕ್ಕಳಗೆ ಮಹತ್ತರವಾಗಿ ಸಹಕಾರಿಯಾಯುತು 
ಎಂದು ಅವರ ಪ್ರಕರಣಗಳಲ್ಲ ಪ್ರಷ್ಟವಾಗಿದೆ. 


ಅನಿಲ್‌ ಸಿಂಗ್‌, ಕಳೆದ 15ರ ವರ್ಷಗಳ೦ದ ಶಿಕ್ಷಣ ಕ್ಷೇತ್ರದಲ್ಲ ವಿಶೇಷವಾಗಿ, ಶಾಲಾ ಶಿಕ್ಷಣ ಕ್ಷೇತ್ರದಲ್ಲ ಕ್ರಿಯಾಶೀಲರಾಗಿದ್ದಾರೆ. ಹಿಂದಿ ಭಾಷೆ 


ರನ (a) 


ಮತ್ತು ಸಮಾಜ ವಿಜ್ಞಾನವನ್ನು ಬೋಧಿಸುವ ಜೊತೆಗೆ, ಅವರು ವಿದ್ಯಾರ್ಥಿಗಳಗೆ ರಂಗ ಶಿಕ್ಷಣವನ್ನೂ ಪ್ರತಿದಿನ ಹೇಆಕೊಡುತ್ತಾರೆ. ಕತೆ 
ಹೇಳುವುದರಲ್ಲ ಅವರಿಗೆ ವಿಶೇಷ ಆಸಕ್ತಿ. ತರಗತಿಕೊಠಡಿಯ ಅವರ ಅನುಭವಗಳು ಮತ್ತು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಗೆ ಸಂಬಂಧಿಸಿದ 
ಅವರ ಇತರ ಲೇಖನಗಳು ನಿಯಮಿತವಾಗಿ ಪ್ರಕಟವಾಗುತ್ತಿರುತ್ತವೆ. ಭೋಪಾಲದ ಆನಂದ್‌ ನಿಕೇತನ್‌ ಡೆಮಾಕ್ರಟಕ್‌ ಸ್ಥೂಲ್‌ನಲ್ಲ 
ರೂಢಿಯಲ್ಲರುವ ಶಿಕ್ಷಣದ ಪರ್ಯಾಯ ಮಾದರಿಗೂ ಅವರಿಗೂ ನಂಟು ಇದೆ. ಪ್ರಸ್ತುತ. ಅವರು ಪರಾಗ್‌ನಲ್ಲ ವೃತ್ತಿಪರ ಅಭವೃಧ್ಧಿ 
ಉಪಕ್ರಮಗಳಲ್ಲ ಬೋಧಕ ಸಿಬ್ಬ್ಲಂದಿಯಾಗಿದ್ದಾರೆ. ಅವರನ್ನು bihuanandanil@gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


ಸಂಘರ್ಷ ಪರಿಹಾರಕ್ಕಾಗಿ ಸಮಾಜೋ-ಭಾವನಾತ್ಮಕ' 3 


ಅನುಜಾ ವೆಂಕಟರಮಣ್‌ 


ತರಗತಿಗಳಲ್ಲ ಶಿಕ್ಷಕರು ಮಕ್ಕಳ೦ಂದ ಹಲವಾರು ನಿರೀಕ್ಷೆಗಳನ್ನು 
ಹೊಂದಿರುತ್ತಾರೆ. ಆಸಕ್ತಿದಾಯಕವಾದ ಸನ್ನಿವೇಶಗಳು 
ಏನಾದರೂ ಸಂಭವಿಸಿದಾಗ ಅವರು ಅತಿಯಾಗಿ ಉತ್ಸುಕರಾಗ- 
ಬಾರದು ಮತ್ತು ಕಿರುಚಬಾರದು ಎಂದು ನಿರೀಕ್ಷಿಸುವುದು ಕೂಡ 
ಇವುಗಳ್ಲ ಸೇರಿವೆ; ಅವನನ್ನು ಹೊಡೆದನೆಂಬ ಕಾರಣಕ್ಕೆ 
ಸ್ನೇಹಿತನೊಂದಿಗೆ ಕೋಪಗೊಳ್ಳಬಾರದು. ಅವನು ಸಹ ತಿರುಗಿಸಿ 
ಹೊಡೆದು ಪರಿಸ್ಥಿತಿಯನ್ನು ಮತ್ತಷ್ಟು ಉಲ್ಲಣಗೊಳಸಬಾರದು: 
ಅಗತ್ಯವಿದ್ದರೆ ಶಾಲಾ ಲೇಖನ ಸಾಮರ್ರಿಗಳು (ಸ್ಲೇಷನರಿ) ಅಥವಾ 


ಪುಸ್ತಕಗಳ ಬಧ್ಗೆ ಹೆಚ್ಚು ಸ್ಥಾಮ್ಯತೆಯನ್ನು ತೋರಿಸದೆ 
ಅಗತ್ಯವಿದ್ದರೆ ಅವುಗಳನ್ನು ಹಂಚಿಕೊಳ್ಳಬೇಕು: ಶಾಲಾ 
ಪ್ರವಾಸದಲ್ಲ ಬಸ್‌ನಲ್ಲ ಶಿಕ್ಷಕರ ಪಕ್ಷದಲ್ಲ ಯಾರು 


ಕುಆತುಕೊಳ್ಳುತ್ತಾರೆ ಎಂಬುದರ ಕುರಿತು ಜಗಳವಾಡದಿರುವುದು 
ಅಥವಾ ಮುಂದಿನ ತರಗತಿಬುಂದ ಯಾರು ಡಸ್ಟರ್‌ ಅನ್ನು 
ತೆಗೆದುಕೊಂಡು ಬರುತ್ತಾರೆ ಅಥವಾ ಮುಂದಿನ ಪ್ರಶ್ನೆಗೆ ಯಾರು 
ಉತ್ತರಿಸುತ್ತಾರೆ ಎಂಬುದರ ಕುರಿತು ವಾದಿಸದಿರುವುದು ಮತ್ತು 
ಅವರ ಸರದಿಗಾಗಿ ಕಾಯುವುದು - ಇತ್ಯಾದಿ ನಿರೀಕ್ಷೆಗಳನ್ನು 
ಶಿಕ್ಷಕರು ಮಕ್ಕಳಂದ ಬಯಸುತ್ತಾರೆ. 


ವಯಸ್ಥರ ದೃಷ್ಟಿಕೋನದಿಂದ ಸಮಂಜಸವಾದ ನಿರೀಕ್ಷೆಗಳನ್ನು 
ಚಿಕ್ಕ ಮಕ್ಷಳಂದ ಬಯಸುವುದು ಕೆಲವೊಮ್ಮೆ ಬಹಳ ಸವಾಲಾಗಿ 
ತೋರುತ್ತದೆ. ಅನೇಕ ದೈನಂದಿನ ಸವಾಲುಗಳು ಬೌದ್ದಿಕ 
ದೃಷ್ಟಿಕೋನವನ್ನು ಮಾತ್ರವಲ್ಲದೆ, ಅವು ಭಾವನಾತ್ಮಕ ಮತ್ತು 


ಸಾಮಾಜಕ ಸಂಬಂಧಗಳನ್ನು (emotional and social 
bearings) ಸಹ ಹೊಂದಿರುತ್ತವೆ. 
ಸಂಘರ್ಷಗಳನ್ನು ಶಾಂತಿಯುತವಾಗಿ ನಿಭಾಲುಸುವ 


ಸಾಮರ್ಥ್ಯ ಮತ್ತು ಮಗುವಿನ ಭಾವನಾತ್ಯಕ ಬುದ್ಧಿವಂತಿಕೆಯ 
(emotional Intelligence) ನಡುವಿನ ಸಂಪರ್ಕದ ಬಧ್ಣೆ 
ಕಲಅಯುವುದು ತುಂಬಾ ಉಪಯುಕ್ತವಾಗಿದೆ. ಇದು ಶಿಕ್ಷಕರಿಗೆ 
ತಮ್ಮದೇ ಆದ ನಿರೀಕ್ಷೆಗಳನ್ನು ನಿಭಾಲುಸಲು ಸಹಾಯ 
ಮಾಡುತ್ತದೆ, ಜೊತೆಗೆ ವಿದ್ಯಾರ್ಥಿಗಳಗೆ ಏನನ್ನು ಮತ್ತು ಹೇಗೆ 
ಕಲಅಸಬೇಕೆಂಬುದರ ಕುರಿತು ಪೂರ್ವಸಿದ್ಧತೆ ಮಾಡಬಹುದಾಗಿದೆ. 
ಘಂ ಸಿದ್ಧತೆಯುಂದಾಗಿ ವಿದ್ಯಾರ್ಥಿಗಳು ಕಲಯಬಹುದು, 
ಬೆಳೆಯಬಹುದು ಮತ್ತು ಇದರಲ್ಲನ ಕೆಲವು ನಿರೀಕ್ಷೆಗಳನ್ನು 
ಪೂರೈಸಬಹುದು. ಇದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ 
ಶಾಲೆಯಲ್ಲ ಸಂತೋಷದ ದಿನವನ್ನು ಕಳೆಯಲು ಸಹಾಯ 
ಮಾಡುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ವ್ಯಕ್ತಿಗತ ಬುದ್ದಿಮತ್ತೆಯು (Intrapersonal intelligence) 
ವಾವು ನಮ್ಯ ಭಾವನೆಗಳನ್ನು ಹೇಗೆ ನಿಭಾಯುಸುತ್ತೇವೆ 
ಎಂಬುದರ ಬಗ್ಗೆ, ಆದರೆ ಅಂತರವ್ಯಕ್ತಿಯ ಬುದ್ಧಿಶಕ್ತಿಯು 
(interpersonal intelligence) ಇತರರ ಭಾವನೆಗಳಆಗೆ ನಾವು 
ಹೇಗೆ ಪ್ರತಿಕ್ರಿಬುಸುತ್ತೇವೆ ಎಂಬುದರ ಕುರಿತಾಗಿದೆ. ರಚನಾತ್ಮಕ. 
ಸಮಸ್ಯೆ-ಪರಿಹರಿಸುವ ರೀತಿಯಲ್ಲ ವರ್ತಿಸುವ ನಮ್ಯ 
ಸಾಮರ್ಥ್ಯವನ್ನು ನಿರ್ಣಲುಸಲು ಇವೆರಡೂ ಮುಖ್ಯವಾಗಿದೆ. 


ಸಮಾಜೋ- ಭಾವನಾತ್ಮಕ ಕಲಿಕೆ 


ಭಾವನೆಗಳ ಬದ್ದ ವಿದ್ಯಾರ್ಥಿಗಳಗೆ ಕಲಅಸುವುದು ಬಹಳ 
ಮೌಲ್ಯಯುತವೆನಿಸಬಹುದು.  ಭಾವನಾತ್ಯಕ ಸಾಕ್ಷರತೆಯು 
(Emotional literacy) ಪ್ಪಂತ ಭಾವನೆಗಳ ಬಣ್ಣೆ ತಿಆದಿರುವುದು. 
ಅವುಗಳನ್ನು ನಿರ್ವಹಿಸುವುದು, ಹಿನ್ನಡೆಗಳನ್ನು ಜಯುಸಲು 
ಪ್ರೇರಣಿಯನ್ನು ಹೊಂದುವುದು. ಸಹಾನುಭೂತಿಯನ್ನು 
ಹೊಂದುವುದು ಮತ್ತು ಸಂವಹನ ಮತ್ತು ಸಂಘರ್ಷ 
ಪರಿಹಾರದಂತಹ ಸಾಮಾಜಕ ಕೌಶಲಗಳನ್ನು ಅಭವೃದ್ಧಿ- 
ಪಡಿಸುವುದನ್ನು ಒಳಗೊಂಡಿದೆ. ಸಾಮಾಜಕ-ಭಾವನಾತ್ಕಕ 
ಕಲಕೆಯು (Social-emotional learning) ಈ ಎಲ್ಲಾ ವಿಭಿನ್ನ 
ಅಂಶಗಳ ಬಧ್ದೆ ಕಲಅಯಲು ವಿದ್ಯಾರ್ಥಿಗಳಗೆ ಸಹಾಯ 
ಮಾಡುವುದನ್ನು ಒಳಗೊಂಡಿರುತ್ತವೆ. 


ಸ್ಟ್ರಯಂ-ಅರಿವು ಎಂಬುದು ಮೂಲಭೂತವಾಗಿದ್ದು, ಅದರ 
ಹೊರತಾಗಿ ಬೇರೆ ಯಾವುದೇ ಭಾವನಾತ್ಯಕ ಕಲಕೆ ನಡೆಯದು. 


ಸ್ಟ್ರಯಂ-ಅರಿವಿನ ನಂತರವೇ ನಮ್ಯ ಭಾವನೆಗಳನ್ನು 
ನಿಯಂತ್ರಿಸಲು ಸಾಧ್ಯ. ಹಿನ್ನಡೆಗಳನ್ನು ಎದುರಿಸುವಾಗ 
ಪ್ರೇರಣಿಗಳನ್ನು ಪಡೆದು ಮೊದಲಅನಂತೆಯೇ ಆಗುವುದು. 


ಇದನ್ನು ಸ್ಥಿತಿಸ್ಥಾಪಕತ್ವ (resilience) ೦ದೂ ಕರೆಯ- 
ಲಾಗುತ್ತದೆ, ಇದು ಹತಾಶೆ, ಭಯ ಮತ್ತು ವೈಫಲ್ಯದ 
ಹೊರತಾಗಿಯೂ ನಮ್ಮನ್ನು ಮುಂದೆ ಸಾಗಿಸುತ್ತದೆ. 
ಪರಾನುಭೂತಿಯು (Empathy) ನಮ್ಯ ಭಾವನಾತ್ಮಕತೆಯಿಂದ 
ನಮ್ಮ ಸಾಮಾಜಕ ಸಾಮರ್ಥ್ಯಗಳವರೆಗಿನ ಸೇತುವೆಯಾಗಿದೆ 
(ಟ್ರಸಿಯಾ ಜೋನ್ಸ್‌, ೭2೦೦3) ಪರಾನುಭೂತಿಗೆ ಸ್ಟಯಂ-ಅರಿವು 
ಮತ್ತು ಇತರ ವ್ಯಕ್ತಿಯ ಭಾವನೆಗಳು, ಅಗತ್ಯಗಳು ಮತ್ತು 
ನಂಜಕೆಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಂತೆ ಸ್ವಂತ 
ಭಾವನೆಗಳಲ್ಲ ತುಂಬಹೋಗದಿರುವ ಸಾಮರ್ಥ್ಯ ಅಗತ್ಯ. 


ಸಾಮಾಜಕ 
ಆರೋಗ್ಯಕರ 


ಕೌಶಲಗಳು (Social skills) ಸಂವಹನ, 
ಸಂಬಂಧಗಳನ್ನು ನಿರ್ಮಿಸುವುದು ಮತ್ತು 


ಸಂಘರ್ಷಗಳನ್ನು ಪರಿಹರಿಸಲು ಸಾಧ್ಯವಾಗುವುದನ್ನು 
ಒಳಗೊಂಡಿದೆ. ಪ್ರಯಂ-ಅರಿವು. ಸ್ಥಿತಿಸ್ಲಾಪಕತ್ತ, ಸಹಾನುಭೂತಿ 
ಮತ್ತು ಸಾಮಾಜಕ ಕೌಶಲಗಳು ಘರ್ಷಣಿಗಳನ್ನು 
ರಚನಾತ್ಮಕವಾಗಿ ನಿಭಾಯುಸಲು ಕಅಯುವ ಅಡಿಗಲ್ಲಾಗಿದೆ. 


ಸಂಘರ್ಷ ಪರಿಹಾರ 


ಸಂಘರ್ಷ ಪರಿಹಾರವು ಸಂಘರ್ಷವನ್ನು ರಚನಾತ್ಮಕವಾಗಿ 
ನಿರ್ವಹಿಸುವ ಪ್ರಕ್ರಿಯೆಯಾಗಿದ್ದು, ಎರಡೂ ಕಡೆಯವರು ತಮ್ಮ 
ಗುರಿಯನ್ನು ಸಾಧಿಸುತ್ತಾರೆ ಮತ್ತು ಇದು ಅವರ ನಡುವಿನ 
ಸಂಬಂಧವನ್ನು ಸುಧಾರಿಸುತ್ತದೆ. ಒಬ್ಬ ವ್ಯಕ್ತಿಗೆ ಘರ್ಷಣಿಗಳನ್ನು 
ನಿರ್ವಹಿಸುವ ಸಾಮರ್ಥ್ಯವು ವರ್ತಮಾನಕ್ಕೆ (ಪ್ರಸ್ನುತಕ್ಕೆ) 
ಮಾತ್ರವಲ್ಲದೆ ಭವಿಷ್ಯಕ್ಕೂ ಸಹ ಪ್ರಮುಖ ಕೌಶಲವಾಗಿದೆ. ಇದು 
ಹೆಚ್ಚು ಬೆಂಬಲ ಮತ್ತು ಸುರಕ್ಷಿತ ಸಮುದಾಯವನ್ನು ರಚಿಸಲು 
ಸಹಾಯ ಮಾಡುತ್ತದೆ. ಇದು ಗೌರವ ಮತ್ತು 
ಸದ್ಗಾವನೆಯೊಂದಿಗೆ ಮಾತುಕತೆ ಮತ್ತು ನಿರ್ಧಾರಗಳನ್ನು 
ತೆಗೆದುಕೊಳ್ಳುವ ಅಹಿಂಸಾತ್ಕಕ ವಿಧಾನದ ಉದಾಹರಣಿಯನ್ನು 
ತೋರಿಸಿ ಕೊಡುತ್ತದೆ. 


ಸಾಮಾನ್ಯವಾಗಿ, ಸಂಘರ್ಷ ಪರಿಹಾರ ಪ್ರಕ್ರಿಯೆಯು ಈ ಕೆಳಗಿನ 
ಹಂತಗಳನ್ನು ಒಳಗೊಂಡಿರುತ್ತದೆ: 


ಮೊದಲನೆಯದಾಗಿ, ಸಂಘರ್ಷದಲ್ಲರುವ ಉಭಯ ವ್ಯಕ್ತಿಗಳು 
ಶಾಂತವಾಗುತ್ತಾರೆ ಮತ್ತು ಸಮಸ್ಯೆಯನ್ನು ಒಟ್ಟಗೆ ಸೇರಿ 
ಪರಿಹರಿಸಲು ಒಪ್ಪುತ್ತಾರೆ. ಅವರು ಪರಸ್ಪರ ಹೆಸರುಗಳನ್ನು 
ಕರೆಯದಂತೆ ಅಥವಾ ಮತ್ತೊಬ್ಬರನ್ನು ನಿಂದಿಸುವ ಪದಗಳನ್ನು 
ಬಳಸದಿರಲು ಒಪ್ಪುತ್ತಾರೆ ಮತ್ತು ಸಂಘರ್ಷ ಪರಿಹಾರ ಪ್ರಕ್ರಿಯೆಗೆ 
ಗೌರವಯುತವಾಗಿ ಪ್ರವೇಶಿಸುತ್ತಾರೆ. 


ನಂತರ, ಪ್ರತಿಯೊಬ್ಬರೂ 'ನಾನು' - ಎಂಬ ಪದವನ್ನು 
ಬಳಸಿಕೊಂಡು ತಮ್ಯ ಭಾವನೆಗಳನ್ನು ಮತ್ತು ಅಗತ್ಯಗಳನ್ನು 
ವ್ಯಕ್ತಪಡಿಸಲು ಸರದಿಯಂತೆ ಮುಂದಾಗುತ್ತಾರೆ. (ನಾನು- 
ಸಂದೇಶದ ಪ್ರರೂಪವು ಕೆಳಕಂಡಂತಿದೆ: 
ಎಂಬಂತೆ ನಾನು ಭಾವಿಸುತ್ತೇನೆ SR 
ಕಾರಣದಿಂದಾಗಿ ಮತ್ತು __ _ ರ ಅಗತ್ಯ ನನಗಿದೆ). 
ಮಾತನಾಡುವುದರ ಜೊತೆಗೆ. ಇತರ ವ್ಯಕ್ತಿಯನ್ನು ಬಹಳ 
ಎಚ್ಚರಿಕೆಯಿಂದ ಆಲಸಿ, ನಂತರ ಇಬ್ಬರಿಗೂ ಸರಿಹೊಂದುವ 
ಪರಿಹಾರಗಕೊಂದಿಗೆ ಬರಲು ಮತ್ತು ಉತ್ತಮವಾದುದನ್ನು ಆಯ್ದ 
ಮಾಡಲು ಪ್ರಯತ್ನಿಸುವುದು ಸಹ ಮುಖ್ಯವಾಗಿದೆ. 


ಸಂಘರ್ಷ ಪರಿಹಾರ ಮತ್ತು ಭಾವನಾತ್ಮಕ 
ಬುದ್ಧಿವಂತಿಕೆಯ ಪಾಲುದಾರಿಕೆ 
ಮೇಲಅನ ಸಂಘರ್ಷ ಪರಿಹಾರ ಪ್ರಕ್ರಿಯೆಯಲ್ಲ ವಿವರಿಸಿರುವ 


ಪ್ರತಿಯೊಂದು ಹಂತವು ಮಗುವಿನ ಭಾವನಾತ್ಯಕ ಅರಿವು. 
ಸಂಯಮ ಮತ್ತು ಮಗುವಿನ ಅಭವ್ಯಕ್ತಿಯ ಜೊತೆಗಿನ 


ಅಗತ್ಯತೆಯನ್ನು ಹೊಂದಿರುತ್ತದೆ. ಹಂತಗಳನ್ನು 
ಅರ್ಥಮಾಡಿಕೊಳ್ಳಲು. ವಾವು ಇಬ್ಬರು ವಿದ್ಯಾರ್ಥಿಗಳ 
ಉದಾಹರಣೆಯನ್ನು ಬಳಸುತ್ತೇವೆ - ಅರ್ಹಾನ್‌ ಮತ್ತು 


ಅರ್ಚನಾ, ಅವರು ಗೊಂಖಬೆಗಾಗಿ ಜಗಳವಾಡುತ್ತಿದ್ದ ಸಂದರ್ಭ. 
ಹಂತ 1: ಶಾಂತವಾಗಿಸುವಿಕೆ 


ಕಿರಚುವ, ಆತಂಕದಲ್ಲರುವ ಅಥವಾ ಕೋಪಗೊಂಡಿರುವ, 
ಇನ್ನೊಬ್ಬರಿಗೆ ನೋವುಂಟು ಮಾಡುವ ಮಗುವನ್ನು. 
ಶಾಂತಗೊಳ್ಳುವಂತೆ ಹೇಳುವುದು ಎಷ್ಟು ನಿಷ್ಠರಿಣಾಮ- 
ಕಾರಿಯಾಗಿದೆ ಎಂಬುದನ್ನು ಶಿಕ್ಷಕರು ಮತ್ತು ಆರೈಕೆದಾರರು 
ಅರಿತಿರಬಹುದು. ವಯಸ್ಥರು ಸಹ ಒತ್ತಡದ ಸಂದರ್ಭಗಳಲ್ಲ 
ತಳಮಳಗೊಳ್ಳದಂತೆ, ಚಿಂತಿಸುವುದನ್ನು ನಿಲ್ಲಸಲು ಮತ್ತು 
ಶಾಂತವಾಗಿರಲು ಮತ್ತು ತಮ್ಮ ಮೆದುಳನ ನಿರ್ದೇಶನಗಳನ್ನು 
ಕೇಳುವ ಸಾಮರ್ಥ್ಯವನ್ನು ವಿರಳವಾಗಿ ಹೊಂದಿರುತ್ತಾರೆ. 
ಹಾಗಿರುವಾಗ 'ಪ್ರಯಂ-ಶಾಂತಗೊಳಸುವುದು' (se1f-soothe) 
ಅಥವಾ ಶಾಂತವಾಗುವುದು ಹೇಗೆಂದು ಅವರು ಮಕ್ಷಳಗೆ ಹೇಗೆ 
ಕಅಸಲು ಸಾಧ್ಯ? 


ಶಾಂತವಾಗುವುದು ಎಂದರೆ ಒಬ್ಬರ ಭಾವನೆಗಳನ್ನು 
ಗುರುತಿಸಲು  ಕಅಯುವುದನ್ನು - ಷಪ್ರಯಂ-ಅರಿವು- 
ಒಳಗೊಂಡಿರುತ್ತದೆ ಮತ್ತು ಆ ಬಳಕ ಒಬ್ಬರ ಏರುತ್ತಿರುವ 
ಭಾವನೆಗಳನ್ನು ನಿಭಾಯಿಸುವ ಮಾರ್ಗವನ್ನು ತ್ವರಿತವಾಗಿ 
ಗುರುತಿಸಲು ಸಾಧ್ಯವಾಗುತ್ತದೆ. ಈ ಭಾವನಾತ್ಮಕ ಕೌಶಲವು 
ಮೆದುಳನ್ನು ಗಲಾಟಿ-ಅಥವಾ-ಗಲಾಟಿಯ ದಾರಿಯಲ್ಲ 
ಸಿಕ್ಕಿಕೊಳ್ಳುವುದರಿಂದ ತಡೆಯುತ್ತದೆ. ನಂತರ ವಿದ್ಯಾರ್ಥಿಗಳು 
ತಮ್ಮ ಶಾಂತ ಮನಸ್ಸು ಮತ್ತು ಆಲೋಚನೆಗಳನ್ನು ಸೃಜನಶೀಲ 


ಮತ್ತು ವಿಮರ್ಶಾತ್ಮಕ ಸಮಸ್ಯೆ - ಪರಿಹರಿಸುವಲ್ಲ 
ಬಳಸಬಹುದು. ಅರ್ಹಾನ್‌ ಗೊಂಬೆಯೊಂದಿಗೆ 
ಆಟವಾಡುತ್ತಿದ್ದಾಗ ಅರ್ಚನಾ ಅದನ್ನು ಏಕಾಏಕಿ 


ಕಿತ್ತುಕೊಳ್ಳುತ್ತಾಳೆ. ಆದರೆ ಅರ್ಹಾನ್‌ ತನಗಾದ ಹತಾಶೆಯನ್ನು 
ಗುರುತಿಸಿಕೊಳ್ಳುತ್ತಾನೆ ಮತ್ತು ಅವನ ತಲೆಯ ಮೇಲೆ 
ರೂಪುಗೊಂಡ ಕೋಪದ 'ಮೋಡ'ವನ್ನು ತೊಡೆದು ಹಾಕಲು 
ತನ್ನ ಶಿಕ್ಷಕರು ಕಅಸಿದ ದೀರ್ವ೯ ಉಸಿರಾಟದ ತಂತ್ರವನ್ನು 
ನೆನಪಿಸಿಕೊಳ್ಳುತ್ತಾನೆ. ಅವನು ದೀರ್ಪ ಉಸಿರನ್ನು 
ತೆಗೆದುಕೊಂಡು ಪ್ರತಿ ಉಸಿರಿನೊಂದಿಗೆ ಕೋಪದ ಮೋಡವು 
ಒಡೆದು ಹೋಗುವುದನ್ನು ಊಹಿಸಿಕೊಳ್ಳುತ್ತಾನೆ. ಇದು ಅವನ 
ಸಂಘರ್ಷವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪರಿಹರಿಸಲು 
ಸಾಧ್ಯವಾಗುವಂತೆ ಶಾಂತಗೊಳಸಲು ಸಹಾಯ ಮಾಡಿತು. 


ಹಂತ 2:  ಹೀಯಾಳಸದಿರುವುದು 
ಕರೆಯದಿರುವುದು 


ಅಥವಾ ಹೆಸರು 


ಪ್ರಚೋದನೆಗಳನ್ನು ನಿಯಂತ್ರಿಸುವ ಅಥವಾ ವಿಕಂಬಗೊಳಸುವ 
ಸಾಮರ್ಥ್ಯ ಭಾವನೆಗಳನ್ನು ನಿರ್ವಹಿಸುವುದರ ಒಂದು 
ಭಾಗವಾಗಿದೆ. ಶಾಂತವಾಗಿರುವ ಮಗು ಇತರ ಹೆಸರುಗಳನ್ನು 


ಕರೆಯದಿರಬಹುದು. ನಿಯಮಗಳಗೆ ವಿಧೇಯತೆಯಿಂದ ಅಥವಾ 
ಇನ್ನೊಬ್ಬ ವ್ಯಕ್ತಿಗೆ ನಿಜವಾದ ಗೌರವ ನೀಡುವ ಸಲುವಾಗಿ 
ಹೀಯಾಳಸುವಂತೆ ಹೆಸರುಗಳನ್ನು ಕರೆಯುವುದನ್ನು 
ತಪ್ಪಿಸಬಹುದು. ನಿಯಮಗಳಗೆ ವಿಧೇಯತೆಯ ಕಾರಣದಿಂದ 
ನೋಯಲುಸುವ ನಡವಳಕೆಯನ್ನು ತಪ್ಪಿಸುವುದು ಅಪಾಯಕಾರಿ 
ಮತ್ತು ಅಸಮಂಜಸವಾಗಬಹುದು, ಆದರೆ ನೈಜ ಗೌರವವು 
ಅರ್ಥಪೂರ್ಣ ಸಂಪರ್ಕದಿಂದ ಬರುತ್ತದೆ. ವಿದ್ಯಾರ್ಥಿಗಳು 
ತಮ್ಮನ್ನು ಮತ್ತು ತಮ್ಮ ಭಾವನೆಗಳನ್ನು ಒಂದಾಗಿಸಿದರೆ. ಅವರು 
ತಮ್ಮನ್ನು ಮತ್ತು ಇತರರನ್ನು ಗೌರವಿಸುತ್ತಾರೆ. 
ಪರಾನುಭೂತಿಯುಂದ ಗೌರವವು ನಿಯಮ-ಆಧಾರಿತ 
ಗೌರವಕ್ಕಿಂತ ನಿಂದನೆಯಿಂದ ಹೆಸರು-ಕರೆಯುವಿಕೆಯನ್ನು 
ತಡೆಯುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. 

ಅರ್ಚನಾ ತನ್ನ ಸ್ನೇಹಿತೆ ಎಂಬುದನ್ನು ಅರ್ಹಾನ್‌ 
ನೆನಪಿಸಿಕೊಂಡನು ಮತ್ತು ಈ ಜಗಳಕ್ಷೆ (ಗಲಾಟಿಗೆ) ಮೊದಲು 
ಅವರಿಬ್ದರು ಹಲವಾರು ಬಾರಿ ಒಟ್ಟಗೆ ಆಡಿದ್ದನ್ನು ಕೂಡ ಅರ್ಹಾನ್‌ 
ಆ ಕ್ಷಣದಲ್ಲ ನೆನಪಿಸಿಕೊಂಡನು. ಈ ಭಾವನಾತ್ಮಕ ಸಂಬಂಧದ 
ನೆನಪು ಅವಳು ಅವನ ಗೊಂಬೆಯನ್ನು ಕಸಿದುಕೊಳ್ಳುವ 
ಮೂಲಕ ಅವನಿಗೆ ಸಪ್ರಷ್ಟವಾಗಿ ಅನ್ಯಾಯ ಮಾಡಿದ್ದರೂ ಸಹ 
ಅರ್ಚನಾಳನ್ನು ಕೋಪದಿಂದ ಇತರ ಹೆಸರುಗಳ೦ದ 
ಕರೆಯುವುದನ್ನು ತಡೆಯಲು ಅಹರ್ಹಾನ್‌ಗೆ ಇದು ಸಹಾಯ 
ಮಾಡಿತು. 


ಹಂತ ಇ: ಘರ್ಷಣೆಯ ಸಮಯದಲ 'ನಾನು' ಪದ ಬಳಸಿ - 
ಭಾವನೆಗಳು ಮತ್ತು ಅಗತ್ಯಗಳನ್ನು ವ್ಯಕ್ತಪಡಿಸುವುದು 


ಸಂಘರ್ಷದ ವೇಳೆ 'ನಾನು' ಪದ ಬಳಸುವುದಕ್ಕೆ ಮುನ್ನು 
ವಿದ್ಯಾರ್ಥಿಗಳಗೆ ತಮ್ಮ ಭಾವನೆಗಳನ್ನು ಗುರುತಿಸಲು 
ಸಾಧ್ಯವಾಗಬೇಕು. ಅವುಗಳನ್ನು ವ್ಯಕ್ತಪಡಿಸಲು ಶಬ್ದಗಳನ್ನು 
ಹೊಂದಿರಬೇಕು ಮತ್ತು ನೈಜ ಭಾವನೆಯನ್ನು ವ್ಯಕ್ತಪಡಿಸಲು 
ಸುರಕ್ಷಿತವೆನಿಸಬೇಕು. ವಿದ್ಯಾರ್ಥಿಯ ನಿಜವಾದ ಭಾವನೆಗಳನ್ನು 
ವ್ಯಕ್ತಪಡಿಸಲು. ಅವುಗಳನ್ನು ಗುರುತಿಸಲು ಮತ್ತು ಪ್ರಯಂ- 
ಅರಿವಿನ ಸಾಮರ್ಥ್ಯವು ತರಗತಿಯ ಸುರಕ್ಷತೆಯನ್ನು 
ಅವಲಂಚಸಿದೆ. ವಿದ್ಯಾರ್ಥಿಯು ಬೆದರಿಕೆ ಅಥವಾ ಅಗೌರವದ 
ವಾತಾವರಣದಲ್ಲಿ ಅವಳು/ಅವನು ಏನನ್ನು 
ಅನುಭವಿಸುತ್ತಿದ್ದಾನೆಂದು ನಿಖರವಾಗಿ ತಿಆದಿರುವುದಿಲ್ಲ. ಈ 
ಪ್ರಕ್ರಿಯೆಗೆ ಸಹಾಯ ಮಾಡಲು, ಶಿಕ್ಷಕರು ಸುರಕ್ಷಿತ ತರಗತಿಯ 
ವಾತಾವರಣವನ್ನು ಅಭವೃದ್ಧಿಪಡಿಸಲು ಸಹಾಯ 
ಮಾಡಬಹುದು, ಅಲ್ಲ ವಿದ್ಯಾರ್ಥಿಗಳನ್ನು ತಮ್ಮ ಭಾವನೆಗಳನ್ನು 
ಅರಿಯಲು ಮತ್ತು ವ್ಯಕ್ತಪಡಿಸಲು ಪ್ರೋತ್ಸ್ಥಾಹಿಸಲಾಗುತ್ತದೆ. 


ಅರ್ಹಾನ್‌ನ ಶಿಕ್ಷಕರು ಶಾಲಾ ದಿನದ ಕೊನೆಯಲ್ಲ 
ವಿದ್ಯಾರ್ಥಿಗಳು ಒಟ್ಟಗೆ ಸೇರಲು ಮತ್ತು ಅವರ ದಿನದ ಬಗ್ದೆ 
ಚರ್ಚಿಸಲು ಮುಕ್ತ ಮಾತುಕತೆ ಸಮಯವನ್ನು (circle time) 
ನೀಡುತ್ತಾರೆ. ಅಲ್ಲ ಮಾತನಾಡುವ ಮತ್ತು ಆಅಸುವ ಕೆಲವು 


ಮೂಲಭೂತ ನಿಯಮಗಳನ್ನು ಕೂಡ ರಚಿಸಲಾಗಿದೆ, ಇದು 
ಅರ್ಚನಾ ಮತ್ತು ಇತರರ ಭಾವನೆಗಳು ತನ್ನ ಪ್ವಂತ 
ಭಾವನೆಗಳಷ್ಟೇ ಮುಖ್ಯವೆಂದು ಅರ್ಹಾನ್‌ಗೆ ತಿಆಯಲು 
ಸಹಾಯ ಮಾಡಿತು. ಸಂಘರ್ಷದ ಸಮಯದಲ್ಲ, ಈ 
ಸುರಕ್ಷತೆಯ ಪಜ್ಞೆ ಮತ್ತು ಅವನ ಪ್ರಂತ ಭಾವನೆಗಳ ಅರಿವು 
ಅರ್ಚನಾಳಅಗೆ ಪರಿಪಿತಿಯ ಐದೆ ತನ್ನು ದೃಷ್ಟಿಕೋನವನ್ನು 
[) ೧ 
ವ್ಯಕ್ತಪಡಿಸಲು ಸಹಾಯ ಮಾಡಿತು. 


ಹಂತ 4: ಇತರರನ್ನು ಜಾಗರೂಕತೆಯಿಂದ ಆಲಅಸುವುದು. 


ಆಅಸುವಿಕೆಯನ್ನು ಹಲವು ವಿಧಗಳ್ಲ ಮಾಡಬಹುದು. 
ಇವುಗಳಲ್ಲ 'ನಿಜವಾಗಿಯೂ ಕೇಳುತ್ತಿಲ್ಲ', 'ತಪ್ಪು ಹುಡುಕಲು 
ಕೇಳುವುದು' ಮತ್ತು 'ಜಾಗರೂಕತೆಯುಂದ ಅಆಲಅಸುವುದು" 
ಸೇರಿವೆ. ಘರ್ಷಣೆಯಿಂದ ಹೊಡೆದಾಟ ಅಥವಾ ಹಾರಾಟದ 
ಭಾವನಾತ್ಕಕ ಸಂವಹನವು (ಗiht-or-flight chemistry) 
ಉದ್ರೇಕಗೊಂಡಾಗ ಮತ್ತು ಇತರ ವ್ಯಕ್ತಿಯು ಮಾತನಾಡುವಾಗ 
ನಮ್ಮ ಮೆದುಳು ಕೋಪಗೊಂಡ ಮತ್ತು ರಕ್ಷಣಾತೃಕ 
ಆಲೋಚನೆಗಳ೦ದ ತುಂಬರುವಾಗ ಆಲಅಸದಿರುವುದು (ಯಾರ 
ಮಾತನ್ನೂ ಕೇಳದ ಪರಿಸ್ಥಿತಿ) ಸಂಭವಿಸುತ್ತದೆ. ನಾವು ತಪ್ಪು 
ಹುಡುಕಲಕ್ಸಾಗಿ ಕೇಳುತ್ತಿರುವಾಗ, ನಾವು ನಮ್ಮದೇ ಆದ 
ವಿರುದ್ಧವಾದ ವಾದದ ಮೇಲೆ ತೆರಳುತ್ತೇವೆ ಮತ್ತು ದಾಳ 
ಮಾಡುತ್ತೇವೆ. ಎಚ್ಚರಿಕೆಯಿಂದ ಆಅಸುವುದು ನಿಜವಾದ 
ಗಮನದಿಂದ ಪ್ರಾರಂಭವಾಗುತ್ತದೆ. ವಿಶಾಲ ಹೃದಯದಿಂದ 
ಮತ್ತು ಮನಸ್ಸನ್ನು ಗೌರವಿಸಿ ಕೆಲಸ ಮಾಡುತ್ತದೆ ಮತ್ತು 
ತಿಕುವಳಕೆ ಮತ್ತು ಸಹಾನುಭೂತಿಯೊಂದಿಗೆ ಕೊನೆಗೊಳ್ಳುತ್ತದೆ. 
ಇತರರ ದೃಷ್ಟಿಕೋನವನ್ನು ಒಟ್ಟುಗೂಡಿಸುವ ಸಾಮರ್ಥ್ಯವನ್ನು 
ಅಭವೃಧ್ಧಿಪಡಿಸಿದಾಗ ಪರಾನುಭೂತಿಯಂದ  ಆಲಅಸುವುದು 
(Empathic listening) ಸಾಧ್ಯವಾಗುತ್ತದೆ. ರಚನಾತ್ಮಕ ಸಮಸ್ಯೆ 
ಪರಿಹಾರಕ್ಗಾಗಿ ಸೃಜನಶೀಲತೆ ಮತ್ತು ವಿಮರ್ಶಾತ್ಮಕ ಚಿಂತನೆ 
ಪ್ರಮುಖ ಅಡಿಗಲ್ಲು. 


ಗಹನವಾದ ಆಅಸುವಿಕೆ, ಸ್ವಂತ ಮಾತಿನಲ್ಲ ಜಡಿಸಿ ಹೇಳುವ 
(paraphrasing) ಮತ್ತು ಸಂವಹನದ ನಿಯಮಗಳನ್ನು 
ಹೊಂದಿಸುವ ಮತ್ತು ಅಭ್ಯಾಸ ಮಾಡುವ ತರಗತಿಯ 
ಅಭ್ಯಾಸಗಳ ಮೂಲಕ ಕರಾರುವಕ್ಥಾಗಿ ಆಅಸುವ ಅಭ್ಯಾಸವನ್ನು 
ಅರ್ಹಾನ್‌ಗೆ ನೀಡಲಾಗಿದೆ. ಇದು ತೀರ್ಮಾನಗಳಗೆ ಧಾವಿಸದೆ 
ಅಥವಾ ಅವಳ ತಪ್ಪುಗಳನ್ನು ಕಂಡುಹಿಡಿಯದೆ ಅರ್ಚನಾಳ 
ಕಥೆಯನ್ನು ಎಚ್ಚರಿಕೆಬುಂದ ಆಅಸಲು ಅವನಿಗೆ ಸಹಾಯ 
ಮಾಡಿತು. 


ಹಂತ ರಃ: ಇಬ್ಬರಿಗೂ ಸರಿಹೊಂದುವ ಪರಿಹಾರ ಮಾರ್ಗಗಳನ್ನು 
ಕಂಡು ಹಿಡಿಯುವುದು 
ಪರಾನುಭೂತಿ ಅಗತ್ಯವಿರುವ ನೈಜ ಅವಶ್ಯಕತೆಗಳಗೆ ಗಮನ 


ಕೊಡುವುದರಿಂದ ಸೃಜನಶೀಲ ಪರಿಹಾರಗಳು (Creative 
solutions) ಹೊರಕುತ್ತವೆ. ಇದಕ್ಕೆ ತರಗತಿಯಲ್ಲ ಸುರಕ್ಷತೆಯ 


ಅಗತ್ಯವೂ ಕೂಡ ಮುಖ್ಯವಾಗಿರುತ್ತದೆ. ಏಕೆಂದರೆ ವಿಚಾರಣೆ 
ಮತ್ತು ಅಗತ್ಯಗಳ ಅಭವ್ಯಕ್ತಿ ನಮ್ಮನ್ನು ದುರ್ಬಲ- 
ಗೊಳಸಬಹುದು. ಸೃಜನಾತ್ಕಕ, ವಿಮರ್ಶಾತ್ಮಕ ಚಿಂತನೆಯನ್ನು 
ಪ್ರೋತ್ಸಾಹಿಸಲು ಸುರಕ್ಷತೆಯೂ ಬಹಳ ಮುಖ್ಯ. ಬೆದರಿಕೆಯನ್ನು 
ಅನುಭವಿಸಿದಾಗ, ವಾವು ನಮ್ಮ ಆಲೋಚನೆಯನ್ನು 
ಕಡಿಮೆಗೊಳಸುತ್ತೇವೆ. ಅದು ಅಸಹಾಯಕತೆಯ ಭಾವನೆಯನ್ನು 
ಉಂಟುಮಾಡುತ್ತದೆ. ಇದರಿಂದ ಹೊಸ ಸಾಧ್ಯತೆಗಳ ಕುರಿತು 
ಯೋಚಿಸಲು ಹಾಗೂ ಹಳೆಯ ವಿಚಾರಗಳನ್ನು ಮರುಚಿಂತಿಸಲು 
ಅಥವಾ ಪ್ರಯತ್ನಶೀಲರಾಗಲು ಇದು ಅಸುರಕ್ಷತೆಯ 
ಭಾವನೆಯನ್ನು ಹುಟ್ಟುಹಾಕುತ್ತದೆ. ಸಂಪರ್ಕ ಬೆಸೆಯುವುದು. 
ಉನ್ನತ ಮಟ್ಟದ ಚಿಂತನೆಯನ್ನು ಮತ್ತು ಸೃಜನಶೀಲತೆಯನ್ನು 
ನೈಜ ಚಿಂತನೆಯು ಒಳಗೊಂಡಿರುತ್ತದೆ. ಇದು ಅಸುರಕ್ಷಿತ 
ವಾತಾವರಣದಲ್ಲ ಸೃಷ್ಟಿಯಾಗುವುದಿಲ್ಲ. ಅರ್ಚನಾ ಮತ್ತು 
ಅರ್ಹಾನ್‌ ಅವರ ಸುರಕ್ಷಿತ ತರಗತಿಯ ವಾತಾವರಣವು ಅವರ 
ಸಂಘರ್ಷವನ್ನು ಪರಿಹರಿಸುವ ಮಾರ್ಗಗಳ ಬಣ್ಣೆ ಶಾಂತವಾಗಿ 
ಯೋಚಿಸುವಲ್ಲ ಅವರಿಗೆ ಸಹಕರಿಸಿತು. 


ಹಂತ 6: ಉತ್ತಮ ಪರಿಹಾರವನ್ನು ಕಂಡುಕೊಳ್ಳುವುದು 


ಇಬ್ಬರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಾಗ 
ಸಂಘರ್ಷದಲ್ಲರುವವರು ಆ ಸಂದರ್ಭದಲ್ಲ ಬರುವ ಅಸಹನೆ, 
ಹತಾಶೆ, ನಿರಾಶೆ ಮತ್ತು ಭಯದ ಭಾವನೆಗಳನ್ನು ನಿಭಾಯುಸ- 
ಬೇಕಾಗುತ್ತದೆ. ಪ್ರೇರಿತರಾಗಿ  ಉಳಯಲು, ಹಿನ್ನಡೆಗಳ 
ಹೊರತಾಗಿಯೂ ಅವರು ಆಶಾವಾದವನ್ನು ಆಶಿಸಿ 
ಕಾಪಾಡಿಕೊಳ್ಳಬೇಕು. ಎಲ್ಲರಿಗೂ ಸರಿಹೊಂದುವ ಪರಿಹಾರವನ್ನು 
ಕಂಡುಕೊಳ್ಳಲು ಇತರರ ಬಧ್ಗೆ ಸಂವೇದನಾಶೀಲತೆ, ಸಮಸ್ಯೆ- 
ಪರಿಹರಿಸುವ ಮತ್ತು ಪರಿಣಾಮಕಾರಿ ಸಂವಹನದಂತಹ 
ಸಾಮಾಜಕ ಕೌಶಲಗಳ ಅಗತ್ಯವಿರುತ್ತದೆ. 


ಇತರ ಮಕ್ಕಳು ಜಗಳವಾಡಿದ ನಂತರ ರಾಜಯಾಗುವುದನ್ನು 
ಅರ್ಹಾನ್‌ ಮತ್ತು ಅರ್ಚನಾ ನೋಡಿದ್ದರು. ರಾಜಯಾಗಲು ಪ್ವಲ್ಲ 
ಸಮಯ ತೆಗೆದುಕೊಂಡರೂ, ಅಂತಿಮವಾಗಿ ಅರ್ಚನಾ ಬಹಳ 
ಸಮಯದಿಂದ ಗೊಂಬೆಗಾಗಿ ಕಾಯುತ್ತಿದ್ದು. ಅದರೊಂದಿಗೆ 
ಆಟವಾಡಲು ಬೇರೆ ದಾರಿ ಕಾಣದೆ ತಾಳ್ಕೈ ಕಳೆದುಕೊಂಡು 
ಗೊಂಬೆಯನ್ನು ಕಿತ್ತುಕೊಂಡಳು ಎಂದು ಅರ್ಹಾನ್‌ ಅರ್ಥೈಸಿ 
ಗೊಂಬೆಯೊಂದಿಗೆ ಒಟ್ಟಗೆ ಆಟವಾಡಲು ನಿರ್ಧರಿಸಿದರು. 


ಸಂಘರ್ಷ 
ಭಾವನಾತ್ಕಕ 
ಬಳಸುವುದು 


ಪರಿಹಾರ ಶಿಕ್ಷಣಕ್ಕಾಗಿ ಸಮಾಜೋ ಮತ್ತು 


ಕಲಅಕೆಯನ್ನು (SEL) ಅಡಿಪಾಯವಾಗಿ 


ಸಮಾಜೋ-ಭಾವನಾತೃಕ ಕಲಕೆಯನ್ನು 
ಮೂಲಕ ಸಂಘರ್ಷ ಪರಿಹಾರಕ್ಕೆ (oct resolution) 
ಅಡಿಪಾಯ ಹಾಕಲು ಶಾಲೆಗಳು ಮಾಡಬಹುದಾದ ಕೆಲವು 
ವಿಷಯಗಳು ಈ ಕೆಳಗಿನಂತಿವೆ: 


ಬೆಂಬಅಸುವ 


ತರಗತಿ ಒಪ್ಪಂದಗಳನ್ನು ರಚಿಸುವುದು 


ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಗೆ ಒಪ್ಪಂದಗಳನ್ನು 
ರಚಿಸಲು ಕಅಸಬಹುದು ಮತ್ತು ಬೆಂಬಅಸಬಹುದು. ಸುರಕ್ಷತೆ 
ಮತ್ತು ಮುಕ್ತತೆಯ ವಾತಾವರಣವನ್ನು ಸೃಷ್ಟಿಸುವಲ್ಲ ಇದು 
ಬಹಳ ಸಹಕಾರಿಯಾಗಿದೆ, ಇವೆರಡೂ ಪ್ರಮುಖ ಸಮಸ್ಯೆಗಳ 
ನಿರೀತ ಅಭವ್ಯಕ್ತಿಗೆ ಮತ್ತು ಸಂಘರ್ಷಗಳನ್ನು ಪರಿಹರಿಸುವ 
ನಿಟ್ಲನಲ್ಲ ಕೆಲಸ ಮಾಡುವುದು ಅತ್ಯಗತ್ಯ. ತಿರುವುಗಳನ್ನು 
ತೆಗೆದುಕೊಳ್ಳುವುದು ಮತ್ತು ಇತರರು ಮಾತನಾಡುವಾಗ 
ತಾಳ್ಕಯಬುಂದ ಆಲಅಸುವುದು ಮುಂತಾದ ಸರಳ ನಿಯಮಗಳನ್ನು 
ಚಿಕ್ಕ ವಯಸ್ಸಿನಿಂದಲೇ ಮೈಗೂಡಿಸಬಹುದು. 


ತರಗತಿಯ ಸಂವಹನಕ್ಷಾಗಿ ಕೆಲವು ಮೂಲ ನಿಯಮಗಳನ್ನು 
ಅಭವೃದ್ಧಿಪಡಿಸಬಹುದು. ಇವುಗಳಲ್ಲ ಅಡಚಣೆ ಉಂಟು- 
ಮಾಡದಿರುವುದು. ಮತ್ತೊಬ್ಬರನ್ನು ಕೀಳಾಗಿ ಕಾಣದಿರುವುದು. 
ಯಾರ ಬಗ್ಗೆಯೂ ತೀರ್ಪು ಕೊಡದಿರುವುದು. ಗೌರವ. 
ಪ್ರಾಮಾಣಿಕತೆ. ನ್ಯಾಯಸಮ್ಮತತೆ ಹೊಂದುವುದು. ಕೆಲವು 
ಖೇಡವಾದ ಚರ್ಚೆಗೆ ಆಪ್ಚ್ನದ ನೀಡದಂತಹ ಅಂದರೆ ಉತ್ತೀರ್ಣ 
ಮಾಡುವ ಹಕ್ಕು (ಮತ್ತು ಅಭಪ್ರಾಯಗಳನ್ನು ಹಂಚಿ- 
ಕೊಳ್ಳದಿರುವ) ಮತ್ತು ಕ್ಷಮಿಸುವ ಇಚ್ಛೆ ಹೊಂದುವುದು. 
ಯಾವಾಗ ವಿದ್ಯಾರ್ಥಿಗಳು ಆ ನಿಯಮಗಳ ಒಡೆತನದ ಹಕ್ಕನ್ನು 
ಅನುಭವಿಸುತ್ತಾರೋ, ಆಗ ಅವರು ಅವುಗಳನ್ನು ಅನುಸರಿಸಲು 
ಹೆಚ್ಚು ಸಿದ್ಧರಿರುತ್ತಾರೆ. 


ಭಾವನೆಗಳ ಶಬ್ದಕೋಶವನ್ನುರಚಿಸಿ 


ಸಂವಹನದಲ್ಲ ಭಾವನೆಗಳನ್ನು ಗುರುತಿಸುವ ಸಾಮರ್ಥ್ಯವು 
ಸಂಘರ್ಷ ಪರಿಹಾರಕ್ಗಾಗಿ ಸಹಾಯ ಮಾಡುತ್ತದೆ. ಆಟೋಟ 
ಮತ್ತು ಸೃಜನಶೀಲ ಮಾರ್ಗಗಳ ಮೂಲಕ ಭಾವನೆಗಳ 
ಶಬ್ದಕೋಶವನ್ನು ಕಅಸಬಹುದು. ಉದಾಹರಣೆಗೆ ಕಲೆಗಳನ್ನು 
ಬಳಸುವುದು ಮತ್ತು ಬಣ್ಣ. ಚಲನೆ, ರೂಪಕ, ಸನ್ನೆ. ಚಿಹ್ನೆಗಳು 
ಅಥವಾ ನೇರ ಮೌಖಕ ವಿವರಣಿಗಳ ಮೂಲಕ ಕಲ್ಪನೆಗಳಗೆ ಧ್ವನಿ 
ನೀಡುವಂತಹ ವಿಧಾನಗಳಲ್ಲ ಕಅಸಬಹುದು. ತಮ್ಮ ಜೀವನದ 
ಬದ್ಧೆ ಪರ್ಯಾಲೋಚಿಸಲು ಮತ್ತು ಬರೆಯಲು ಈ ಪದಗಳನ್ನು 
ಬಳಸುವುದರಿಂದ ವಿದ್ಯಾರ್ಥಿಗಳು ಪ್ರಯಂ-ಅರಿವು 
ಬೆಳೆಸಿಕೊಳ್ಳಲು ಶಬ್ಧ ಸಂಪತ್ತು ಸಹಾಯ ಮಾಡುತ್ತದೆ. 
ಪರ್ಯಾಲೋಚನೆಗಳನ್ನು ಹಂಚಿಕೊಳ್ಳುವಾಗ ಅವರು 
ಸಹಾನುಭೂತಿಯನ್ನು ಬೆಳೆಸಿಕೊಳ್ಳುತ್ತಾರೆ. 


ಕೋಪ ನಿರ್ವಹಣಿಯ (ang್ರೀr management) ಬಗ್ದೆ 
ವಿದ್ಯಾರ್ಥಿಗಳಗೆ ಕಅಸಬಹುದು - ಕೋಪದ ಜಹ್ಲೆಗಳನ್ನು 
ಗುರುತಿಸುವುದು. ಕೋಪವು ಮೆದುಳನ್ನು ಆವರಿಸುವ ಮೊದಲು 
ಶಾಂತಗೊಳಸುವ ತಂತ್ರಗಳನ್ನು ಅಭವೃದ್ಧಿಪಡಿಸುವುದು, ಅವರ 
ಕೋಪವು ಹೇಗೆ ಪ್ರಚೋದಿಸಲ್ಲಡುತ್ತದೆ ಎಂಬುದರ 
ಮಾದರಿಯನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಅವರ 
ಕೋಪದ ಸ್ಫೋಟವನ್ನು ತಡೆಯುವುದು. ಮತ್ತು ಇತರ ಜನರ 


ಕೋಪ ತಣಿಸಲು ಅವರೇನು ಮಾಡಬಹುದು ಎಂಬುದನ್ನು 
ಕಅಯಬಹುದು. ಭಯ ಮತ್ತು ಅವಮಾನ ಹೇಗೆ ಕೆಲಸ 
ಮಾಡುತ್ತದೆ ಮತ್ತು ಕಥೆಗಳು. ಕಲೆ ಮತ್ತು ಇತರ ವಿಧಾನಗಳನ್ನು 
ಬಳಸಿಕೊಂಡು ಅವುಗಳನ್ನು ಹೇಗೆ ನಿಭಾಯುಸಲು ಸಾಧ್ಯ 
ಎಂಬುದನ್ನು ಅವರು ಕಲಯಬಹುದು. 


ಮಾತನಾಡುವುದು ಮತ್ತು ಆಅಸುವುದು 


ಕರಾರುವಕ್ಲಾದ ಮಾತುಗಾರಿಕೆ ಮತ್ತು ಪ್ರಾಮಾಣಿಕವಾದ 
ಆಅಸುವಿಕೆಯು ತರಗತಿಯಲ್ಲ ಸುರಕ್ಷತಾ ಭಾವನೆಯನ್ನು 
ಖಚಿತಪಡಿಸುತ್ತದೆ. ಗಂಭೀರವಾದ ಅಆಲಅಸುವಿಕೆಯುಸಕ್ರಿಯ 
ಆಲಅಸುವಿಕೆಗೆ ಪೂರ್ವಾಪೇಕ್ಷಿತವಾಗಿದೆ ಮತ್ತು ಇದು ಪ್ರಶ್ನೆಗಳು, 
ಅಡಚಣಿಗಳು ಅಥವಾ ತಕ್ಷಣದ ಪ್ರತಿಕ್ರಿಯೆಗಳಲ್ಲದೆ 
ಅಸುವಿಕೆಯನ್ನು ಒಳಗೊಂಡಿರುತ್ತದೆ. ಆಳವಾದ ಆಅಸುವಿಕೆಯು 
ಕರಾರುವಕ್ಷಾದ ಮಾತನಾಡುವಿಕೆಯನ್ನು ಉತ್ತೇಜಸುತ್ತದೆ - 
ಏಕೆಂದರೆ ಯಾರೂ ಅವರನ್ನು ಪ್ರೇರೇಪಿಸದಿದ್ದಾಗ, ಅವರಿಗೆ 
ಪ್ರಶ್ನೆಗಳನ್ನು ಕೇಳದೇ ಇದ್ದಾಗ. ಧೈರ್ಯ ತುಂಬದೆ ಇದ್ದಾಗ 
ಮತ್ತು ಅವರಿಗೆ ಮಾರ್ಗದರ್ಶನ ನೀಡದೆ ಇದ್ದಾಗ ವಿದ್ಯಾರ್ಥಿಗಳು 
ಏನು ಹೇಳಬೇಕೆಂದು ಬಯಸುತ್ತಾರೆ ಎಂಬುದನ್ನು ಅವರು 
ಅರಿಯುತ್ತಾರೆ. 


ಇದನ್ನು ಮೊದಲು ಜೋಡಿಯಾಗಿ ಅಭ್ಯಾಸ ಮಾಡಬಹುದು, 
ಮತ್ತು ನಂತರ ವೃತ್ತದಲ್ಲ ಹಂಚಿಕೊಳ್ಳುವುದು. ತರಗತಿಯ 


References 


ಸಮುದಾಯವನ್ನು ರಚಿಸಲು ಆಅಸುವಂತಹ ವೃತ್ತಗಳು 
(Listening circles) a೦ದು ಪ್ರಬಲ ಸಾಧನವಾಗಿ 


ಹೊರಹೊಮ್ಮುತ್ತವೆ. 
ಉಪಸಂಹಾರ 


ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಅರಿತುಕೊಳ್ಳಲು ಮತ್ತು 
ನಿಯಂತ್ರಿಸಲು. ಹಿನ್ನಡೆಗಳ ನಡುವೆಯೂ ಪ್ರೇರಿತರಾಗಿ 
ಉಳಯಲು, ಇತರರತ್ತ ಪರಾನುಭೂತಿ ಬೆಳೆಸಿಕೊಳ್ಳಲು ಮತ್ತು 
ಸಾಮಾಜಕ ಮತ್ತು ಸಂವಹನ ಕೌಶಲಗಳನ್ನು ಬೆಳೆಸಲು ಚಿಕ್ಕ 
ವಯಸ್ಸಿನಿಂದಲೇ ಪ್ರೇರೇಪಿಸಬಹುದು. ಪರಸ್ಪರ ಸಂವಹನ ಮತ್ತು 
ಸಂಭಾಷಣೆ ನಡೆಸುವುದು ಹೇಗೆ ಎಂಬುದರ ಕುರಿತು ತರಗತಿಯ 
ಒಪ್ಪಂದಗಳನ್ನು ಸಾಮೂಹಿಕವಾಗಿ ರಚಿಸಲು ವಿದ್ಯಾರ್ಥಿಗಳನ್ನು 
ಪ್ರೋತ್ಸಾಹಿಸುವ ಮೂಲಕ ಇದನ್ನು ಮಾಡಬಹುದು. ಕಲೆ. 
ಸಂಗೀತ, ಪುಸ್ತಕಗಳು ಮತ್ತು ಜಹ್ನೆಗಳ ಮೂಲಕ ಭಾವನೆಗಳ 
ಶಜ್ದಸಂಪತ್ತನ್ನು ನಿರ್ಮಿಸಲು ಅವರಿಗೆ ಸಹಾಯ ಮಾಡುವ 
ಮೂಲಕ; ಮತ್ತು ಸಂವಹನ ಕೌಶಲ ಮತ್ತು 
ಪರಾನುಭೂತಿಯನ್ನು ನಿರ್ಮಿಸುವ ಮೂಲಕ ವಿಶ್ವಾಸಾರ್ಹ 
ಮಾತುಗಾರಿಕೆ ಮತ್ತು ಗಂಭೀರ ಅಆಅಸುವಿಕೆಯನ್ನು 
ಉತ್ತೇಜಸುವುದು. ಈ ಭಾವನಾತ್ಮಕ ಮತ್ತು ಸಾಮಾಜಕ 
ಕಲಕೆಯು ಕೇವಲ ನಿರ್ಬಂಧಿತ ಮೌಲ್ಯಗಳನ್ನು 
ಹೊಂದಿದೆಯಲ್ಲದೆ. ರಚನಾತ್ಮಕ ಸಂಘರ್ಷ ಪರಿಹಾರಕ್ಷಾಗಿ ಇದು 
ಪ್ರಮುಖ ಅಡಿಪಾಯವಾಗಿದೆ. 


Tricia Jones and Randy Compton. Kids Working It Out - Strategies and Stories for Making Peace in Our Schools. San Francisco: Jossey-Bass, 2003 


ಅನುಜಾ ವೆಂಕಟರಾಮನ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಸಂವಾದ, ಭ್ರಾತೃತ್ವ ಮತ್ತು ನ್ಯಾಯದ 
ಮೇಅನ ಆಸಕ್ತಿ ಗುಂಪಿನೊಂದಿಗೆ ಸಂಶೋಧನಾ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ 
ಎಂಎ ಶಿಕ್ಷಣ ಪಡೆಯುವ ಮೊದಲು, ಅವರು ಹಲವಾರು ವರ್ಷಗಳಂ೦ದ ಬೆಂಗಳೂರಿನ ಕೆಲವು ಪರ್ಯಾಯ ಶಾಲೆಗಳಲ್ಪ್ಲ ವಿವಿಧ ವಯಸ್ಸಿನ 
ಮಕ್ಕಳೊಂದಿಗೆ ಕೆಲಸ ಮಾಡಿದ್ದಾರೆ. ಅವರನ್ನು ೩nuj೩.venkataramanapu.edu.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶೌಕತ್‌ ಅಲಿ | ಪರಿಶೀಲನೆ: ಲತಾ ಕೆ.ಸಿ. 


ಯೋಗಕ್ಷೇಮವನ್ನು ಪೋಷಿಸುವುದು ಶಿಕ್ಷಕರು ಮತ್ತು ಶಾಲಾ ನಾಯಕರುಗಳ 
ಸಾಮೂಹಿಕ ಜವಾಬ್ದಾರಿಯಾಗಿದೆ. ಯೋಗಕ್ಷೇಮಕ್ಕೆ ಕಾರಣವಾಗುವ ತಮ್ಯದೇ ಆದ ಪ್ರಂತ 
ಸಾಮರ್ಥ್ಯಗಳನ್ನು ಅಭವೃದ್ಧಿಪಡಿಸುವ ಕಡೆಗೆ ಹೆಚ್ಚು ಗಮನ ಹರಿಸಿ ಕೆಲಸ ಮಾಡಬೇಕಾದ 
ಸಂದರ್ಭದಲ್ಲ, ಕೆಲಸದ ಸ್ಥಳಕದಲ್ಲ ನಾಯಕರು ಶಿಕ್ಷಕರ ಸ್ಪಾಯತ್ತತೆ. ವೃತ್ತಿಪರ ಅಭವೃದ್ಧಿ 
ಅವಕಾಶಗಳು ಮತ್ತು ಕಅಯುವವರು ಮತ್ತು ಸಹೋದ್ಯೋಗಿಗಳೊಂದಿಗೆ ವಿಶ್ವಾಸಾರ್ಹ 
ಸಂಬಂಧಗಳನ್ನು ಬೆಳೆಸುವ ಸಾಧ್ಯತೆಗಳನ್ನು ಒದಗಿಸುವ ಸಕಾರಾತ್ಕಕ ಶಾಲಾ 
ವಾತಾವರಣವನ್ನು ಸೃಷ್ಟಿಸಲು ಬದ್ಧರಾಗಿರಬೇಕು. 


ಫ್ರೈರಿಯಾ ಸಲೀಂ, ಶಿಕ್ಷಕರ ಯೋಗಕ್ಷೇಮದ ಬಧ್ದೆ ಮರುಚಿಂತನೆ | ಒತ್ತಡ ಮತ್ತು 
ಬಳಲಕೆಯ ಆಚೆಗೆ, ಪು6 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


29 


ಮಕ್ಕಳ ಕಥೆಗಳಲ್ಲಿ ಮಕ್ಕಳ ಧ್ವನಿ 
ಜ್ಯೋತಿ ದೇಶಮುಖ್‌ ಮತ್ತು ಶಿವಾನಿ ತನೇಜಾ 


ಶಾಲೆಯು ಮಕ್ಕಳ ಹಿತವನ್ನು ಕಾಯುವ ಒಂದು ಸಂಸ್ಥೆ ಎಂದು 
ನಾವು ನಂಜದರೂ ಕೂಡ ಶಾಲೆಗಳಲ್ಲನ ಮತ್ತು ಶಾಲೆಗಳ 
ಬಗೆಗಿನ ಎಲ್ಲಾ ನಿರ್ಧಾರಗಳನ್ನು ವಯಸ್ಥರೇ ತೆಗೆದುಕೊಳ್ಳುತ್ತಾರೆ. 
ಅನೇಕ ಬಾರಿ, ಮಕ್ಕಳ ವಾಸ್ತವತೆಯನ್ನು ತಿಆಯದ ವಯಸ್ಥರು 
ಶಾಲೆಯು ಕಾರ್ಯನಿರ್ವಹಿಸುವ ರೀತಿಗೆ ಜವಾಬ್ದಾರ- 
ರಾಗಿರುತ್ತಾರೆ. ಮಕ್ಕಳಗಿಂತ ವಯಸ್ಕರಿಗೆ ಹೆಚ್ಚು ತಿಆದಿದೆ ಎಂಬ 
ಈ ನಂಜಕೆಯನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ. ಈ 
ಲೇಖನವು ಮಕ್ನಳು ತಮ್ಮ ಶಾಲಾ ಜೀವನದ ವ್ಯಾಖ್ಯಾನಗಳನ್ನು 
ಕಥಾಮಸ್ತಕಗಳ ಮೂಲಕ ಹಂಚಿಕೊಳ್ಳುವಂತೆ ಅವರನ್ನು ಹೇಗೆ 
ಪ್ರೋತ್ಸಾಹಿಸಬಹುದು ಎಂಬುದನ್ನು ಪರಿಶೋಧಿಸುತ್ತದೆ ಹಾಗೂ 
ಮಕ್ಕಳ ಸಾಹಿತ್ಯದಲ್ಲ ಮಕ್ಕಳ ಕತ್ತ್ಯತ್ಸವನ್ನು (children’s 
೩8ೀnಂy) ವರ್ಥಿಸುವುದನ್ನು ಪ್ರತಿಪಾದಿಸುತ್ತದೆ. ಸ್ಥೂಲ್‌ ಮೇ 
ಸೀಖಾ ಔರ್‌ ಸಿಖಾಯಾ (ಮುಸ್ಲಾನ್‌, 2೨೦೭2೦2) ಎಂಬುದು 
ಘಭೋಪಾಲ್‌ನ ಗಂಗಾನಗರದ ಕೊಳೆಗೇರಿಯ ವಸತಿ ಪ್ರದೇಶದ 
ಗೋಂಡಿ ಬುಡಕಟ್ಟು ನಿವಾಸಿಯಾದ ನಿಕಿತಾ ಧುರ್ಪೆ ಬರೆದ ಕಥೆ. 
ಅವಳು ತನ್ನ ಸ್ನೇಹಿತರೊಂದಿಗೆ ಶಾಲೆಯೊಂದಕ್ಕೆ ಸೇರುವ 
ಉತ್ಸಾಹದೊಂದಿಗೆ ಕಥೆಯು ಪ್ರಾರಂಭವಾಗುತ್ತದೆ. ಆದರೆ 
ತರಗತಿಯಲ್ಲ ಅವರಿಗಾಗುವ ಅನುಭವಗಳು ಬಹಳ ತ್ಛರಿತವಾಗಿ 
ಅವರ ಈ ಉತ್ಸಾಹವನ್ನು ನಿರಾಶೆಗೆ ತಿರುಗಿಸುತ್ತವೆ. ಶಾಲೆಯು 
ಕಾರ್ಯನಿರ್ವಹಿಸುವ ವಿಧಾನಗಳು ಅವರನ್ನು ಏನೋ 
ಕಳೆದುಕೊಂಡ ಭಾವಕ್ಕೆ ತಳ್ಳುತ್ತವೆ. ಶಿಕ್ಷಕರು ಅವರ ಮನೆ 
ಭಾಷೆಯಾದ  ಗೋಂಡಿಗಿಂತ ಭನ್ನವಾದ ಭಾಷೆಯಲ್ಲ 
ಮಾತನಾಡುತ್ತಿರುತ್ತಾರೆ ಮತ್ತು ಆ ಬಗ್ಗೆ ಸ್ಪಷ್ಟತೆ ಪಡೆಯಲು 
ಪ್ರಯತ್ನಿಸಿದಾಗ ಶಿಕ್ಷಕರಿಂದ ನಿಂದನೆಗೆ ಒಳಗಾಗುತ್ತಿರುತ್ತಾರೆ. 
ಆದರೆ ಮಕ್ಕಳು ತಮ್ಯ ಔಪಚಾರಿಕ ಶಿಕ್ಷಣದ ಕನಸನ್ನು 
ಬಟ್ಟುಕೊಡಲು ಬಯಸುವುದಿಲ್ಲ. ಆದ್ದರಿಂದ ಅವರು ಈ 
ಪರಿಫ್ಥಿತಿಯುಂದ ಹೊರಬರಲು ಮಾರ್ಗಗಳನ್ನು ಹುಡುಕಲು 
ಪ್ರಾರಂಭಸುತ್ತಾರೆ. ಈ ಸಮಾಲೋಚನೆಯ ಮೂಲಕ, 
ಬರಹಗಾರರಾದ ಮಕ್ಕಳು ಶೈಕ್ಷಣಿಕೆ ಬೋಧನಾ ವಿಧಾನದ 
ಕುರಿತು ಸೂಕ್ತ ಪ್ರಶ್ನೆಗಳನ್ನು ಎತ್ತುತ್ತಾರೆ. 


ತರಗತಿಯಲ್ಲಿನ ಕಥೆ 


ನಮ್ಮ ಶಾಲೆಯ ಐದನೇ ತರಗತಿಯಲ್ಲ ಓದುತ್ತಿರುವ 10ರಿಂದ 15 
ವರ್ಷದೊಳಗಿನ 2೦ ವಿದ್ಯಾರ್ಥಿಗಳ ಮಿಶ್ರ ಗುಂಪಿಗೆ ಈ 
ಪುಸ್ತಕವನ್ನು ಪರಿಚಯುಸಲಾಲಯುತು. ಕಥೆಯಲ್ಲ ತೆರೆದುಕೊಳ್ಳುವ 
ಸನ್ನಿವೇಶಗಳಗೆ ಎಷ್ಟು ಸುಲಭವಾಗಿ ಮಕ್ಕಳು ತಮ್ಮನ್ನು 
ಗುರುತಿಸಿಕೊಂಡರು ಎಂಬುದು ಸಾಕಷ್ಟು ಆಶ್ಚರ್ಯಕರವಾಗಿ 
ಕಾಣುತ್ತದೆ. ಕಥೆಯಲ್ಲನ ಒಂದೆರಡು ವಾಕ್ಯಗಳು ಗೋಂಡಿ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಭಾಷೆಯಲ್ಲ ಇವೆ. ಇವುಗಳನ್ನು ಓದಿದಾಗ, ಮಕ್ಕಳಂದ ಕೆಲವು 
ವಿನಂತಿಗಳು ಕೇಃಬಂದವು. 'ಅದನ್ನು ಇನ್ನೊಮ್ಮೆ ಹದಿ. ನೀವು 
ಏನೆಂದು ಹ&ದಿದಿರಿ?' ಎಂದು ಕೇಆದರು. ಸಂಭಾಷಣಿಯ ಹರಿವು 
ಮತ್ತು ಕೆಲವು ಪರಿಚಿತ ಪದಗಳ ಆಧಾರದ ಮೇಲೆ ಅವರು 
ಏನನ್ನು ತಿಅಸುತ್ತಿದ್ದಾರೆಂದು ಊಹಿಸಲು ಪ್ರಯತ್ನಿಸುತ್ತಿದ್ದರು. 
ತರಗತಿಯಲ್ಲ ಗೋಂಡಿ ಮಾತನಾಡುವ ಮಕ್ಕಳರಲಲ್ಲ. ಆದರೆ ಆ 
ಮಕ್ಕಆಗೆ ಗೋಂಡಿ ಮಾತನಾಡುವ ಸ್ನೇಹಿತರಿದ್ದರು. ಅವರ 
ಉತ್ಸಾಹದ ಕಾರಣವು ಕೇವಲ ಅವರಿಗೆ ಪರಿಚತವಾಗಿದ್ದ 
ಭಾಷೆಯಿಂದ ಬಂದಿರಲಲ್ಲ, ಆದರೆ ಆ ಕಥೆಯ ಮೂಲದೊಂದಿಗೆ 
ಅವರಿಗೆ ಹೆಚ್ಚು ಸಂಬಂಧ ಇದ್ದಿದ್ದರಿಂದ ಬಂದಿತ್ತು ಎಂದು 
ಸುಗಮಕಾರರಾಗಿ ಅರ್ಥಮಾಡಿಕೊಳ್ಳಬಹುದಾಗಿತ್ತು. ರಾಗೀಣಿ 
ಲಆತ್‌ ಅವರು ಹಿಮಾಚಲ ಪ್ರದೇಶದ ಮಕ್ಕಳ ಗುಂಪಿಗೆ ಇದೇ 
ಕಥೆಯನ್ನು ಹದಿದಾಗ. ಬೆಟ್ಟಗಳಲ್ಲ ವಾಸಿಸುವ ಮಕ್ಕಳು ನಿಕಿತಾ 
ಮತ್ತು ಅವರ ಸ್ನೇಹಿತರೊಂದಿಗೆ ತಕ್ಷಣವೇ ತಮ್ಮನ್ನು 
ಗುರುತಿಸಿಕೊಂಡರು ಎಂಬುದನ್ನು ಕಂಡುಕೊಂಡರು. 


ಅನುಭವಗಳನ್ನು ಹಂಚಿಕೊಳ್ಳುವುದು 


ಕಥೆ ಹೇಳದ ನಂತರ, ಮಕ್ಕಳಗೆ ತಮ್ಮ ಅನುಭವಗಳನ್ನು 
ಹಂಚಿಕೊಳ್ಳಲು ಕೆಲವು ಉತ್ತೇಜಕ ಪ್ರಶ್ನೆಗಳನ್ನು ಕೇಳ 
ಸುಗಮಗೊಳಸಲಾಯುತು. ಉದಾಹರಣೆಗೆ, 'ಆ ನಾಲ್ದು 
ಹುಡುಗಿಯರ ಬಣ್ಣೆ ನಿಮಗೆ ಏನಸ್ಸಿಸುತ್ತದೆ?” 'ಶಾಲೆಯಲ್ಲ ನೀವು 
ಎಂದಾದರೂ ಕಳೆದುಹೋದಂತಹ ಭಾವನೆಯನ್ನು 
ಅನುಭವಿಸಿದ್ದೀರಾ?' 'ನೀವು ಕಳೆದುಹೋದಂತೆ ಭಾಸವಾದರೆ 
ನೀವು ಏನು ಮಾಡುತ್ತೀರಿ? 'ತಮ್ಮ ಕಾರ್ಯಚಟುವಟಕೆಯನ್ನು 
ಬದಲಾಯಸಿಕೊಳ್ಳುವಂತೆ ಯಾರಾದರೂ ವಯಸ್ಥರನ್ನು ನೀವು 
ಕೇಜದ್ದೀರಾ?. ಮಕ್ಕಳು ತಮ್ಮ ಅಭಪ್ರಾಯಗಳನ್ನು 
ಹಂಚಿಕೊಳ್ಳಲು ಉತ್ಸುಕರಾಗಿದ್ದರು ಮತ್ತು ಇತರರ ಕಥೆಗಳನ್ನು 
ಕೇಳಸಿಕೊಳ್ಳುವಂತೆ ನಾವು ಅವರಿಗೆ ಹೇಳಬೇಕಾಲಯುತು. 
ಇವುಗಳನ್ನು ಮೌಟಣಕವಾಗಿ ಹಂಚಿಕೊಳ್ಳಲಾಯಿತಾದರೂ ಕೆಲವು 
ಮಕ್ಕಳು ಅವುಗಳನ್ನು ಬರೆದರು ಕೂಡ. ಈ ಪ್ರಕ್ರಿಯೆಯುಂದ 
ಮೂರು ರೀತಿಯ ಕಥೆಗಳು ಹುಟ್ಪಕೊಂಡವು. 


ಶಾಲೆಯಲ್ಲನ ಅನುಭವಗಳು 


10 ವರ್ಷದ ಬಾಲಕನೊಬ್ಬ ತನ್ನ ಹಳ್ಳಿಯ ಶಾಲೆಯಲ್ಲ ಶಿಕ್ಷಕರು 
ಬೋರ್ಡ್ಗ ಮೇಲೆ ಏನನ್ನಾದರೂ ಬರೆದು ಅದನ್ನು ನಕಲು 
ಮಾಡುವಂತೆ ಮಕ್ಷಳಗೆ ಹೇಳುತ್ತಾರೆ ಎಂದು ಹಂಚಿಕೊಂಡನು: 
ಮಕ್ಷಳಗೆ ಬರೆಯಲು ಸಾಧ್ಯವಾಗದಿದ್ದರೆ ಅಥವಾ ಅವರು ತಪ್ಪು 


ಮಾಡಿದರೆ, ಅವರನ್ನು 'ಮರದಿಂದ ಆಗಷ್ಟೇ ಮುರಿದು ತಂದ 
ಹಸಿರು  ಕೋಲನಿಂದ'  ಹೊಡೆಯಲಾಗುತ್ತಿತ್ತು.  'ನಾವು 
ತರಗತಿಬಂದ ಹೊರಗೆ ಹೋಗಲು ಹೇಳಬಹುದಾದ 
ಕಾರಣಗಳ ಬಣ್ಣೆ ಯೋಚಸುತ್ತಿದ್ದೆವು. ನಮಗೆ ಶಾಲೆಗೆ 
ಹೋಗಬೇಕೆಂಬ ಮನಸ್ಸೇ ಇರುತ್ತಿರಅಲ್ಲ. ಆದರೆ ಕುಟುಂಬದ 
ಸದಸ್ಯರು ನಮ್ಮನ್ನು ಹೋಗುವಂತೆ ಒತ್ತಾಯುಸುತ್ತಿದ್ದರು.. 
ಇಂತಹದ್ದೇ ರೀತಿಯ ಅನುಭವವನ್ನು 1 ವರ್ಷದ ಬಾಲಕಿ 
ಹಂಚಕೊಂಡಳು. 'ಸರ್‌ ನಮಗೆ ಕಂಠಪಾಠ ಮಾಡುವಂತೆ 
ಹೇಳುತ್ತಿದ್ದರು. ಆದರೆ ನನಗೆ ಅದನ್ನು ಮಾಡಲು 
ಸಾಧ್ಯವಾಗುತ್ತಿರಅಲ್ಲ. ನಾನು ನಿಜವಾಗಿಯೂ ಪ್ರಯತ್ನಿಸುತ್ತಿದ್ದೆ. 
ಆದರೂ ನನಗೆ ಸಾಧ್ಯವಾಗುತ್ತಿರಅಲ್ಲ. ಆದ್ದರಿಂದ ಅವರು 
ನಮ್ಮನ್ನು ಕೋಲನಿಂದ ಹೊಡೆಯುತ್ತಿದ್ದರು. ಆಗ ನನಗೆ ತುಂಬಾ 
ಅಸಮಾಧಾನವಾಗುತ್ತಿತ್ತು. `ಸರ್‌ ನಮ್ಮನ್ನು ಮೇಲಸಿಂದ ಕೆಳಕ್ಕೆ 
ದುರುಗುಣ್ಣ ನೋಡುತ್ತಿದ್ದರು" ಎಂದು ಸಹ ಒಂದು ಹುಡುಗಿ 
ಬರೆದಿದ್ದಳು. ಇದನ್ನು ತನ್ನ ತಾಯಿಯೊಂದಿಗೆ ಹಂಚಿಕೊಳ್ಳಲು 
ಅವಳಗೆ ಸಾಧ್ಯವಾಗದೆ. ಆ ಶಿಕ್ಷಕನು ಸರಿಯಾಗಿ ಪಾಠ 
ಮಾಡುತ್ತಿಲ್ಲ ಎಂದು ಹೇಳದ್ದಳು. ಹಾಗಾಗಿ ಅವಳ ತಾಯಿ 
ಶಾಲೆಯಿಂದ ಜಡಿಸಿದ್ದಕು. ಕೇವಲ ಒಂದು ವರ್ಷದ ಹಿಂದೆ ತನ್ನ 
ಶಿಕ್ಷಣ ಪಯಣವನ್ನು ಪ್ರಾರಂಭಸಿದ 14 ವರ್ಷದ ಹುಡುಗಿ 
ಶಾಲೆಯ ಭಾಗವಾಗುವ ತನ್ನ ಆರಂಭಕ ಪ್ರಯತ್ನದ ಬರ್ದೆ 
ಬರೆದಿದ್ದಳು. 'ನಾವು ಮೊದಲ ಬಾರಿಗೆ ಶಾಲೆಗೆ ಹೋದಾಗ, ಅಲ್ವ 
ನಾವು ಕೇವಲ ಮೂರು ದಿನ ಮಾತ್ರ ಇದ್ದೆವು. ನಮಗೆ ಅಲ್ವ 
ಓದಲು ಸಾಧ್ಯವಾಗಅಲ್ಲ. ಮೊದಮೊದಲು ಇದು ಹೊಸ 
ಸ್ಥಳವಾದ ಕಾರಣ ಹೀಗೆ ಆಗುತ್ತಿದೆ ಎಂದು ನಾವು ಭಾವಿಸಿದ್ದೆವು. 
ಆ ವ್ಯಕ್ತಿ (ಶಿಕ್ಷಕ) ನಮಗೆ ಹೊಡೆಯುವುದಿಲ್ಲ ಎಂದು ನಾನು 
ಭಾವಿಸಿದ್ದೆ". ನನ್ನ ಗೆಳತಿ ನಾವು ಪುಸ್ತಕವನ್ನು ತೆರೆದು 
ಕುಳತುಕೊಳ್ಳಬೇಕಷ್ಟೇ. ಅವರು ಹೊಡೆಯುವುದಿಲ್ಲ ಎಂದು 
ನನಗೆ ಭರವಸೆ ನೀಡಿದ್ದಳು. ಆದರೆ ಅದು ಖಾಅ ನೋಟ್‌ ಬುಕ್‌ 
ಆಗಿತ್ತು. ಶಿಕ್ಷಕರು ಬೋರ್ಡ್‌ ಅನ್ನು ದೊಡ್ಡ ದೊಡ್ಡ ವಾಕ್ಯಗಳ೦ದ 
ತುಂಬುತ್ತಿದ್ದರು. ನನಗೆ ಓದುವುದು ಹೇಗೆಂದು ತಿಆದಿರಲಲ್ಲ. 
ಆದರೆ ಶಿಕ್ಷಕರು ಬೇರೆ ಏನನ್ನೂ ಕಲಸುವುದಿಲ್ಲ ಎಂದು 
ಹೇಳದರು. 'ಹಾಗಾಗಿ ನಾವು ಬೇರೆ ಯಾವುದಾದರೂ ಶಾಲೆಯಲ್ಲ 
ಹಿದುತ್ತೇವೆಂದು ನನ್ನ ಗೆಳತಿ ಹೇಳದಳು. ಶಿಕ್ಷಕರು 
ತಲೆಕೆಡಿಸಿಕೊಂಡಂತೆ ಕಾಣಲಲ್ಲ. 'ಸರಿ ಹೋಗಿ' ಎಂದು 
ಸುಮ್ಮನಾದರು. ಸುಗಮಕಾರರಾಗಿ, ನಾವು ಶಾಲೆಯ ಬಗ್ಗೆ 
ಕೆಲವಾದರೂ ಸಕಾರಾತ್ಮಕ ಅನುಭವಗಳನ್ನು ಪಡೆದುಕೊಳ್ಳಲು 
ಪ್ರಯತ್ನಿಸಿದೆವು. ಆದರೆ ಅಂತಹ ಯಾವ ಅನುಭವವೂ ಇರಲಲ್ಲ. 


ಅವರ ಭಾಷೆ ಮತ್ತು ಹೊರಗಿನ ಪ್ರಪಂಚಕ್ಕೆ ಸಂಬಂಧಿಸಿದ 
ಅನುಭವಗಳು 


18 ವರ್ಷದ ಹದಿಹರೆಯದ ಹುಡುಗಿಯೊಬ್ಬಳು ತನ್ನು 
ಸ್ನೇಹಿತೆಯರೊಂದಿಗೆ ತನ್ನು ಭಾಷೆಯಲ್ಲ (ಪಾರ್ಥಿ) 
ಮಾತನಾಡುವಾಗ ಇತರ ಮಕ್ಕಳು ಅವರು ತಮ್ಮ ಬಗ್ಗೆ 
ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಭಾವಿಸಿ ಶಿಕ್ಷಕರಿಗೆ ದೂರು 


ನೀಡುತ್ತಿದ್ದರು. 'ಮಧ್ಯಾಹ್ನದ ಊಟದ ವೇಕೆಯಲ್ಪ ಇತರ ಮಕ್ಕಳು 
ನಾವು ಪಾರ್ಧಿಗಳು ಎಂಬ ಕಾರಣಕ್ಕೆ ನಮ್ಮಿಂದ ದೂರ 
ಕುಳತುಕೊಳ್ಳುತ್ತಿದ್ದರು' ಎಂಬುದನ್ನು ಹಂಚಿಕೊಂಡಳು. 
ಇಂತಹದ್ದೇ ಅನುಭವವನ್ನು ಕಂಜರ್‌ ಸಮುದಾಯದ 
ಮಗುವೊಂದು ಹಂಚಿಕೊಂಡಿತು. 'ನಾನು ಮೊದಲು ಶಾಲೆಗೆ 
ಹೋಗುತ್ತಿದ್ದಾಗ. ನನ್ನ ಶಾಲೆಯ ಮಕ್ಕಳು ನಮ್ಮನ್ನು ಮತ್ತು 
ನಮ್ಮ ಭಾಷೆಯನ್ನು ಅಪಹಾಸ್ಯ ಮಾಡುತ್ತಿದ್ದರು' ಎ೦ದು ಅವಳು 
ಬರೆದಿದ್ದಾಳೆ. "ಯಾರಾದರೂ ಅವರನ್ನು ಗೇಆಅ ಮಾಡಿದರೆ, 
ಅವರಿಗೆ ಹೇಗೆ ಅನಿಸುತ್ತದೆ? ನಾವು ಬೇರೆ ಭಾಷೆ 
ಮಾತನಾಡುತ್ತೇವೆ ಎಂಬ ಕಾರಣಕ್ಕೆ ಯಾರೂ ನಮ್ಮನ್ನು 
ನಿಂದಿಸಬಾರದು.. 


ವಯಸ್ಥರ ಮುಂದೆ ತಮ್ಮ ಅಭಪ್ರಾಯಗಳನ್ನು ಮುಂದಿಡುವ 
ಅನುಭವಗಳು 


14 ವರ್ಷದ ಬಾಲಕಿಯೊಬ್ಬಳು ತನ್ನ ತಾಯುಯು ತನ್ನನ್ನು 
ಕೆಲವೊಮ್ಮೆ ಕ್ಷೆ ಬೇಡಲು ಕಳುಹಿಸುತ್ತಿದ್ದಕು. ಆದರೆ ಅದು ತನಗೆ 
ಇಷ್ಟವಿರಅಲ್ಲ ಎಂದು ಹಂಚಿಕೊಂಡಳು. ಚಿಂದಿ ಆಯಲು ಕೂಡಾ 
ಹೋಗದಿದ್ದರೆ ಅವಳ ತಾಲುಯು ಅವಳ ಮೇಲೆ 
ಕೋಪಗೊಳ್ಳುತ್ತಿದ್ದಕು. ಅವಳು ತನ್ನ ತಾಲುಗೆ ತುಂಬಾ 
ಹೆದರುತ್ತಿದ್ದಳು (ಠೇಗಲೂ ಸಹ ಹೆದರುತ್ತಾಕೆ). ಆದ್ದರಿಂದ ತನಗೆ 
ಭಿಕ್ಷೆಗೆ ಹೋಗಲು ಇಷ್ಟವಿಲ್ಲ ಎಂದು ಅವಳಗೆ ಹೇಳಲು 
ಸಾಧ್ಯವಾಗಲಅಲ್ಲ. ಆದರೆ ಒಂದು ದಿನ ಧೈರ್ಯ ತಂದುಕೊಂಡು 
ಅಮ್ಮನಿಗೆ ಹೇಳದಳು. ಅವಳ ತಾಯಿ ಅವಳನ್ನು ಭಿಕ್ಷೆಗೆ 
ಕಳುಹಿಸುವುದನ್ನು ನಿಲ್ಲಿ ಶಾಲೆಗೆ ಸೇರಿಸಿದಳು. ಈ 
ಲೇಖಕಿಯರಲ್ಲ ಒಬ್ಗಕಳು ತನ್ನ ಶಾಲಾ ಜೀವನದ ವೈಯಕ್ತಿಕ 
ಅನುಭವವನ್ನು ಸಹ ಹಂಚಿಕೊಂಡಿದ್ದಾಳೆ. 'ನಾನು ಹತ್ತನೇ 
ತರಗತಿಯಲ್ಪದ್ದಾಗ, ಗಣಿತ ಶಿಕ್ಷಕರಾದ ತಿವಾರಿ ಸರ್‌ ಅವರು 
ಯಾವಾಗಲೂ ನನ್ನನ್ನು ಕಪ್ಪುಹಲಗೆಯ ಬಳ ಕರೆದು 
ಸಮಸ್ಯೆಯನ್ನು ವಿವರಿಸದೆ, ಅದನ್ನು ಪರಿಹರಿಸುವಂತೆ ನನಗೆ 
ಸೂಚಿಸುತ್ತಿದ್ದರು. ನನಗೆ ಅದು ಸಾಧ್ಯವಾಗದಿದ್ದಾಗ. ಅವರು ನನ್ನ 
ಜಡೆಯನ್ನು ಎಳೆಯುತ್ತಿದ್ದರು. ಇದು ಹಲವಾರು ದಿನಗಳವರೆಗೆ 
ನಡೆಯಿತು. ನಾನು ಅವರನ್ನು ಕಂಡರೆ ಹೆದರುತ್ತಿದ್ದೆ ಮತ್ತು ಅವರ 
ತರಗತಿಯನ್ನು ತಪ್ಪಿಸಿಕೊಳ್ಳಲು ಬಯಸುತ್ತಿದ್ದೆ. ಒಂದು ದಿನ 
ಅವರು ಪಾಠ ಮುಗಿಸಿ ಹೋಗುವಾಗ ನಾನು ಧೈರ್ಯ 
ತಂದುಕೊಂಡು ಅವರ ಹಿಂದೆ ಹಿಡಿದೆ. ಅವರು ನನಗೆ ಹೀಗೇಕೆ 
ಮಾಡುತ್ತಾರೆ ಎಂದು ನೇರವಾಗಿ ಕೇಳದೆ. ಅದಕ್ಕೆ, ಸರ್‌ ನಾನು 
ಉತ್ತಮ ಸಾಧನೆ ಮಾಡಬೇಕೆಂಬ ಕಾರಣಕ್ಕೆ ಹಾಗೆ ಮಾಡುತ್ತೇನೆ 
ಎಂದು ತಣ್ಣಗೆ ಪ್ರತಿಕ್ರಿಯಿಸಿದರು. ಪ್ರತಿಯಾಗಿ ಏನು 
ಹೇಳಬೇಕೆಂದು ನನಗೆ ತಿಆಯಲಲ್ಲ. ಆದರೆ ಅದಾದ ನಂತರ 
ಅವರು ನನ್ನ ಜಡೆ ಎಳೆಯುವುದನ್ನು ನಿಲ್ಲಸಿದರು. ನಾನೂ ಸಹ 
ಅವರ ಬಣ್ಣೆ ಭಯ ಪಡುವುದನ್ನು ನಿಲ್ಪಸಿದೆ". 


ಮಕ್ಕಳ ಅಭವ್ಯಕ್ತಿಗಳು ಈ ಕೆಳಗಿನವುಗಳನ್ನು ಸ್ಪಷ್ಟವಾಗಿ 
ಸೂಚಿಸುತ್ತವೆ: 


1 ಮಕ್ಕಳು ತಾರತಮ್ಯವನ್ನು ಗುರುತಿಸುತ್ತಾರೆ. ಅದು ಭಾಷೆ 
ಅಥವಾ ಜಾತಿ ಅಥವಾ ಬೇರೆ ಯಾವ ಕಾರಣಕ್ಕೆ 
ಎಂಬುದನ್ನು ವಿಶ್ಲೇಷಿಸಲು ಅವರಿಗೆ ಸಾಧ್ಯವಾಗದಿರ- 
ಬಹುದು. ಆದರೆ ತಮ್ಮನ್ನು ಕೀಳಾಗಿ ನಡೆಸಿಕೊಂಡಿರುವ 
ಅನುಭವವನ್ನು ಅಲಕ್ಷ್ಯಕ್ಕೆ ಒಳಗಾದ ಸಮುದಾಯಗಳ 
ಅನೇಕ ಮಕ್ಕಳು ಸಮಾಜದಿಂದ ನಿರಂತರವಾಗಿ 
ಅನುಭವಿಸುತ್ತಿರುತ್ತಾರೆ. ಅದೂ ಕೂಡ ತುಂಬಾ 
ಪ್ರಭಾವಶಾಅಆಯಾದ ವಯಸ್ಸ್ಥಿನಲ್ಪ. ಇದು ಅವರು ಬೆಳೆದಂತೆ 
ಅವರ ವ್ಯಕ್ತಿತ್ವದ ಮೇಲೆ ಗಮನಾರ್ಹ ಮತ್ತು ಶಾಶ್ವತವಾದ 
ಪ್ರಭಾವವನ್ನು ಜೀರುವ ಸಾಧ್ಯತೆಯುದೆ. 


2. ಮಕ್ಕಳ ಖಯಣಾತೃಕ ಅನುಭವಗಳು ಅವರ ಮನಸ್ತಿನಲ್ಲ 
ಪದರಗಳಾಗಿ  ಉಳದುಬಡುತ್ತವೆ. ಅವರು ಹೇಗೆ 
ಹೊಡೆಸಿಕೊಂಡರು ಎಂಬ ವಿವರಗಳು ಅವರ ಮನಸ್ಸಿನಲ್ಲ 
ಅಚ್ಚಕಳಯದೆ ಉಳದಿವೆ ಮತ್ತು ಇವುಗಳನ್ನು ಅವರ 
ಅಭವ್ಯಕ್ತಿಗಳಲ್ಲ ಸ್ಪಷ್ಟವಾಗಿ ವಿವರಿಸಲಾಗಿದೆ. 
ಸಾಮಾನ್ಯವಾಗಿ ಮಕ್ಕಳು. ಅಲ್ಲ ಯಾರ್ಯಾರಿದ್ದರು. 
ಏನೇನಾಯಿತು ಎಂಬಂಥ ವಿವರಗಳನ್ನು ಹಂಚಿ- 
ಕೊಳ್ಳುತ್ತಾರೆ. ಅವು ಅವರ ಅನುಭವದ ಮೇಲೆ ಪ್ರಭಾವ 
ಜರುವುದಿಲ್ಲ. ಆದರೆ ಮಗುವಿನ ಸ್ಕರಣಿಯಲ್ಲ 
ಮಹತ್ವದ್ದಾಗಿವೆ. ಈ ಪ್ರಷ್ಟತೆಯು ಅದನ್ನು ಹೆಚ್ಚು ನೈಜ ಮತ್ತು 
ನಂಬಲರ್ಹವಾಗಿಸುತ್ತದೆ ಎಂದು ಅವಳು/ಅವನು 
ನಂಜರುವ ಸಾಧ್ಯತೆಯುದೆ. ಅಥವಾ ಅವಳು/ಅವನು 
ಘಟನೆಯನ್ನು ಅದರ ವಿವರಗಳ೦ದ ಪ್ರತ್ಯೇಕಿಸಲು ಇನ್ನೂ 
ಸಾಧ್ಯವಾಗಿರಲಕ್ಕಿಲ್ಲ ಈ ರೀತಿಯ ಸ್ವಭಾವವನ್ನು 
ಅಭಿವ್ಯಕ್ಷಗೊಆಸುವುದು ಮಕ್ಕಳ ಪಾಲಗೆ ಚಿಕಿತ್ಸಕ 
ಗುಣವನ್ನು ಹೊಂದಿರುತ್ತದೆ. ಅವರು ಅದಕ್ಕೆ ಧ್ವನಿ ರೂಪ 
ನೀಡಿದಾಗ ವಯಸ್ಥರು ಅವರು ಭಾವಿಸಿದ್ದನ್ನು ಮತ್ತು 
ಅನುಭವಿಸಿದ್ದನ್ನು ಮಾನ್ಯ ಮಾಡುತ್ತಾರೆ. 


3. ಗುಂಪು ಪ್ರಕ್ರಿಯೆಯ ಮೂಲಕ ಈ ಅನುಭವಗಳನ್ನು 
ತರಗತಿಯಲ್ಲ ಹಂಚಿಕೊಂಡಾಗ, ಇದು 'ನನಗೆ' ಮಾತ್ರ 
ಸಂಭವಿಸಿಲ್ಲ ಎಂದು ಪ್ರತಿ ಮಗುವಿಗೂ ಅರಿವಾಗುತ್ತದೆ. 
ಮಕ್ಕಳು ತುಂಬಾ ಚಿಕ್ಕವರಾಗಿದ್ದರೂ ಸಹ. ಅವರು ಈ 
ದತ್ತಾಂಶವನ್ನು - ಅನುಭವಗಳ ಒಂದು ಗುಚ್ಛ - 
ಬಳಸಿಕೊಂಡು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಲು 
ಸಮರ್ಥರಾಗಿರುತ್ತಾರೆ. ಇದು ಸಮಾಜದ ಕಾರ್ಯ- 
ಚಟುವಟಕೆಯ ಭಾಗವಾಗಿದೆ ಮತ್ತು 'ನನ್ನ' ತಷ್ಟು ಅಲ್ಲ 
ಎಂದು ತಿಆದುಕೊಳ್ಳುತ್ತಾರೆ. ಸಾಮಾಜಕ ನ್ಯಾಯದ 
ಮೌಲ್ಯಗಳ ಮೇಲೆ ಆಧಾರಿತವಾದ ಶಿಕ್ಷಣಕ್ಕೆ ಇದು 
ಅವಶ್ಯಕವಾಗಿದೆ. 


4. ನಮ್ಮ ಸಂಸ್ಕೃತಿಯಲ್ಲ. ಮಗು ಮತ್ತು ವಯಸ್ಥರಿಬ್ಧರೂ 
(ಶಿಕ್ಷಕ, ಪೋಷಕರು ಅಥವಾ ಪೋಷಕ/ಹಿರಿಯರ ರೂಪದ 
ಯಾವುದೇ ವ್ಯಕ್ತಿ) ವಿಭನ್ನವಾಗಿ ಯೋಚಿಸಬಹುದು. 
ಮಗುವಿನ ಆಲೋಚನೆಯು ಸಹ ಮೌಲ್ಯಯುತವಾದದ್ದು 
ಎಂಬುದು ಪ್ಲೀಕಾರಾರ್ಹವಾಗಿಲ್ಲ. ಆದ್ದರಿಂದ, ಅಂತಹ 
ಚರ್ಚೆಗಳು ತರಗತಿಗಕಲ್ಲ ನಡೆಯುವುದಿಲ್ಲ. 


5. 'ತಮ್ಮನ್ನು ವಿರೋಧಿಸುವವರು ಎಂದು ಮಕ್ಕಳು 
ವರ್ಗ್ಲೀಕರಿಸಿದವರ ಬಗೆಗಿನ ನೋವು ಅಥವಾ ಕೋಪದ 
ಅನುಭವಗಳನ್ನು ಹಂಚಿಕೊಳ್ಳಬಹುದಾದರೂ, ಅವರಲ್ಲ 
ಹೆಚ್ಚಿನವರು ತಮ್ಮ ರಕ್ಷಕರನ್ನು ಸವಾಲೊಡ್ಡುವ 
ಪರಿಸ್ಥಿತಿಯಲ್ಲ ನಿಲ್ಲಸಿ ನೋಡುವುದು, ಅವರಿಗೆ ಸುಲಭವಲ್ಲ. 
ಬಹುಶಃ ಮಗುವಿನ ಮನಸ್ಸಿನಲ್ಲ ಯಾವುದೋ ಒಂದು 
ತರ್ಕವಿರಬಹುದು. ಅದು ಆ ವ್ಯಕ್ತಿಯು ತನ್ನ ಚೌಕಟ್ಟನಲ್ಲ 
ಇಲ್ಲದೆ ತಾನು 'ಹ್ಷಯಂ' ಎಂಬ ಪರಿಕಲ್ಪನೆಯನ್ನು 
ರಚಿಸಿಕೊಳ್ಳಲು ಕಷ್ಟವಾಗುತ್ತದೆ' ಎಂದು ಆ ತರ್ಕವು 
ಹೇಳುತ್ತಿರಬಹುದು. 


ವಿವಿಧ ಸಾಮಾಜಕ-ಆರ್ಥಿಕ ಗುಂಪುಗಳ ವಿದ್ಯಾರ್ಥಿಗಳ ನಡುವೆ 
ಅನೇಕ ಸಂಭಾಷಣೆಗಳನ್ನು ತೆರೆದಿಡಲು ಸ್ನೂಲ್‌ ಮೇ ಸೀಖಾ 
ಔರ್‌ ಪಿಖಾಯಾ ಕಥೆಯನ್ನು ಬಳಸಬಹುದು ಎಂಬುದು 
ಸ್ಪಷ್ಟವಾಗಿದೆ. 


ಶಿಕ್ಷಾರ್ಥಿಗಳು, ಶಿಕ್ಷಕರ ನಡವಳಕೆ, ಕಲಕೆಯ ತೊಂದರೆಗಳು, 
ಗೆಳೆಯರೊಂದಿಗೆ ಹೊಂದಾಣಿಕೆ, ಹಿಂಸೆ ಮತ್ತು ನಿಂದನೆ 
ಮುಂತಾದ ಶಾಲಾ ಜೀವನದ ಅಂಶಗಳೂ ಒಂದು ಅಥವಾ 
ಹಲವು ಅಂಶಗಳೊಂದಿಗೆ ತೊಂದರೆಗಳನ್ನು ಹೊಂದಿರಬಹುದು. 
ಇಂತಹ ಚರ್ಚೆಗಳು ಶಾಲೆಗಳಗೂ ಸಹ ಪ್ರತಿಫಲನ 
ಮಾಡಿಕೊಳ್ಳುವ ಅವಕಾಶಗಳಾಗಿವೆ. 


ಇಲ್ಲಯವರೆಗೆ ವಿವರಿಸಿದ ಪಾರಸ್ಪರಿಕ ಕ್ರಿಯೆಯು ಶಾಲಾ 
ವ್ಯವಸ್ಥೆಯು ಮಕ್ಕಆಗೆ ಬೇರೆ ರೀತಿಯಲ್ಲ ಹೊಂದಿಕೊಳ್ಳುವ 
ಅಗತ್ಯವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಈ ಕಥೆಯನ್ನು 
ವಿಮರ್ಶಿಸಿದ ಅಂಜಅ ನೊರೊನ್ಹಾರವರು" `ಇಲ್ಲ ವಿವರಿಸಿದ 


ಮಕ್ಕಳ ಅನುಭವಗಳು ಸಾರ್ವತ್ತಿಕವಾಗಿವೆಯೆಂದು 
ಕಂಡುಕೊಳ್ಳುತ್ತಾರೆ". 

ಕಥೆಗಳಲ್ಲಿ ಮಕ್ಕಳ ಕರ್ತೃತ್ವತೆ 

ಮೇಲೆ ನೋಡಿದಂತೆ, ಕಥೆಗಳು ಸಂಭಾಷಣೆಗಳನ್ನು 


ಪ್ರಾರಂಭಸಲು ನಮಗೆ ಒಂದು ಸುರಕ್ಷಿತ ಅವಕಾಶ 


ಮಾಡಿಕೊಡುತ್ತವೆ. ಅವುಗಳು ತುಂಬಾ ವೈಯಕ್ತಿಕವಾಗಿ 
ಇರದಿದ್ದರೂ ನಾವು ಪ್ರತಿಫಅಸಲು ಮತ್ತು 
ಉದ್ದೇಶಪೂರ್ವಕವಾಗಿ ಪ್ರಾರಂಭಸಬಹುದಾದ ದತ್ತಾಂಶ 


ಅಥವಾ ವಿಷಯವನ್ನು ಒದಗಿಸುತ್ತವೆ. ಇದಕಾಗಿ ನಮಗೆ 


ಮಕ್ಕಳನ್ನು ಕೇಂದ್ರವನ್ನಾಗಿ ಹೊಂದಿರುವ, ಕೇವಲ ಪಾತ್ರವಾಗಿ 
ಮಾತ್ರವಲ್ಲದೆ. ಮಗುವಿನ ವಿಶ್ವ ದೃಷ್ಟಿಕೋನವು ವಯಸ್ಥರ 
ದೃಷ್ಣಿಕೋನದೊಂದಿಗೆ ಸಂಘರ್ಷದಲ್ಲರುವ ಅಥವಾ ಮಕ್ಕಳ 
ಗುಂಪಿನಲ್ಪ ವಿಭನ್ನ ದೃಷ್ಟಿಕೋನಗಳರುವ ಕಥೆಗಳನ್ನು ನೀಡುವ 
ಮಸ್ತಕಗಳು ಬೇಕು. 


ಸ್ಥೂಲ್‌ ಮೇ ಸೀಖಾ ಔರ್‌ ಸಿಖಾಯಾ ಕಥೆಯಲ್ಲನ ಒಂದು 
ವಿಮರ್ಶಾತ್ಮಕ ಅಂಶವೆಂದರೆ ಈ ಕಥೆಯಲ್ಲ ಮಕ್ಕಳ ಹಲವಾರು 
ಹಂತದ ಧ್ಧನಿಗಳು ಕೇಆ ಬರುತ್ತಿವೆ. ಮೊದಲನೆಯದಾಗಿ, 
ಕಥೆಯು ಮಗುವಿನಿಂದ ಬರೆಯಲ್ಪಟ್ಟದೆ; ಎರಡನೆಯದಾಗಿ, 
ಮಕ್ಕಳ ಭಾವನೆಗಳು ಇಲ್ಲ ಚೆನ್ನಾಗಿ ಹೊರಹೊಮ್ಮಿವೆ: ಮತ್ತು 
ಕೊನೆಯದಾಗಿ ಮಕ್ಕಳು ಸಾಮೂಹಿಕವಾಗಿ ಯೋಜನೆಯನ್ನು 
ರೂಪಿಸಿ ಅವುಗಳನ್ನು ಕಾರ್ಯಗತಗೊಳಸುತ್ತಾರೆ. ಮಕ್ಕಳ 
ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳುವ ಮತ್ತು ಪ್ಲೀಕರಿಸುವ 
ಒಲ್ಲ ವ್ಯಕ್ತಿ ಎಂದರೆ, ಅದು ಶಿಕ್ಷಕ. ಇದು ಕಥೆಗೆ ನಿರ್ಣಯ ಮತ್ತು 
ಸುಖಾಂತ್ಯವನ್ನು ನೀಡುತ್ತದೆ. ಜವನದಲ್ಲ ಇದು ಯಾವಾಗಲೂ 
ಸಾಧ್ಯವಾಗದಿರಬಹುದು. ಆದ್ದರಿಂದ, ಮಕ್ಕಳ ಕತ್ತ್ಯತ್ವವನ್ನು 
ಸ್ಪಷ್ಟವಾಗಿ ಸ್ಥಾಪಿಸುವುದು ಹೆಚ್ಚು ಮುಖ್ಯವಾಗುತ್ತದೆ. 


"ಒಬ್ಬರ ಕ್ರಿಯೆಗಳು ಉದ್ದೇಶಪೂರ್ವಕವಾಗಿ ಕೆಲವು 
ಪರಿಣಾಮಗಳನ್ನು ಉಂಟುಮಾಡುತ್ತವೆ" ಎಂದು 
ಬಂಡೂರರವರು (2017)” ಕರ್ತ್ಯತ್ಸವನ್ನು ವ್ಯಾಖ್ಯಾನಿಸಿದ್ದಾರೆ: 
ಮ್ಯಾಥೀಸ್‌ (2೦16)" ಕರ್ತೃತ್ವವನ್ನು ಇಲ್ಲ ಒಬ್ಬರ ಅಸ್ಕಿತೆ 
ಮತ್ತು ಗ್ರಹಿಕೆಗಳನ್ನು ಗೋಚರಿಸುವಂತೆ ಮಾಡುವ ಮತ್ತು ಒಬ್ಬರ 
ಜೀವನದ ವೈಯಕ್ತಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಕ 
ಅಂಶಗಳನ್ನು ಹೆಚ್ಚಿಸಲು ಮತ್ತು ಸಬಲೀಕರಣಗೊಳಸಲು 
ಇತರರಿಂದ ಸಕ್ರಿಯವಾಗಿ ಅಂಗೀಕರಿಸಲ್ಲಡುವುದು' ಎಂದು 
ವ್ಯಾಖ್ಯಾನಿಸುತ್ತಾರೆ. ಮುಂದುವರಿದು. "ಲೇಖಕರು ಮತ್ತು 
ಸಚಿತ್ರಕಾರರು ಕರ್ತೃತ್ವವನ್ನು ಮತ್ತಷ್ಟು ಉತ್ಸೃಷ್ಟಗೊಳಸುವ 
ಸಂದರ್ಭಗಳು ಮತ್ತು ಪಾತ್ರಗಳನ್ನು ರಚಿಸುವ ಶಕ್ತಿಯನ್ನು 


ಹೊಂದಿದ್ದಾರೆ' ಎಂದು ಮ್ಯಾಥೀಸ್‌ 
ಸೇರಿಸುತ್ತಾರೆ.ಚರ್ಚೆಯಲ್ಪರುವ ಕಥೆಯು ಪಠ್ಯದ ಮೂಲಕ 
ಅಂಚಿಗೆ ದೂಡಲ್ಪಟ್ಟರುವ ಸಮುದಾಯದ ಮಗುವಿನ 


ಸಾಂಸ್ಸೃತಿಕ ಹಿನ್ನೆಲೆ ಮತ್ತು ಆಕಾಂಕ್ಷೆಗಳನ್ನು ಪ್ರಸ್ಲುತಪಡಿಸಲು 
ಸಮರ್ಥವಾಗಿರುತ್ತದೆ. ಇದೇ ಸಮಯದಲ್ಲ ರೇಖಾಚಿತ್ರಗಳು 
ನಮಗೆ ಕಥಾನಾಯಕನ ಜೀವನ ಪರಿಸ್ಥಿತಿಗಳಗೆ ಸಂದರ್ಭವನ್ನು 
ಒದಗಿಸುತ್ತವೆ. ಶಾಲೆಯ ಬಧ್ಳೆ ತಿಆಸುವ ಮಕ್ಕಳ ಸಾಹಿತ್ಯ ನಮ್ಮ 
ಸುತ್ತಮುತ್ತ ಸಾಕಷ್ಟು ಇದೆ. ಆದಾಗ್ಯೂ, ಹೆಚ್ಚನ ಕಥೆಪುಸ್ತಕಗಳು 
ಮೊದಲ ಬಾರಿಗೆ ಶಾಲೆಗೆ ಹೋಗುವವರನ್ನು ಶಾಲೆಗೆ ಅಥವಾ 
ಅದೇ ರೀತಿಯ ವ್ಯವಸ್ಥೆಗೆ ಸಿದ್ದಪಡಿಸುವ ಕಲ್ಲನೆಯೊಂದಿಗೆ 
ಮುಖ್ಯವಾಹಿನಿಯ ವ್ಯವಸ್ಥೆಯಲ್ಲಿ ಮಕ್ಕಳನ್ನು 


ಏಕೀಕರಣಗೊಳಸುವುದರ ಸುತ್ತ ಸುತ್ತುತ್ತವೆ. ಶಾಲೆಯ ಒಳಗೆ 
ಮಗುವಿನ ಕರ್ಕ್ಯತ್ವ್ತವನ್ನು ಪ್ರದರ್ಶಿಸುವ ಪುಸ್ತಕಗಳು 
ಬೆರಳೆಣಿಕೆಯಷ್ಟು ಮಾತ್ರ ಇವೆ. ಈ ವಿಷಯ ಕುರಿತು ಪ್ರಥಮ್‌ 
ಬುಕ್‌ ಪ್ರಕಟಸಿದ ಹಲವಾರು ಪುಸ್ತಕಗಳಲ್ಲ ಶಬ್ದಮ್‌ ಮಿನ್‌ 
ವಾಲಾ (2೦೭2೦) ಬರೆದ ದಿ ರೈಟ್‌ ವೇ ಸ್ನೊಲ್‌, ಮಗುವಿನ 
ಸ್ವಾಭಾವಿಕ ವ್ಯಕ್ತಿತ್ವಕ್ಕೆ. ಅ೦ದರೆ ಅದರ ಜಜ್ಞಾಸೆಯ ಬಗ್ಯೆ ಅಥವಾ 
ಅದು ಹೇಗೆ ಬಟ್ಟೆ ಧರಿಸುತ್ತದೆ ಮತ್ತು ಹೇಗೆ ಕಾಣುತ್ತದೆ 
ಎಂಬುದಕ್ಕೂ ಅವಕಾಶವನ್ನು ನೀಡುತ್ತದೆ. ವಿದ್ರೋಹ್‌ ಕಿ ಛಾಪ್‌ 
ಛಾಪ್‌ (ಮುಸ್ಥಾನ್‌, 2೨೦೭2೦) ಅಂತಹ ಇನ್ನೊಂದು 
ಪುಸ್ತಕವಾಗಿದ್ದು, ಬರಹಗಾರ ರಿಂಜನ್‌ ಮಗು-ಕೇಂದ್ರಿತ 
ಬೋಧನಾ ವಿಧಾನವು ಶಿಕ್ಷಕಿಯನ್ನು ವಿದ್ಯಾರ್ಥಿ ಸ್ನೇಹಿಯನ್ನಾಗಿ 
ಮಾಡುತ್ತದೆ ಮತ್ತು ಮಕ್ಕಳ ಪಾಲಗೆ ತುಂಬಾ ಸ್ನೇಹಪರ 
ವ್ಯಕ್ತಿಯಂತೆ ಚಿತ್ರಿಸುತ್ತದೆ. ಆದರೆ ಶಿಕ್ಷಕಿಯು ತನ್ನ ವಯಸ್ಸ 
ಸ್ಥಾನದಿಂದ ಕಾರ್ಯನಿರ್ವಹಿಸುತ್ತಿದ್ದಾಳೆ ಎಂಬುದು ಸ್ಪಷ್ಟವಾದಾಗ 
ಕಥೆಯು ತಿರುವು ಪಡೆಯುತ್ತದೆ. ಅವರು ನಿಜವಾಗಿಯೂ 
ಮಕ್ಕಳನ್ನು ಪ್ಲೀಕರಿಸಲು ಬಯಸಿದರೆ, ಅವರಲ್ಲ ಆಂತರಿಕ 
ರೂಪಾಂತರದ ಅಗತ್ಯವಿದೆ.ಹೆಚ್ಚನ ಪುಸ್ತಕಗಳನ್ನು ವಯಸ್ಸ್ಥರು 
ಬರೆಯುತ್ತಾರೆ. ಅಲ್ಲ ವಯಸ್ಥ್ಸರ ದೃಷ್ಟಿಕೋನದಿಂದ ಪಡೆದ 
ಮಗುವಿನ ಗ್ರಹಿಕೆಯು (ಅಥವಾ ಅವರ ಬಾಲ್ಯದ ನೆನಪುಗಳು) 
ವಿಷಯವನ್ನು ನಿರ್ಧರಿಸುತ್ತದೆ. ಆದರೆ ನಾವು ಚಿಕ್ಕ ಮಕ್ಕಳು ಮತ್ತು 
ಹದಿಹರೆಯದ ಮಕ್ಕಳನ್ನು ಅವರ ಕಥಾಪುಸ್ತಕಗಳ 
ಲೇಖಕರಾಗುವಂತೆ ಪ್ರೋತ್ಪಾಹಿಸಿದರೆ. ಮಕ್ಕಳು ತಮ್ಮ ಅನಿಸಿಕೆ 
ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಲು ಮತ್ತು ಮಕ್ಕಳ 
ದೃಷ್ಟಿಕೋನಗಳನ್ನು ಗೌರವಿಸಲು ಒಂದು ಅವಕಾಶವನ್ನು 
ನಿರ್ಮಿಸಲು ಇದು ಆರಂಭಕ ಹೆಚ್ಚೆಯಾಗುತ್ತದೆ. 


ಮಕ್ಕಳ ಧ್ವನಿಗೆ ಅವಕಾಶ ನೀಡುವ ಕಥೆಗಳು ಶಾಲೆಯನ್ನು 
ಪ್ರವೇಶಿಸಿದಾಗ ಶಾಲೆಯ ಪ್ರಕ್ರಿಯೆಗಳ ಕುರಿತು ಚರ್ಚೆಗಳು 
ಮತ್ತು ಪ್ರಶ್ನೆಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆಯೇ? 
ಥಾಮ್ಸನ್‌ ಮತ್ತು ಜಾನ್ಸನ್‌ (2೦೦7).' ಶಿಕ್ಷಕರೂ ಸಹ ಮಕ್ಷಳನ್ನು 
ಅತ್ಯಂತ ಸೃಜನಶೀಲರು, ಹೆಚ್ಚಿನ ಒಳನೋಟ ಮತ್ತು ತಿಳುವಳಕೆ 
ಹೊಂದಿದ್ದಾರೆ!" ಎಂಬ ದೃಷ್ಟಿಕೋನದಿಂದ ನೋಡುತ್ತಾ ಅವರ 
ಕರ್ತ್ಯತ್ವವನ್ನು ಒಪ್ಪಿಕೊಳ್ಳಬೇಕು ಎಂದು ಒತ್ತಿಹೇಳುತ್ತಾರೆ. ನಿಕಿತಾ 
ಬರೆದ ಕಥೆಯಲ್ಪ್ಲನ ಶಿಕ್ಷಕರಂತೆ,  ವಯಸ್ಥ್ಸರು ಮಕ್ಕಳ 
ಮಾತುಗಳನ್ನು ಕೇಳಲು. ಅವರ ಪ್ವ್ಪಂತ ದೌರ್ಬಲ್ಯಗಳನ್ನು 
ಗುರುತಿಸಲು ಮತ್ತು ನಮ್ಮ ನಡವಳಕೆಗಳು ಮತ್ತು ನಮ್ಮ 
ವಿಧಾನಗಳು ಮಕ್ಕಳನ್ನು ಹೇಗೆ ದೂರವಿಡುತ್ತವೆ ಎಂಬುದನ್ನು 
ಗುರುತಿಸಲು ಸಿದ್ಧರಿದ್ದರೆ, ಬಹುಶಃ ನಾವು ಶಾಲೆಯನ್ನು 
ಸುರಕ್ಷಿತವಾಗಿ ಅಭವೃದ್ಧಿಪಡಿಸಲು ಮೊದಲ ಹೆಜ್ಜೆ ಇಡುತ್ತೇವೆ 
ಮತ್ತು ಎಲ್ಲಾ ಮಕ್ಕಳಗೆ ಅದು ಸಂತೋಷದ ಸ್ಥಳವಾಗುತ್ತದೆ. 


ಅಡಿ ಟಿಪ್ಪಣಿಗಳು: 

i Lalit, R. (2022) The Cultivation of Safe Spaces Within Schools. Available at: https://feminisminindia.com/2022/01/21/the-cultivation-of-safe- 
spaces-within-schools/ 

ii The Book Review, November 2022, Pg. 62 

iii Bandura A (2017) Toward a psychology of human agency: pathways and reflections. Perspectives on Psychological Science, 13(2):130-136 


iv Janelle B. Mathis (2016) Literature and the Young Child: Engagement, Enactment, and Agency from a Sociocultural Perspective, Journal of Research 
in Childhood Education, Volume 30, 2016 - Issue 4 


v Quoted in Reflecting on childhood and child agency in history: Haring, U. et al. (2019) Palgrave Communications | https://doi.org/10.1057/s41599- 
019-0259-0 


ಜ್ಯೋತಿ ದೇಶಮುಖ್‌ ಅವರು ಕಳೆದ ಒಂಬತ್ತು ವರ್ಷಗಳಂದ ಭೋಪಾಲ್‌ ಮೂಲದ ಲಾಭೋದ್ದೇಶವಿಲ್ಲದ ಸಂಸ್ಥೆ ಮುಸ್ಸಾನ್ಸ್ನಲ್ಲಿ 
ತರಗತಿಯ ಸುಗಮಕಾರರಾಗಿ ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳಗೆ ಕಅಸಲು ಆನಂದಿಸುತ್ತಾರೆ ಮತ್ತು ತರಗತಿಯನ್ನು ಸಕ್ರಿಯವಾಗಿ 
ಇಡಲು, ಎಲ್ಲರಿಗೂ ಆನಂದದಾಯಕವಾಗಿಸಲು ಹೊಸ ವಿಧಾನಗಳನ್ನು ನಿರಂತರವಾಗಿ ಹುಡುಕುತ್ತಿರುತ್ತಾರೆ. ಅವರನ್ನು 
jdeshmukh025(@ gmail.com ಮೂಲಕ ಸಂಪರ್ಕಿಸಬಹುದು. 


ಶಿವಾನಿ ತನೇಜಾ ಅವರು 25 ವರ್ಷಗಳ೦ದ ಭೋಪಾಲ್‌ ಮತ್ತು ಸುತ್ತಮುತ್ತಅನ. ಗುರುತಿಸಲ್ಪಟ್ಟ ಬುಡಕಟ್ಟು ಹಿನ್ನೆಲೆಯ ಜನರು ಮತ್ತು 
ಬಡ ಸಮುದಾಯಗಳ ನಡುವೆ ಕೆಲಸ ಮಾಡುತ್ತಿದ್ದಾರೆ. ಶಿಕ್ಷಣವನ್ನು ಪ್ರತ್ಯೇಕವಾದ ಶೈಕ್ಷಣಿಕ ವಿದ್ಯಮಾನವಾಗಿ ನೋಡಲು ಸಾಧ್ಯವಿಲ್ಲ 
ಮತ್ತು ಶಿಕ್ಷಣತಜ್ಞರಾಗಿ ನಾವು ಮಗುವಿನ ಹಿತ ಮತ್ತು ವಿಮರ್ಶಾತೃಕ ಸಬಲೀಕರಣವನ್ನು ಶೈಕ್ಷಣಿಕ ಪ್ರಯಾಣದ ಕೇಂದ್ರವಾಗಿ 
ನೋಡಬೇಕಾಗಿದೆ ಎಂದು ನಂಬುತ್ತಾರೆ. ಠ ದೃಷ್ಟಿಕೋನವು ಅವರ ಕಾಳಜ ಮತ್ತು ಕೆಲಸದ ಆದ್ಯತೆಗಳಲ್ಲ. ಸಾಮಾಜಕ ನ್ಯಾಯ ಮತ್ತು 
ಕಷ್ಟಕರವಾದ ಬಾಲ್ಯದ ನಡುವೆ ಮಕ್ಕಳ ಸಾಮೂಹಿಕ ಕರ್ತ್ಯತ್ವವನ್ನು. ಮಾನಸಿಕ ಆರೋಗ್ಯವನ್ನು ನಿರ್ಮಿಸುವುದರಲ್ಲ 
ಪ್ರತಿಬಂಜತವಾಗುತ್ತಿದೆ. ಪ್ರಮುಖವಾಗಿ ಶಿಕ್ಷಕಿಯಾಗಿ. ಅವರು ಮುಸ್ಸಾನ್ನಲ್ಲ ಪ್ರತಿದಿನವೂ ತರಗತಿಯ ಭಾಗವಾಗಿರುವುದನ್ನು ಮತ್ತು 
ಶಿಕ್ಷಣಶಾಸ್ತದ ಮಧ್ಯಕಸ್ಸಿಕೆಗಳಗೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳನ್ನು ಗಮನಿಸುವುದನ್ನು ಮತ್ತು ಅದರಿಂದ ಕಠಅಯುವುದನ್ನು 
ಆನಂದಿಸುತ್ತಾರೆ. ಅವರನ್ನು shivani@muskaan.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ನಿವೇದಿತಾ ಬಿ. ರುದ್ರೇಶ್‌ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಯೋಜನಾ ಕಾರ್ಯದ ಮೂಲಕ ಸಮಾಜೋ-ಭಾವನಾತ್ಮಕ ಕಲಿಕೆ 


ಚಿಕ್ಕವೀರೇಶ್‌ ಎಸ್‌. ವಿ 


ಮಕ್ಷಳ ಕಲಕೆಯು ಅವರ ಭಾವನೆಗಳೊಂದಿಗೆ ಸಂಬಂಧ 
ಹೊಂದಿರುತ್ತದೆ; ನಾವು ಆ ಎರಡನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. 
ಭಾವನೆಗಳೊಂದಿಗೆ ಸಂಬಂಧ ಹೊಂದಿರುವಾಗ ಮಾತ್ರ ಮಕ್ಕಳ 
ಕಲಅಕೆಯು ಪರಿಣಾಮಕಾರಿಯಾಗಿರಲು, ಬಹಳ ಕಾಲ 
ಉಳಯುವಂತಾಗಲು ಸಾಧ್ಯ. ಕೋವಿಡ್‌-19 ಮಹಾರೋಗ- 
ದಿಂದಾಗಿ ಸರಿಸುಮಾರು ಎರಡು ವರ್ಷಗಳ ಕಾಲ ಶಾಲೆಗಳು 
ಮುಚ್ಚಲ್ಪಟ್ಟದ್ದುದರಿಂದ ಅವರ ಶೈಕ್ಷಣಿಕ ಕಲಅಕೆಗೆ ತೊಂದರೆ 
ಉಂಬಾಗಿರುವುದು ಮಾತ್ರವಲ್ಲದೆ, ಅವರ ಸಾಮಾಜಕ ಮತ್ತು 
ಭಾವನಾತ್ಮಕ ಬೆಳವಣಿಗೆಗೂ ಅದು ತೊಡಕುಂಟುಮಾಡಿದೆ. 
ಆದ್ದರಿಂದ, ಮಕ್ಕಳ ಕಅಕಾ ಚಟುವಟಕೆಯು ಸಾಮಾಜಕ ಮತ್ತು 
ಭಾವನಾತ್ಕಕ ಆಯಾಮಗಳಗೆ ಒತ್ತು ನೀಡುವುದು 
ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅಗತ್ಯವಾಗಿದೆ. ಕಅಕೆಯ ಈ 
ಅಂಶವು ಚಟುವಟಕೆಗಳ ಮತ್ತು ತರಗತಿ ಪ್ರಕ್ರಿಯೆಯ 
ಭಾಗವಾಗಬೇಕು. ಮಕ್ಕಳ ಸಾಮಾಜಕ ಮತ್ತು ಭಾವನಾತ್ಯಕ 
ಅಗತ್ಯತೆಗಳನ್ನು  ಕಲಕೆಯ ಪರಿಕಲ್ಪನೆಗಳು ಮತ್ತು 
ಫಅತಗಕೊಂದಿಗೆ ಒಂದಾಗಿಸಬೇಕು. ಇದನ್ನು ಬೆಂಬಅಸಲು 
ಅನೇಕ ಬೋಧನಾ ವಿಧಾನದ ಅಭ್ಯಾಸಗಳನ್ನು ಅಳವಡಿಸಿ- 
ಕೊಳ್ಳಬಹುದು. ಇದರಲ್ಲ ಮುಖ್ಯವಾದವುಗಳೆಂದರೆ ಕಿರುನಾಟಕ, 
ನಾಟಕ, ಕಲೆಗಳು. ಗುಂಪು ಚಟುವಟಕೆ, ಮತ್ತು ಸಮ್ಮತಿ ಹಾಗೂ 
ಅಸಮ್ಮತಿ/ಭನ್ನಾಭಿಪ್ರಾಯಕ್ಕೆ ಅವಕಾಶವಿರುವ ಚಟುವಟಕೆಗಳು. 
ಗಟ್ಣಯಾಗಿ ಓದುವುದು. ಕ್ರಿಯಾಶೀಲವಾಗಿ ಕೇಳಸಿಕೊಳ್ಳುವುದು. 
ಮುಕ್ತ ಚರ್ಚೆಗಳು ಮತ್ತು ಸ್ವತಂತ್ರವಾದ ಬರವಣಿಗೆ. ಇಂತಹ 
ಚಟುವಟಕೆಗಳು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಕೊಡುಗೆ 
ನೀಡಬಲ್ಲವು. ಇಂತಹ ಒಂದು ಪ್ರಯತ್ನದ ಕುರಿತಾದ ನನ್ನ 
ಅನುಭವ ಮತ್ತು ಅದರಿಂದ ನಾನು ಗಳನಿಕೊಂಡ 
ಒಳನೋಟಗಳನ್ನು ನಾನಿಲ್ಲ ಮಂಡಿಸಲದ್ದೇನೆ. ನಾನು ಮಕ್ಕಳಗೆ 
ವಹಿಸಿಕೊಟ್ಟ ಒಂದು ಯೋಜನೆಯ ನಿರೂಪಣೆ, ಒಳಗೊಂಡಿದ್ದ 
ಪ್ರಕ್ರಿಯೆಗಳು ಹಾಗೂ ಮಕ್ಕಳ ಸಾಮಾಜಕ ಮತ್ತು ಭಾವನಾತೃಕ 
ಅಗತ್ಯಗಳನ್ನು ಬೆಂಬಅಸುವಲ್ಲ ಅದು ನೆರವು ನೀಡಿದ ವಿವಿಧ 
ಮಾರ್ಗಗಳು, ಇದನ್ನು ಕುರಿತಾದ ಕಥನವನ್ನು ಮುಂದೆ 
ಹೇಳಲಾಗಿದೆ. 


ಯೋಜನಾ ಮೇಳದ ಅನುಭವ 


ನಾವು ಒಂದು "ಯೋಜನಾ ಮೇಳವನ್ನು ಯೋಜಸಿದೆವು. 
ಆರಂಭದಲ್ಲ ನಾವು ಶಿಕ್ಷಕರೊಡನೆ, ಮಕ್ಕಳು ಯಾವ 
ಯೋಜನೆಗಳ ಬಗ್ಗೆ ತಾವೇ ಪಸ್ರತಃ ಮಾಹಿತಿ ಅಥವಾ 
ದತ್ತಾಂಶಗಳನ್ನು ಸಂಗ್ರಹಿಸಬಹುದೋ ಅಂತಹ ಯೋಜನೆಗಳ 
ಕುರಿತು ಚರ್ಜಸಿದೆವು. ಆಗ ಮುನ್ನೆಲೆಗೆ ಬಂದಂಥ ವಿಷಯಗಳಲ್ಲ 
ನಾವು ಹಳ್ಳಗಕಲ್ಲರುವ ನೀರಿನ ಮೂಲಗಳ ಕುರಿತಾದ 


ಇ 
5 
BR 


ವಿಷಯವನ್ನು ಆಯ್ದೆ ಮಾಡಿಕೊಳ್ಳಲು ನಿರ್ಧರಿಸಿದೆವು. 
ಜೀವವನ್ನು ಕಾಪಾಡುವುದಲ್ಲದೇ, ನೀರಿನ ಪ್ರಾಮುಖ್ಯತೆಯು 
ಸಾಮಾಜಕ, ಸಾಂಸ್ಕೃತಿಕ ಮತ್ತು ಚಾರಿತ್ರಿಕ ಕ್ಷೇತ್ರಗಳನ್ನೂ 
ಆವರಿಸಿಕೊಳ್ಳುತ್ತದೆ ಎಂಬ ಕಾರಣದಿಂದಾಗಿ ನಾವು ಈ 
ವಿಷಯವನ್ನು ಆಯ್ಲೆ ಮಾಡಿಕೊಂಡೆವು. ಮಕ್ಕಳು ಈ ವಿಷಯದ 
ಕುರಿತು ತಮ್ಮ ಹಳ್ಳಗಳಲ್ಲಿ ಮಾಹಿತಿಯನ್ನು ಹೆಕ್ಕಿ 
ತೆಗೆಯಬೇಕಾಗುತ್ತದೆ. ರಾಜಸ್ಥಾನದಲ್ಲ ನೀರಿನ ಅಭಾವದ ಬಗ್ಗೆ 
ವಿವರಿಸುವ 'ವಾಟರ್‌ ವೈವ್ಸ್‌ಎಂಬ ಶೀರ್ಷಿಕೆಯ ಸಾಕ್ಷಚತ್ರ 
ಪ್ರದರ್ಶನದ ಮೂಲಕ ನಾವು 5, 6 ಮತ್ತು 7ನೇ ತರಗತಿಗಳ 
3೦ ವಿದ್ಯಾರ್ಥಿಗಳೊಂದಿಗೆ ಅನನ್ಯವಾದ ರೀತಿಯಲ್ಲ ಈ 
ಯೋಜನೆಯನ್ನು ಆರಂಭಸಿದೆವು. ಸಾಕ್ಷ್ಯಚಿತ್ರ ಪ್ರದರ್ಶನದ 
ಬಳಕ ನೀರಿನ ಅಭಾವದ ಭಯಾನಕತೆ ಮತ್ತು ನೀರನ್ನು 
ಸಂರಕ್ಷಿಸಬೇಕಾದ ಪ್ರಾಮುಖ್ಯತೆಯ ಬಗ್ಗೆ ಚರ್ಚೆ ನಡೆಯಿತು. 
ತಮ್ಮ ಹಳ್ಳಗಳಲ್ಲನ ನೀರಿನ ಮೂಲಗಳನ್ನು ಗುರುತಿಸಲು 
ಮಕ್ಷಳಗೆ ಹೇಳಲಾಲಯುತು. ಮಕ್ಷಳು ಜಂಬಲದಿನ್ನಿ. 
ಹಿರೇಹುನಕು೦ಟ ಮತ್ತು ತಾರಿವಾಳ ಎಂಬ ಮೂರು ವಿಭಿನ್ನ 
ಹಳ್ಳಗಳಂದ ಬಂದಿದ್ದು ಅವರ ಅನುಭವಗಳು ಬೇರೆ 
ಬೇರೆಯಾಗಿದ್ದವು. ನಾವು ಅವರನ್ನು ಹತ್ತು ಗುಂಪುಗಳಾಗಿ 
ವಿಂಗಡಿಸಿ ಪ್ರತಿಯೊಂದು ಗುಂಪಿಗೂ ಒಂದು ಕಾರ್ಯ- 
ಯೋಜನೆಯನ್ನು ನೀಡಿ ಅದರ ಮೇಲೆ ಕೆಲಸ ಮಾಡಲು 
ಹೇಳಆದೆವು.  ಕಾರ್ಯಯೋಜನೆಗೆ ನೀಡಿದ ವಿಷಯಗಳು 
ಹೀಗಿದ್ದವು: 


1 ಜಂಬಲದಿನ್ನಿಯ ವಿದ್ಯಾರ್ಥಿಗಳಗೆ: ಇಪ್ಪತ್ತು ವರ್ಷಗಳ 
ಹಿಂದೆ ನಿಮ್ಮ ಹಳ್ಳಯಲ್ಲದ್ದ ನೀರಿನ ಮೂಲಗಳು. 

೨. ಹಿರೇಹುನಕುಂಟಯ ವಿದ್ಯಾರ್ಥಿಗಳಗೆ: ಇಪ್ಪತ್ತು ವರ್ಷಗಳ 
ಹಿಂದೆ ನಿಮ್ಮ ಊರಿನಲ್ಲದ್ದ ನೀರಿನ ಮೂಲಗಳು. 

3. ತಾರಿವಾಳದ ವಿದ್ಯಾರ್ಥಿಗಳಗೆ: ನಿಮ್ಮ ಹಳ್ಳಯಲ್ಲ ಇಪ್ಪತ್ತು 
ವರ್ಷಗಳ ಹಿಂದೆ ಇದ್ದ ನೀರಿನ ಮೂಲಗಳು. 

4. ಈ ಮೂರು ಹಳ್ಳಗಳಲ್ಲೂ ಠಗಿರುವ ನೀರಿನ ಮೂಲಗಳು. 

ನಿಮ್ಮ ಹಳ್ಳಯಲ್ಲ ನೀರಿನ ದುರುಪಯೋಗ. 

6. ಒಂದು ದಿನದಲ್ಲ. ಒಂದು ತಿಂಗಳನಲ್ಲ ಮತ್ತು ಒಂದು 
ವರ್ಷದ ಒಂದು ಕುಟುಂಬ ಅಥವಾ ಮನೆಯಲ್ಲ 
ಕುಡಿಯಲು ಉಪಯೋಗಿಸುವ ನೀರಿನ ಪ್ರಮಾಣ: ನೀರನ್ನು 
ಸಂರಕ್ಷಿಸಲು ಸಾಧ್ಯವಾದ ಮಾರ್ಗೋಪಾಯಗಳು ಮತ್ತು 
ಉಳಸಲು ಸಾಧ್ಯವಾಗಬಹುದಾದ ನೀರಿನ ಪ್ರಮಾಣ. 

7. ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ವೃತ್ತಪತ್ತಿಕೆಗಕಲ್ಲ 
ಪ್ರಕಟವಾಗಿರುವ ಲೇಖನಗಳು ಮತ್ತು ಅದರಲ್ಲಿ 
ಪ್ರತಿಪಾದಿಸಲಾಗಿರುವ ವಿಚಾರಗಳು. 


a 


A 3°] 


8. ಶೌಚಾಲಯಗಳು ಮತ್ತು ಶೌಚಾಲಯಗಳಲ್ಲ ನೀರಿನ 
ಉಪಯೋಗ. 

೨. ಕೃಷಿ ಮತ್ತು ನೀರಾವರಿಯಲ್ಲ ನೀರಿನ ಉಪಯೋಗ. 

10. ಮಳೆನೀರಿನ ಕೊಯ್ದು ಮಾಡಲು ನಿಮ್ಮ ಹಳ್ಳಯಲ್ಲ 
ತೆಗೆದುಕೊಳ್ಳಲಾಗಿರುವ ಕ್ರಮಗಳು. 


ಮಕ್ಕಳು ತಮ್ಮ ಪೋಷಕರೊಂದಿಗೆ, ಹಳಯ ಹಿರಿಯರು ಮತ್ತು 
ಮುಖಂಡರೊಂದಿಗೆ, ಹಳ್ಳಯ ಪಂಚಾಯುತಿ ಸದಸ್ಯರೊಂದಿಗೆ 
ಚರ್ಚಿಸಿ ತಮ್ಮ ನಿಲುವನ್ನು ನಿರ್ಧರಿಸಿ ಒಂದು ತಿಂಗಳಲ್ಲ ತಮ್ಮ 
ವರದಿಯನ್ನು ಸಿದ್ಧಪಡಿಸಿದರು. ಬೇರೆಬೇರೆ ತರಗತಿಗಳ 
ಮಕ್ಕಳನ್ನು ಒಳಗೊಂಡ ವಿಭನ್ನು ಗುಂಪುಗಳೊಂದಿಗೆ ನಾವು ಈ 
ವರದಿಯನ್ನು ಅನೇಕ ಬಾರಿ ಚರ್ಚಿಸಿದೆವು ಮತ್ತು ಈ ವರದಿಗಳ 
ಗುಣಮಟ್ಟವನ್ನು ಉತ್ತಮಪಡಿಸಲು ಅವರಿಗೆ ಸಲಹೆಗಳನ್ನು 
ನೀಡಿದೆವು. ಮಾಹಿತಿ ಸಂಗ್ರಹಣಿಯಂ ಮತ್ತು ವರದಿಗಳ 
ಕುರಿತಾದ ಚರ್ಚೆಯಲ್ಲ ಮಕ್ಕಳು ಬಹಳ ಉತ್ಪಾಹದಿಂದ 
ಭಾಗವಹಿಸಿದರು. 'ಮೇಳದ ದಿನ ಯಾವತ್ತು ಎಂಬುದನ್ನು 
ನಿರ್ಧರಿಸಲಾಯುತು ಮತ್ತು ಎಲ್ಲಾ ವಿದ್ಯಾರ್ಥಿಗಳ ವರದಿಗಳ 
ಮಂಡನೆಗೆ ವೇಳಾಪಟ್ಣಯನ್ನೂ ನಿಗದಿ ಮಾಡಲಾಯತು. 
ಹಳ್ಳಿಯ ಜನರನ್ನು ಇದಕ್ಕೆ ಆಹ್ವ್ತಾನಿಸಲಾಲಯುತು. ಅನೇಕ 
ಕಾರಣಗಳಂದಾಗಿ ವಿದ್ಯಾರ್ಥಿಗಳ ಈ ಒಂದು ಸಭೆಯು, ಈ 
ರೀತಿಯ ಇತರ ವಿದ್ಯಾರ್ಥಿಗಳ ಸಭೆಗಳಗಿಂತ ನ್ನವಾಗಿತ್ತು. 
ಸಭೆಯಲ್ಲ ಹಂಚಿಕೊಳ್ಳಲಾದ ಮಾಹಿತಿಯನ್ನು ವಿದ್ಯಾರ್ಥಿಗಳು 
ತಾವೇ ಸಂಗ್ರಹಿಸಿದ್ದರು. ಅವರ ತಿಳುವಳಕೆಯು ಅವರದ್ದೇ ಆದ 
ಅನುಭವದ ಭಾಗವಾಗಿತ್ತು. ಹೀಗಾಗಿ ತಾವು ಮಂಡಿಸಿದ ಹಾಗೂ 
ಚರ್ಜಿಸಿದ ವಿಷಯಗಳ ಮೇಲೆ ಅವರಿಗೆ ಪ್ರಭುತ್ತವಿತ್ತು. ಇತರ 
ವಿಷಯಗಳ ಜೊತೆಯಲ್ಲ ವಿದ್ಯಾರ್ಥಿಗಳು ನೀರಿನ ಸಂರಕ್ಷಣೆಯ 
ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು ಮತ್ತು ಈ ಮುಖ್ಯ 
ಸಂಪನ್ಕೂಲದ ಸದುಪಯೋಗದ ಬಣ್ಣೆ ಅಮೂಲ್ಯ ಸಲಹೆಗಳನ್ನು 
ನೀಡಿದರು. ಹಳ್ಳಯ ಜನರು ತಮಗೇ ಗೊತ್ತಿಲ್ಲದಂತಹ 
ಕೆಲವೊಂದು ವಿಷಯಗಳನ್ನು ಮಕ್ಕಳಂದ ಕೇಳ 
ಪ್ರಭಾವಿತರಾದರು ಮತ್ತು ಸಂತೋಷಪಟ್ಟರು. ಚರ್ಚೆಯನ್ನು 
ಸಂಪಧ್ಯರಿತಗೊಆಸಲು ಅವರೂ ಸಹ ತಮ್ಮ ವಿಚಾರಗಳನ್ನು 
ಮುಂದಿಟ್ಟರು. ಮಕ್ತಆಗೆ ಠೇ ಕಾರ್ಯಯೋಜನೆಗಳನ್ನು 
ನಿಗದಿಪಡಿಸಿದಾಗ ನಮಗೆ ಒಂದಿಷ್ಟು ಹಿಂಜರಿಕೆಯಿತ್ತು. ಅಂತಹ 
ಕೆಲಸವನ್ನು ನಿರ್ವಹಿಸಲು ಅವರಿಗೆ ಸಾಮರ್ಥ್ಯವಿದೆಯೇ ಎಂಬ 
ಬಗ್ಗೆ ನಮಗೆ ನಮ್ಮದೇ ಆದ ಅನುಮಾನಗಳದ್ದವು. ಆದರೆ 
ಮಾಹಿತಿಯನ್ನು ಮತ್ತು ದತ್ತಾಂಶಗಳನ್ನು ಸಂಗ್ರಹಿಸುವುದರಲ್ಲ 
ಮತ್ತು ತಮ್ಮ ವಿಚಾರಗಳನ್ನು ಮಂಡಿಸುವುದರಲ್ಲ ಅವರಿಗಿದ್ದ 
ಉತ್ಸಾಹವನ್ನು ನೋಡಿ ನಮಗೆ ಅವರ ಬಣ್ಣೆ ಹೆಮ್ಮೆ ಮೂಡಿಸಿತು. 
ವಿದ್ಯಾರ್ಥಿಗಳು ತಾವು ಏನನ್ನು ಕಲಅಯುತ್ತಾರೋ ಅದರಲ್ಲ 
ಅವರನ್ನು ತೊಡಗಿಸುವುದು ಎಷ್ಟು ಪರಿಣಾಮಕಾರಿ ಎಂಬುದನ್ನು 
ಮತ್ತು ನಮ್ಮ ಬೋಧನಾ ವಿಧಾನದಲ್ಲ ವಿದ್ಯಾರ್ಥಿ ಕೇಂದ್ರಿತ 
ಕಲಕಾ ಅಭ್ಯಾಸಗಳನ್ನು ಸೇರಿಸುವುದು ಎಷ್ಟು ಮುಖ್ಯ 
ಎಂಬುದನ್ನು ಈ ಅನುಭವವು ನಮಗೆ ಕಅಸಿತು. ಈ 
ಕಾರ್ಯಯೋಜನೆಯಲ್ಲ ವಿದ್ಯಾರ್ಥಿಗಳ ಭಾಗವಹಿ- 


ಸುವಿಕೆಯನ್ನು ನೋಡಿದ ಶಿಕ್ಷಕರು ಈಗ ವಿದ್ಯಾರ್ಥಿಗಳ 
ಕ್ರಿಯಾಶೀಲ ಭಾಗವಹಿಸುವಿಕೆಯನ್ನು ಪಡೆದುಕೊಳ್ಳಲು ಈ 
ವಿಧಾನಕ್ಕೆ ಮಹತ್ವವನ್ನು ನೀಡುತ್ತಿದ್ದಾರೆ. 


ಈ ಲೇಖನವನ್ನು ಬರೆಯುವುದಕ್ಕೂ ಸ್ವಲ್ಲ ಮುಂಚೆ, ಈ 
ಕಾರ್ಯಯೋಜನೆಯಿಂದ ಅವರೇನು ಕಅತಿದ್ದಾರೆ ಎಂಬುದನ್ನು 
ತಿಆದಕೊಳ್ಳಲು ನಾನು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದೆ. 
ಅನೇಕ ತಿಂಗಳುಗಳು ಉರುಆಹೋಗಿದ್ದರೂ ವಿದ್ಯಾರ್ಥಿಗಳು 
ತಾವು ಕಲಅತದ್ದನ್ನು ಮರೆತಿರಅಲ್ಲ ಎಂಬುದನ್ನು ಕಂಡು ನನಗೆ 
ಅಚ್ಚರಿಯಾಯುತು. ಅವರು ಅಷ್ಟೊಂದು ಚೆನ್ನಾಗಿ ವಿವರಗಳನ್ನು 
ಹೇಗೆ ನೆನಪಿನಲ್ಪಟ್ಟುಕೊಂಡಿದ್ದಾರೆ ಎಂದು ನಾನು ಕೇಆದಾಗ 
ಅವರು, 'ಸರ್‌, ನಾವೇ ಮಾಡಿದ್ದನ್ನು ನಾವೇ ಹೇಗೆ ಮರೆಯಲು 
ಸಾಧ್ಯ? ಎಂದರು. ವಿದ್ಯಾರ್ಥಿಗಳ ಅನುಭವ, ಶಿಕ್ಷಕರ ಪ್ರತಿಕ್ರಿಯೆ 
ಮತ್ತು ಇದರಿಂದಾಗಿ ನನಗೆ ದೊರಕಿದ ಒಳನೋಟಗಳು 
ಇವೆಲ್ಲವೂ ಕೂಡ, ವಿದ್ಯಾರ್ಥಿಗಳಲ್ಲ ಸಾಮಾಜಕ ಹಾಗೂ 
ಭಾವನಾತ್ಕಕ ಕಲಅಕೆಯನ್ನು ಬೆಳೆಸಲು ಕಾರ್ಯಯೋಜನೆ 
ಆಧಾರಿತ ವಿಧಾನವೇ ಅತ್ಯುತ್ತಮ ಮಾರ್ಗ ಎಂಬ ತೀರ್ಮಾನಕ್ಕೆ 
ಬರಲು ನನಗೆ ನೆರವಾಗಿವೆ. 


ಯೋಜನಾ ಮೇಳದಲ್ಲಿ ಸಮಾಜೋ ಭಾವನಾತ್ಮಕ 
ಕಲಿಕೆಗೆ ಇರುವ ಅವಕಾಶ 


ವಿದ್ಯಾರ್ಥಿಗಳ ಸಬೆಗಳು 


ಯೋಜನಾ ಕಾರ್ಯವನ್ನು ನೀಡಲು. ಜವಾಬ್ದಾರಿಗಳನ್ನು 
ಹಂಚಿಕೊಳ್ಳಲು ಮತ್ತು ದತ್ತಾಂಶ ಹಾಗೂ ಮಾಹಿತಿಗಳನ್ನು 
ಕುರಿತು ಚರ್ಚಿಸಲು ವಿದ್ಯಾರ್ಥಿಗಳ ಸಭೆಗಳನ್ನು ನಿಯಮಿತವಾಗಿ 
ನಡೆಸಲಾಯುತು. ಈ ಸಭೆಗಳು, ಯಾವ ಹಿಂಜರಿಕೆಯೂ ಇಲ್ಲದೆ, 
ತಮ್ಮ ಅಭಪ್ರಾಯ ಸರಿಯೋ, ತಪ್ಲೋ ಎಂಬ 
ನ್ಯಾಯನಿರ್ಣಯಗಳ ಭಯವಿಲ್ಲದೆ ಅವರು ವಿಚಾರಗಳನ್ನು 
ಹೇಳಕೊಳ್ಳಲು ವಿದ್ಯಾರ್ಥಿಗಳಗೆ ವೇದಿಕೆಯನ್ನು ಒದಗಿಸಿದವು. 
ಇದು, ತಮ್ಮನ್ನೇ ಅಭವ್ಯಕ್ತಿಗೊಆಸಿಕೊಳ್ಳುವ ಸಾಮರ್ಥ್ಯ, 
ನಾಯಕತ್ವ. ತೀರ್ಮಾನ ಮಾಡುವ ಶಕ್ತಿ. ಸಮಸ್ಯೆಗಳಗೆ 
ಪರಿಹಾರಗಳನ್ನು ಹುಡುಕುವಲ್ಲ ಆತ್ಕವಿಶ್ವಾಸ ಮತ್ತು ಒಂದು 
ಉದ್ದೇಶಕ್ಕೆ ಬದ್ಧರಾಗಿರುವುದು ಇಂತಹ ಗುಣಗಳನ್ನು ಅವರಲ್ಲ 
ಖೆಕೆಸಲು ನೆರವಾಯುತು. 


ಗುಂಪು ಚಟುವಟಿಕೆ 


ಮಕ್ಕಳು 5-6 ಜನರ ತಂಡದಲ್ಲ ಕೆಲಸ ಮಾಡಿದರು. 
ಪ್ರತಿಯೊಂದು ಗುಂಪಿನಲ್ಲೂ ವಿಭನ್ನ ಕಅಕಾ ಸಾಮರ್ಥ್ಯಗಳದ್ದ 
ಮಕ್ಕಳದ್ದರು. ಆದರೆ ಅವರು ಸಹಕಾರಿ ಮನೋಭಾವ, 
ಭಾಗವಹಿಸುವಿಕೆ ಮತ್ತು ಜವಾಬ್ದಾರಿ ಪ್ರಜ್ಞೆಗಳೊಂದಿಗೆ ಕೆಲಸ 
ಮಾಡಿದರು. ಇದು ಪರಸ್ಪರ ಕಲಅಕೆಯ ತತ್ವವನ್ನು ಆಚರಣೆಗೆ 
ತರಲು ವೇದಿಕೆಯಾಯುತು. ಏಳನೇ ತರಗತಿಯ ಮಕ್ಕಳು 5 


ಮತ್ತು 6ನೇ ತರಗತಿಯ ಮಕ್ಷಳಆಗೆ ಮಾರ್ಗದರ್ಶನ ಮಾಡಿದರು. 
ಹಿರಿಯ ವಿದ್ಯಾರ್ಥಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿ- 
ಕೊಳ್ಳುವುದನ್ನು ಕಿರಿಯ ವಿದ್ಯಾರ್ಥಿಗಳು ಇಷ್ಟಪಟ್ಟರು. "ತರಗತಿ 
ತಡೆಗೋಡೆ"ಗಳನ್ನು (rade barriers’) ಮೀರಿ ಬೇರೆ 
ತರಗತಿಗಳ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಕಅಯುವುದು 
ಎಲ್ಲರಿಗೂ ಒಂದು ಮಹತ್ವದ ಅನುಭವವಾಲಯುತು. ತಂಡಗಳಲ್ಪ 
ಕೆಲಸ ಮಾಡುವುದು ಮತ್ತು ತಂಡದ ಯಶಸ್ಸಿಗೆ 
ಸಾಕ್ಷಿಯಾಗುವುದು ಅವರನ್ನು ಪುಳಕಿತರನ್ನಾಗಿಸಿತು. ಅವರ 
ಪುಳಕವು ನನ್ನ ಮನಸ್ಸಿನಲ್ಲ ಅಚ್ಚಆಯದಂತೆ ಮುಡ್ರೆಯೊತ್ತಿದೆ. 


ಸ್ವತಂತ್ರವಾಗಿ ಬರೆಯುವುದು 


ಬೇರೆಯವರೊಂದಿಗೆ ಚರ್ಚಿಸಿದ್ದನ್ನು ಮತ್ತು ತಾವೇ ವೀಕ್ಷಿಸಿದ್ದನ್ನು 
ಬರೆದಿಡಲು ಮಕ್ಕಳಆಗೆ ಪ್ರೋತ್ಸಾಹ ನೀಡಲಾಲುತು. ಇದು 
ಅವರಿಗೆ ತಮ್ಮ ವಿಚಾರಗಳು. ಭಾವನೆಗಳು ಮತ್ತು 
ಒಳನೋಟಗಳನ್ನು ರೂಪಿಸಿಕೊಳ್ಳಲು. ಒಟ್ದಾರೆ ತಮ್ಮನ್ನೇ 
ಅಭವ್ಯಕ್ತಿಸಿಕೊಳ್ಳಲು ಅವಕಾಶ ನೀಡಿತು ಮತ್ತು ಇದು ಅವರಿಗೆ 
ನೆಮ್ಮದಿ ನೀಡುವ ಮತ್ತು ಅವರ  ತಿಳುವಳಕೆಯನ್ನು 
ಸಮೃದ್ಧಗೊಳಆಸುವ ಅನುಭವ ಎನ್ನಿಸಿತು. 


ಗಟ್ಟಿಯಾಗಿ ಓದುವುದು 


ತಮ್ಮ ತಂಡಗಳಗಾಗಿ ಅವರು ಏನನ್ನು ಬರೆದಿದ್ದರು ಮತ್ತು 
ಬೇರೆಯ ತಂಡಗಳಗಾಗಿ ಏನು ಬರೆದಿದ್ದರು ಅದನ್ನು ಗಟ್ಟಿಯಾಗಿ 
ಓದಲು ಹೇಳಲಾಲಯುತು. ಇದು ಅವರಿಗೆ ಆತ್ಮವಿಶ್ವಾಸದಿಂದ 
ಓದಲು ಮಾತ್ರವಲ್ಲದೆ, ಬೇರೆಯವರನ್ನು ಕೇಆಸಿಕೊಳ್ಳಲು ಮತ್ತು 
ಇತರರ ವಿಚಾರಗಳು. ಭಾವನೆಗಳು ಮತ್ತು ದೃಷ್ಟಿಕೋನಗಳನ್ನು 
ಅರ್ಥಮಾಡಿಕೊಳ್ಳಲಕ್ಕೆ 

ಅವಕಾಶವನ್ನು ನೀಡಿತು. 


ಸಂಮೇದನಾಶೀಲರಾಗಲು ಒಂದು 


ಸಮುದಾಯದೊಂದಿಗೆ ವಿಚಾರ ವಿನಿಮಯ 


ನೀರಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಮುದಾಯದ 
ಅನುಭವಗಳ ಕುರಿತು (ಅವರಿಗಿರುವ ಸೌಲಭ್ಯಗಳು ಮತ್ತು 
ಅವರು ಎದುರಿಸುವ ಸಮಸ್ಯೆಗಳು ಇತ್ಯಾದಿ) ಸಮುದಾಯ- 
ದೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳುವುದರಿಂದ, ನೀರಿನ 
ಬಕ್ಕಟ್ಣನ ಕುರಿತಾಗಿ ಮಕ್ಕಳನ್ನು ಸಂವೇದನಾಶೀಲರನ್ನಾಗಿ 
ಮಾಡಲಾಯುತು ಮತ್ತು ತಮ್ಮ ಸುತ್ತಅನ ಜಗತ್ತಿನ ಕುರಿತು 
ಅವರು ತಿಳುವಳಕೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯುತು. 
ಸಮುದಾಯದ ಸದಸ್ಯರೊಂದಿಗೆ ವಿಚಾರ ವಿನಿಮಯ 
ಮಾಡಿಕೊಂಡಿದ್ದರಿಂದ ಅದು ಅವರೊಂದಿಗೆ ಸಾಮಾಜಕ 
ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಮಕ್ಕಳಗೆ ಸಹಾಯಕ- 
ವಾಲುತು. ಸಕ್ರಿಯವಾಗಿ ಕೇಳಸಿಕೊಳ್ಳುವುದು. ಸಹಕಾರ ಮತ್ತು 
ಪರಸ್ಪರ ಬೆಂಬಲ ನೀಡುವಿಕೆ ಇವುಗಳ ಪ್ರಾಮುಖ್ಯತೆಯನ್ನು 
ಅವರು ಮನವರಿಕೆ ಮಾಡಿಕೊಂಡರು. 


ಕಾಲಮಿತಿಯಲ್ಲಿ ಕೆಲಸ ಮಾಡುವುದಕ್ಕೆ ಮೆಚ್ಚುಗೆ 


ಯಾವುದೇ ಕೆಲಸವನ್ನು ಮಾಡಲು ಮಕ್ಷಳಗೆ ಕಾಲಮಿತಿಯನ್ನು 
ನಿಗದಿಪಡಿಸಲಾಗುತ್ತಿತ್ತು ಮತ್ತು ಸಕಾಲದಲ್ಲ ಅವರು ಕೆಲಸ 
ಮಾಡಿ ಮುಗಿಸಿದಾಗ ಅದನ್ನು ಮೆಚ್ಚಕೊಳ್ಳಲಾಗುತ್ತಿತ್ತು. ತಮ್ಮ 
ಸಾಧನೆಗಳನ್ನು ತಾವೇ ವಿಶ್ಲೇಷಿಸಿ ಅದನ್ನು 
ಉತ್ತಮಪಡಿಸಿಕೊಳ್ಳಲು ಅವರಿಗೆ ಹೇಳಲಾಯುತು. ನಂತರ 
ಕ್ರಮೇಣ ಅವರಿಗೆ ಹೆಚ್ಚು ಸಂಕೀರ್ಣವಾದ ಕೆಲಸಗಳನ್ನು ನೀಡಿ. 
ಅದನ್ನು ಸಾಧಿಸಲು ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು 
ಬೆಂಬಲವನ್ನು ಒದಗಿಸಲಾಯುತು. ಹೀಗೆ ಒಂದು ಗುರಿಯನ್ನು 
ನಿಗದಿಪಡಿಸುವುದು, ಅವರ ಸಾಧನೆಯನ್ನು 
ಉತ್ತಮಪಡಿಸುವುದು ಮತ್ತು ನಂತರ ಇನ್ನೂ ಉನ್ನತ ಮಟ್ಟದ 
ಗುರಿಯನ್ನು ನಿಗದಿಪಡಿಸುವುದು ಅವರಿಗೆ ಆತ್ಮವಿಶ್ವಾಸವನ್ನು 
ಮತ್ತು ದೃಢತೆ, ಪ್ರೈರ್ಯ, ಭದ್ರತೆಯನ್ನು ಒದಗಿಸಿತು. ಅವರಿಗೆ 
ದೊರೆತ ಪ್ರೋತ್ಸಾಹವು ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಲು 
ಪ್ರೇರಣೆ ನೀಡಿತು. 

ಕಾರ್ಯ ಯೋಜನೆಯನ್ನು ಪ್ರಸ್ತುತಿಪಡಿಸುವುದು 


pr) 


ತಮ್ಮ ಕಾರ್ಯಯೋಜನೆಯನ್ನು ಮುಗಿಸಿದ ನಂತರ, ತಾವು 
ಮುಗಿಸಿದ ಚಟುವಟಕೆಯ ಬಗ್ಗೆ ಇತ್ತಿಪತ್ರಗಳನ್ನು 
ತಯಾರಿಸಬೇಕೆಂದೂ ಮತ್ತು ಅದನ್ನು ಪ್ರೇಕ್ಷಕರ ಮುಂದೆ 
ಪ್ರದರ್ಶಿಸಬೇಕೆಂದೂ ಅವರಿಗೆ ತಿಆಸಲಾಯುತು. ಪ್ರೇಕ್ಷಕರ 
ಪ್ರಶ್ನೆಗಳನ್ನು ಗಮನಕೊಟ್ಟು ಕೇಳಸಿಕೊಳ್ಳುವುದು, ಅದಕ್ಕೆ 
ತಾಳ್ಕೆಬುಂದ ಪ್ರತಿಕ್ರಿುಸುವುದು ಮತ್ತು ಸಮಂಜಸವಾದ 
ಟೀಕೆಯನ್ನು ಒಪ್ಪಿಕೊಳ್ಳುವುದು ಈ ಅಂಶಗಳು ಅವರ ಪ್ರಸ್ತುತಿ 
ಕೌಶಲಗಳನ್ನು ಸಾಣೆ ಹಿಡಿದಂತೆ ಉತ್ತಮಪಡಿಸಿದವು. 


ನೀರು ಮತ್ತು ಮಾನವ ಮೌಲ್ಯಗಳು 


ಈಗಾಗಲೇ ಹೇಳದಂತೆ ನೀರಿಗೆ ಸಂಬಂಧಿಸಿದಂತೆ ಅನೇಕ 
ವಿಷಯಗಳ ಬಗ್ಗೆ ಚರ್ಚೆಗಳನ್ನು ನಡೆಸಲಾಯುತು: ಉದಾ: 
ನೀರಿನ ಮೂಲಗಳು. ಉಪಯೋಗ ಮತ್ತು ದುರುಪಯೋಗ, 
ಒಂದು ಮನೆಯಲ್ಲ ಅಥವಾ ಹಳ್ಳಯಲ್ಲ ಪ್ರತಿದಿನ, ತಿಂಗಳು 
ಅಥವಾ ವರ್ಷದಲ್ಲ ಉಪಯೋಗಿಸುವ ನೀರಿನ ಪ್ರಮಾಣ: 
ಶೌಚಾಲಯದಲ್ಲ ಉಪಯೋಗಿಸುವ ನೀರು; ಮತ್ತು ನೀರನ್ನು 
ಉಳಸುವ ಸಾಧ್ಯತೆಗಳು. ಈ ಚರ್ಚೆಗಳು ಬದುಕಿಗೆ ನೀರು ಎಷ್ಟು 
ಮುಖ್ಯ ಎಂಬ ಅರಿವನ್ನು ಮಕ್ಕಳಲ್ಲ ಬೆಳೆಸಲು ಮತ್ತು ನೀರಿನ 
ಜೊತೆ ಸಂಬಂಧ ಹೊಂದಿದ ಮಾನವ ಮೌಲ್ಯಗಳನ್ನು 
ಗುರುತಿಸಲು ನೆರವಾದವು. ಕೆಳಗೆ ಪಟ್ಣ ಮಾಡಿದಂತೆ ಅನೇಕ 
ವಿಷಯಗಳ ಕುರಿತಾದಂತೆ ಅವರ  ತಿಳುವಳಕೆಯಲ್ಲ 
ಅಭವೃದ್ಧಿಯುಂ೦ಬಾಯುತು. 


* ಎಲ್ಲ ಜೀವಿಗಳ ನಡುವೆ ಇರುವ ಸಂಬಂಧ ಮತ್ತು ಅವುಗಳಗೆ 


ನೀರಿನ ಮೇಲೆ ಇರುವ ಅವಲಂಬನೆ. 

*  ಶುಚಿತ್ತ ಮತ್ತು ನೈರ್ಮಲ್ಯದ ಬಗ್ಗೆ ಕಅಯಬೇಕಾದ 
ಅಗತ್ಯತೆ. 

* ನೀರಿಗೆ ಸಂಬಂಧಿಸಿದ ನೈರ್ಮಲ್ಯ, ನೀರಿನ ಮೂಲಗಳು 
ಮತ್ತು ನೀರಿನ ವಿತರಣಾ ವ್ಯವಸ್ಥೆಯ ಕುರಿತಾದ ಅರಿವಿನ 
ಪ್ರಾಮುಖ್ಯತೆ. 

* ಎಲ್ಲಾ ವರ್ಗಗಳ ಜನರಿಗೂ ಸಮಾನವಾಗಿ 
ನ್ಯಾಯಯುತವಾಗಿ ನೀರು ದೊರಕುವಂತೆ ಮಾಡಲು 
ನೀರಿನ ವಿತರಣೆಯನ್ನು ಪ್ರಜಾತಾಂತ್ರಿಕಗೊಆಸುವುದು 


ಮತ್ತು ನೀರಿನ ಮೂಲಗಳನ್ನು ಪಡೆದುಕೊಳ್ಳುವಲ್ಲ 
ಕೆಲವರಿಗಿರುವ  ಸವಲತ್ತುಣಾರ ಪದ್ಧತಿಗಳನ್ನು 
ತಿರಸ್ಥರಿಸುವುದು. 

* ನೀರಿನ ಮೂಲಗಳ ಸರಿಯಾದ ಉಪಯೋಗ ಮತ್ತು 
ದುರುಪಯೋಗವನ್ನು ನಿಲ್ಲಸುವುದು. 


* ನೀರಿಗೆ ಸಂಬಂಧಿಸಿದಂತೆ ಸಂರಕ್ಷಣೆ, ಪ್ರಕೃತಿಯ ಕುರಿತು 
ಗೌರವ ಮತ್ತು ಸರಿಯಾದ ಹಾಗೂ ತಪ್ಪಾದ ನಡಪಳಕೆ. 

* ನೀರಿಗೆ ಸಂಬಂಧಿಸಿದಂತೆ ವಿವೇಕಯುತ ಮತ್ನು 
ನ್ಯಾಯಬದ್ಧ ನಡವಳಕೆ. ಉದಾ: ಕಾನೂನಾತ್ಮಕವಾಗಿ 
ನೀರಿನ ಸೌಲಭ್ಯವನ್ನು ಪಡೆದುಕೊಳ್ಳುವುದು ಮತ್ತು ನೀರಿನ 
ಶುಲ್ಗ್ಲವನ್ನು ಪಾವತಿ ಮಾಡಬೇಕಾದ ಸಾಮಾಜಕ 
ಜವಾಬ್ದಾರಿಯನ್ನು ಗೌರವಿಸುವುದು. 


ಸಿಂಹಾವಲೋಕನ 


ಹಿಂದಿರುಗಿ ನೋಡಿದಾಗ ಇಡೀ ಕಾರ್ಯಯೋಜನೆಯಲ್ಲ ನನ್ನ 
ಪಾತ್ರವು ಎಷ್ಟು ಕರಿದಾಗಿತ್ತು ಎಂಬುದು ನನಗೆ 
ಮನವರಿಕೆಯಾಗುತ್ತದೆ. ಕೆಲವೊಂದು ಪ್ರಶ್ನೆಗಳನ್ನು ಎತ್ತುವುದು 
ಮಾತ್ರ ನನ್ನ ಕೆಲಸವಾಗಿತ್ತು. ವಿದ್ಯಾರ್ಥಿಗಳು ಅದನ್ನು 
ಆಧರಿಸಿಕೊಂಡು ತಾವಾಗಿಯೇ ನೀರಿನ ಮೂಲಗಳು ಮತ್ತಿತರ 


ಜಲಸಂಬಂಧಿ ವಿಷಯಗಳ ಕುರಿತಾಗಿ ಕಾರ್ಯ- 
ಯೋಜನೆಯನ್ನು ಕೈಗೆತ್ತಿಕೊಂಡರು ಮತ್ತು ಗಮನಾರ್ಹ 
ಮಾಹಿತಿಯನ್ನು ಸಂಗ್ರಹಿಸಿ ತಮ್ಮ ಶೋಧನೆಯನ್ನು 
ಮುಂದಿಟ್ಟರು. ಪ್ರಶ್ನೆಗಳನ್ನು ಕೇಳುವುದು. ಪ್ರತಿಕ್ರಿಯೆಗಳನ್ನು 
ಪಡೆದುಕೊಳ್ಳುವುದು, ಮಾಹಿತಿಯನ್ನು ವಿಶ್ಲೇಷಿಸುವುದು ಮತ್ತು 
ಅದನ್ನು ಕೇಳುಗರ ಎದುರು ಮಂಡಿಸುವುದು ಮುಂತಾದ 
ಕೌಶಲ್ಯಗಳನ್ನು ಅವರು ಕಲಅತುಕೊಂಡರು. ವಿದ್ಯಾರ್ಥಿಗಳ 
ಸಭೆಗಳಲ್ಲ ಮತ್ತು ಗುಂಪು ಚಟುವಟಕೆಗಳಲ್ಲ ಭಾಗವಹಿಸುವುದು, 
ಪ್ರತಂತ್ರವಾಗಿ ಬರೆಯುವ ಪ್ರಯತ್ನ, ಜೋರಾಗಿ ಓದುವುದು 
ಮತ್ತು ಸಮುದಾಯದೊಂದಿಗೆ ವಿಚಾರ ವಿನಿಮಯ 
ಮಾಡಿಕೊಳ್ಳುವುದು ಮತ್ತು ಗಡುವಿನೊಳಗೆ ಕೆಲಸವನ್ನು 
ಮುಗಿಸುವುದು ಈ ಎಲ್ಲಾ ವಿಷಯಗಳಗೂ ಸಂಬಂಧಿಸಿದಂತೆ 
ಅವರ ತೊಡಗಿಸಿಕೊಳ್ಳುವಿಕೆ ಬಹಳ ಪ್ರಶಂಸನೀಯವಾದದ್ದು. 
ಪ್ರಸ್ನುತಿ ಪಡಿಸುವ ಕಲೆ ಮತ್ತು ನಿರ್ಣಯ ಮಾಡುವ ಶಕ್ತಿಯಲ್ಲದೆ 
ಅವರು ಸ್ರಯಂ ಅರಿವನ್ನು ಮತ್ತು ಸಾಮಾಜಕ ಸಂಬಂಧಗಳ 
ಪ್ರಜ್ಞೆಯನ್ನು ಬೆಳೆಸಿಕೊಂಡರು. ಚಿಂತನೆ, ಅನ್ವೇಷಣೆ, 
ತೀರ್ಮಾನಕ್ಕೆ ಬರುವುದು - ಇವುಗಳನ್ನು ಅವರು ಕಲತರು: 
ಮತ್ತು ಈ ರೀತಿಯಲ್ಲ ಅವರು ನಾವು ಯಾವುದನ್ನು ಮೇಲನ 
ಮಟ್ಟದ ಕಅಕಾ ಕೌಶಲಗಳು ಎಂದು ಕರೆಯುತ್ತೇವೆಯೋ ಅದಕ್ಕೆ 
ಪರಿಚಯುಸಲ್ಲಟ್ಟರು. ಅವರ ಚಟುವಟಕೆಗಳ್ಲ ಅಂಕಗಣಿತ 
ಮತ್ತು ಭಾಷಾ ಕೌಶಲಗಳು, ಪರಿಸರದ ಕುರಿತಾದ ಅರಿವು 
ಇವೆಲ್ಲವೂ ಸೇರಿದ್ದವು: ಅವರ ಕಅಕೆಗೆ ಸಾಮಾಜಕ ಮತ್ತು 
ಭಾವನಾತ್ಕಕ ಆಯಾಮಗಳದ್ದವು ಮತ್ತು ಎಲ್ಲಕ್ಲೂ ಮಿಗಿಲಾಗಿ 
ಅದರಲ್ಲ ನೀರಿನ ಪ್ರಾಮುಖ್ಯತೆ ಮತ್ತು ಪರಿಸರ ಪ್ರಜ್ಞೆಯನ್ನು 
ಕೇಂದ್ರವಾಗಿರಿಸಿಕೊಂಡ ಮಾನವ ಮೌಲ್ಯಗಳ ತಿಳುವಆಕೆಯೂ 
ಇತ್ತು. ತರಗತಿಯು ಮಕ್ಕಳ ಸರ್ವತೋಮುಖ ಅಭವ್ಯದ್ಧಿಗೆ 
ಅತ್ಯಂತ ಸೂಕ್ತ ತಾಣವಾಯುತು. ಹೀಗಾಗಿ ಉತ್ತಮವಾಗಿ 
ರೂಪಿಸಲ್ಪಟ್ಟ ಕಾರ್ಯಯೋಜನೆಯು, ಕಅಕೆಯ ಅನೇಕ 


ಅಂಶಗಳಲ್ಲ ವಿದ್ಯಾರ್ಥಿಗಳನ್ನು ಹೇಗೆ ತೊಡಗಿಸಿಕೊಳ್ಳಬಹುದು 
ಎಂಬುದಕ್ಕೆ, 


ಈ ವಿದ್ಯಾರ್ಥಿ-ಕೇಂದ್ರಿತಿ ಸಾಮುದಾಯುಕ 


ಚಿತ್ರ 2. ಯೋಜನಾ ಮೇಳದ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಾರ್ಯಯೋಜನೆಯನ್ನು ಪ್ರಸುತಿಪಡಿಸುತಿರುವುದು 


Cs 7 


ಚಿಕ್ಕವೀರೇಶ ಎಸ್‌.ವಿ ಅವರು ಇಂಜನಿಯರಿಂಗ್‌ನಲ್ಲ ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಅವರು ಕರ್ನಾಟಕದ ಬಾಗಲಕೋಟಿ ಜಲ್ಲೆಯ 
ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲ ಅವರು ಸಂಪನ್ಮೂಲ 
ವ್ಯಕ್ತಿಯಾಗಿದ್ದಾರೆ. ಶಾಲೆಗಳಲ್ಪ್ಲ ಕಲಕಾ ಗಣಿತವನ್ನು ಅಭವೃಧ್ಧಿಪಡಿಸಲು ಸಂಪನ್ಯೂಲಗಳನ್ನು ರಜಿಸುವ ಉದ್ದೇಶದಿಂದ ಅವರು ಕಲಕಾ 
ಚೇತರಿಕೆ ಸಂಪನ್ಮೂಲ ತಂಡದೊಂದಿಗೆ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಓದುವುದು, ಬರೆಯುವುದು ಮತ್ತು ಶಾಲಾ ಶಿಕ್ಷಕರ ವೃತ್ತಿಪರ 
ಅಭವೃದ್ಧಿಯಲ್ಲ ತೊಡಗಿಸಿಕೊಳ್ಳುವುದೆಂದರೆ ಅಚ್ಚುಮೆಚ್ಚು. ಅವರನ್ನು chಃkkaveeresha.v@azimpremjifoundation.org ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಬಿ. ಆರ್‌. | ಪರಿಶೀಲನೆ: ಲತಾ ಕೆ.ಸಿ. 


ಲಿಂಗ ಅಸಮಾನತೆಯಿಂದ ಸಮಾನತೆಯೆಡೆಗೆ | 


'ಸದ್ಧಾವನಾ ವಿದ್ಯಾಲಯ'ದ ಕಡೆಗೆ 


ದೀಪ್ತಿ ಸಿಂಗ್‌ ರಾಥೋಡ್‌ 


ಸಮಾಜದಲ್ಲ ಪುರುಷರು ಮತ್ತು ಮಹಿಳೆಯರ ನಡುವೆ ಇರುವ 
ಅಸಮಾನತೆಯನ್ನು ಅಂಗ ಅಸಮಾನತೆಯು (Gender 
inequality) ಎತ್ತಿ ಹಿಡಿಯುತ್ತದೆ. ಈ ವಿಭಜನೆಯು ಪ್ರಾಚೀನ 
ಕಾಲದಿಂದಲೂ ಅಸ್ತಿತ್ವದಲ್ಲದ್ದು, 21ನೇ ಶತಮಾನದಲ್ಲಯೂ 
ಸಾಮಾಜಕ, ಆರ್ಥಿಕ, ರಾಜಕೀಯ, ವೈಜ್ಞಾನಿಕ, ಮನರಂಜನೆ 
ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲ ಇನ್ನೂ ಇದನ್ನು ನೋಡಬಹುದಾಗಿದೆ. 
ಮಹಿಳೆಯರ ವಿರುದ್ಧದ ತಾರತಮ್ಯವು ಅಂಗವನ್ನಾಧರಿಸಿ 
ತೆಗೆದುಕೊಳ್ಳುವ ಕ್ರಮಗಳು ಮತ್ತು ನಡವಳಕೆಗಳ ಪ್ರಮುಖ 
ಫಅತಾಂಶವಾಗಿದೆ. ಇದರಿಂದಾಗಿ ಹೆಣ್ಣು ಭ್ರೂಣ ಹತ್ಯೆಗಳು 
ಇಂದಿಗೂ ನಡೆಯುತ್ತಲೇ ಇವೆ. ಹಲವಾರು ಕಾರಣಗಳಂದಾಗಿ, 
ನೂರಾರು ಹುಡುಗಿಯರು ಇಂದಿಗೂ ಶಾಲೆಗೆ ಹೋಗುವ 
ಅವಕಾಶದಿಂದ ವಂಚಿತರಾಗಿದ್ದಾರೆ. ವರ್ಷಗಳು ಉರುಳದಂತೆ 
ಸಾಕಷ್ಟು ಬದಲಾವಣಿ ಕಂಡುಬಂದಿದ್ದರೂ ಮತ್ತು ಮಹಿಳೆಯರು 
ವಿವಿಧ ವೃತ್ತಿಗಕ್ಲ ಕೊಡುಗೆಗಳನ್ನು ನೀಡುತ್ತಿದ್ದರೂ. ಈ 
ಅಸಮತೋಲನವು ಸಮಾಜದ ಗಮನಾರ್ಹ ಭಾಗದ ಮೇಲೆ 
ಇನ್ನೂ ಪರಿಣಾಮ ಜೀರುತ್ತಿದೆ. ಇದರ ಪರಿಣಾಮವಾಗಿ, 
ಈಗಲೂ ಸಮಾಜದಲ್ಲ ನಾವು ನಡೆಸುವ ದಿನನಿತ್ಯದ 
ಸಂವಹನಗಳ್ಲ ಅಂಗ ತಾರತಮ್ಯವು ವ್ಯಾಪಕವಾಗಿದೆ- 
ಯಾದರೂ. ಅದು ನಮ್ಮನ್ನು ತಟ್ಟದಂತೆ ಕಾಣುವುದಿಲ್ಲ. ಈ 
ನಡವಳಕೆಗಳನ್ನು ಸಾಧ್ಯವಾದಷ್ಟು ಬೇಗ ಬದಲಾಯುಸ- 
ಖೇಕಾಗಿದೆ; ಆಗ ಮಾತ್ರ ನಾವು ಸಾಂವಿಧಾನಿಕವಾಗಿ 
ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳ ನಿಜವಾದ ಮಹತ್ವವನ್ನು 
ನೋಡಲು ಮತ್ತು ನಿಜವಾದ ಸಮಾನತೆಯತ್ತ ಮುನ್ನಡೆಯನ್ನು 


ಸಾಧಿಸಲು ಸಾಧ್ಯವಾಗುತ್ತದೆ. ಅಂಗ ಅಸಮಾನತೆಯು 
ಹಲವಾರು ಸಣ್ಣ ಕ್ರಿಯೆಗಳ ಮತ್ತು ನಡವಳಕೆಗಳ 
ಪರಿಣಾಮವಾಗಿದೆ. ವಾವು ಎಲ್ಲಾ ವಿದ್ಯಾರ್ಥಿಗಳನ್ನು 


ಸಮಾನವಾಗಿ ಪರಿಗಣಿಸುತ್ತೇವೆ ಮತ್ತು ಅಂಗ ತಾರತಮ್ಯ 
ಮಾಡುವುದಿಲ್ಲ ಎಂದು ಅನೇಕ ಶಾಲೆಗಳು ಪ್ರತಿಪಾದಿಸುತ್ತವೆ. 
ಆದರೆ ನನ್ನ 12 ವರ್ಷಗಳ ಶಿಕ್ಷಕ ವೃತ್ತಿಯಲ್ಲ. ಶಾಲಾ ಹಂತದಲ್ಲಿ 
ಅಂಗ ಅಸಮಾನತೆಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಮತ್ತು 
ಅನುಭವಿಸಿದ್ದೇನೆ ಕೂಡ. 


ಒಂದು ದಿನ, ನನಗೆ ಒಬ್ಬ ವಿದ್ಯಾರ್ಥಿನಿ ಕಡೆಯಿಂದ ದೂರವಾಣಿ 
ಕರೆ ಬಂದಿತು. ಅವಳು ಕೆಲವು ಹಿಂದಿ ಪಠ್ಯದ ಪ್ರಶ್ನೆಗಳನ್ನು ಅರ್ಥ 
ಮಾಡಿಸಬೇಕೆಂದು ಕೇಆದಳು. ನಮ್ಮ ಘೋನಿನ ಸಂಭಾಷಣಿಯ 
ಮಧ್ಯದಲ್ಲ. ಅವಳು ತನ್ನ ಸಹೋದರ ಕೆಲಸದಿಂದ ಮನೆಗೆ 
ಹಿಂದಿರುಗಿರುವುದಾಗಿಯೂ ಮತ್ತು ಅವನಿಗೆ ಊಟ 
ಬಡಿಸಬೇಕಾಗಿರುವುದರಿಂದ ಸ್ವಲ್ಪ ಸಮಯ ನಮ 


@ 
ಸಂಭಾಷಣೆಯನ್ನು ಸ್ಥಗಿತಗೊಳ್ಳುತ್ತೇನೆ ಎಂದು ಹೇಳಆದಳು. 


[0 ee 


ಇ 
5 
BR 


ಆಧುನಿಕ ಸಮಾಜದಲ್ಲ ಹುಡುಗಿಯರನ್ನು ಇನ್ನೂ ಮನೆಯ 
ಕೆಲಸಗಳಗೆ ಮಾತ್ರ ಸೀಮಿತವೆಂದು ಪರಿಗಣಿಸಲಾಗಿದೆಯೇ 
ಎಂದು ಇದು ನನ್ನನ್ನು ಪ್ರಪ್ನಿಸುವಂತೆ ಮಾಡಿತು. ಮನೆಯಲ್ಲ 
ಸಹೋದರಿ ಇದ್ದರೆ ಮತ್ತು ಸಹೋದರ ಹೊರಗಿನಿಂದ ಬಂದರೆ, 
ತಾಯುಯ ಅನುಪಸ್ಥಿತಿಯಲ್ಲ, ಸಹೋದರಿಯೇ ಅವನಿಗೆ ಊಟ 
ಬಡಿಸಬೇಕೇ? ಮತ್ತು ತಾಯಂದಿರು ಮತ್ತು ಸಹೋದರಿಯರು 
ಮಾತ್ರ ಏಕೆ ಊಟವನ್ನು ಬಡಿಸಬೇಕು? ಚಿಕ್ಕಂದಿನಿಂದಲೇ, 
ಹುಡುಗರು ಮತ್ತು ಹುಡುಗಿಯರಿಗೆಂದೇ ವಿವಿಧ 


ಮನೆಕೆಲಸಗಳನ್ನು ನಿಗದಿಪಡಿಸಲಾಗಿದೆ. 


ಭಾಷೆ, ಚಿತ್ರಗಳು ಮತ್ತು ಕಥೆಗಳ ಮೂಲಕ, ಮನೆಕೆಲಸಗಳ 
ವಿಭಜನೆಯು ಅಂಗವನ್ನು ಆಧರಿಸಿದೆ. ಈ ರೀತಿಯಾದ 
ವ್ಯತ್ಯಾಸವನ್ನು  ಉತ್ತೇಜಸುವಲ್ಲ ಶಾಲೆಗಳು ಪ್ರಮುಖ 
ಪಾತ್ರವಹಿಸುತ್ತವೆ. ಮನೆ ಕೆಲಸವು ಕೇವಲ ಹೆಣ್ಣುಮಕ್ಕಳು ಮತ್ತು 
ಮಹಿಳೆಯರ ಜವಾಬ್ದಾರಿಯಾಗಿದ್ದು, ಮನೆಯ ಹೊರಗಿನ 
ಕೆಲಸವು ಹುಡುಗರು ಮತ್ತು ಪುರುಷರ ಜವಾಬ್ದಾರಿಯಾಗಿದೆ 
ಎಂಬುದು ನಮ್ಮ ಬಲವಾದ ನಂಬಕೆಯಾಗಿದೆ. ಇಂತಹ 
ನಂಬಕೆಗಳ ಬಣ್ಣೆ ನಾವು ಆಕವಾದ ಚರ್ಚೆಗಳನ್ನು ಕೈಗೊಂಡರೆ 
ಮತ್ತು ಶಾಲಾ ಕೆಲಸ ಕಾರ್ಯಕ್ರಮಗಳಲ್ಲ ಹುಡುಗ ಮತ್ತು 
ಹುಡುಗಿಯರ ಭಾಗವಹಿಸುವಿಕೆಯನ್ನು ಬಚಿತಪಡಿಸಿದರೆ ಮಾತ್ರ 
ಇದರಲ್ಲ ಬದಲಾವಣಿ ಕಾಣಲು ಪ್ರಾರಂಭವಾಗುತ್ತದೆ. 


ಹುಡುಗರು ಮತ್ತು ಹುಡುಗಿಯರನ್ನು ಅವರ ಕನಸುಗಳ ಬಣ್ಣೆ 
ತರಗತಿಯ ಯಾವಾಗ ಕೇಆದರೂ, ಹುಡುಗರು ಸೇನೆ 
ಅಥವಾ ಪೊಲೀಸ್‌ ಪಡೆಗೆ ಸೇರುವುದಾಗಿಯೂ ಅಥವಾ 
ವೈದ್ಯರಾಗುವ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ, 
ಹೆಚ್ಚನ ಸಂಖ್ಯೇಯ ಹುಡುಗಿಯರು ಬೋಧನಾ ವೃತ್ತಿಯನ್ನು 
ಆಯ್ಲೆ ಮಾಡಿಕೊಳ್ಳುತ್ತಾರೆ ಅಥವಾ ಮುಂದಿನ ದಿನಗಳಲ್ಲ ಅವರು 
ಕೇವಲ ಮನೆಯ ಕೆಲಸವನ್ನು ಮಾತ್ರ ಮಾಡಬೇಕಾದ 
ಅನಿವಾರ್ಯತೆ ಐಬಂಡೊದಗುವುದರಿಂದ ಅವರು ತಮ್ಮ 
ಶಿಕ್ಷಣವನ್ನು ಏಕೆ ಮುಂದುವರಿಸಬೇಕು? ಎಂದು ಸಹ 
ಪ್ರಶ್ನಿಸುತ್ತಾರೆ. 


ನಾನು ನನ್ನ ವಿದ್ಯಾರ್ಥಿಗಳನ್ನು ಅವರ ವೃತ್ತಿಯ ಬಗ್ದೆ 
ಕೇಆದಾಗಲೆಲ್ಲಾ. ಹೆಚ್ಚನ ಹುಡುಗಿಯರು ಇದೇ ರೀತಿಯ 
ಉತ್ತರಗಳನ್ನು ನೀಡುತ್ತಾರೆ. ಇಂದು ಮಹಿಳೆಯರು 
ಪುರುಷರೊಂದಿಗೆ ಹೊರಗೆ ಕೆಲಸ ಮಾಡಲು ಹೋದರೂ, 
ಸಾಮಾಜಕ  ಆಚರಣಿಗಳಂದಾಗಿ, ಕೆಲವು ವೃತ್ತಿಗಳು 
ಮಹಿಳೆಯರಿಗೆ ಮಾತ್ರ ಸೂಕ್ತವೆಂದು ಪರಿಗಣಿಸಲ್ಪಟ್ಟವೆ. ಅದರಲ 


ಶಿಕ್ಷಕ ವೃತ್ತಿಯೂ ಸಹ ಒಂದಾಗಿದೆ ಎಂದು ಯೋಚಿಸಲು ಇದು 
ನಮ್ಮನ್ನು ಐಬಲವಂತಪಡಿಸುತ್ತದೆ. ನಾನು ಸಹ ಒಬ್ಬ ಶಿಕ್ಷಕಿ. 
ಕುಟುಂಬದವರೊಂದಿಗೆಯೋ ಅಥವಾ ಇತರರೊಂದಿಗೆಯೋ 
ಸಾಮಾನ್ಯವಾಗಿ ಮಾತನಾಡುವ ಸಂದರ್ಭದಲ್ಲ. ನಾನು 
ವೃತ್ತಿಯಲ್ಲ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು 
ಹೇಆದಾಗಲೆಲ್ಲಾ. ಎಲ್ಲರೂ ಶಿಕ್ಷಕರ ವೃತ್ತಿಯು ಮಹಿಳೆಯರಿಗೆ 
ಉತ್ತಮವಾದ ಕೆಲಸ ಎಂದು ನನ್ನನ್ನು ಹೊಗಳುತ್ತಾರೆ ಏಕೆಂದರೆ. 
ಈ ವೃತ್ತಿಯು ನಿಗದಿತ ಸಮಯವನ್ನು ಹೊಂದಿರುವ 
ಕಾರಣದಿಂದಾಗಿ, ತಮ್ಮ ಕೆಲಸದ ಜೊತೆಗೆ. ಅವರು ತಮ್ಮ 
ಕುಟುಂಬಗಳಗೂ ಸಹ ಸಮಯವನ್ನು ನೀಡಬಹುದೆಂದು. 
ಮಹಿಳೆಯರು ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕೆಂದು 
ಸಮಾಜವು ಈಗಾಗಲೇ ನಿರ್ಧರಿಸಿರುವುದರಿಂದ ಹೆಣ್ಣುಮಕ್ಕಳು 
ಈ ವೃತ್ತಿಗಳನ್ನು ಮೀರಿ ಯೋಚಿಸಲು ಸಾಧ್ಯವಾವಿಲ್ಲ- 
ದಂತಾಗಿದೆ. ಶಾಲೆಗಳಲ್ಲ ಅಂಗ ತಾರತಮ್ಯವನ್ನು ಉತ್ತೇಜಸುವ 
ಆಚರಣೆಗಳ ಕೆಲವು ಉದಾಹರಣಿಗಳು ಈ ಕೆಳಕಂಡಂತಿವೆ: 


* ಅಂಗ ಅಸಮಾನತೆಯನ್ನು ಉತ್ತೇಜಸುವಂತಹ 
ಭಾಷೆಯನ್ನು ಬಳಕೆ ಮಾಡುವುದು. ಒಬ್ಣ ಹುಡುಗ 
ಸಹಜವಾಗಿ ಅಳುತ್ತಿದ್ದರೆ "ನೀನೇಕೆ ಹುಡುಗಿಯರಂತೆ 
ಅಳುತ್ತಿದ್ದೀಯಾ?' ಎಂದು ಕೇಳುವುದು. ಇನ್ನು, ಕೆಲವು 
ಹುಡುಗರು ಸ್ವಾಭಾವಿಕವಾಗಿಯೇ ನಾಚಿಕೆಯ 
ಪ್ರಭಾವದವರಾಗಿರುತ್ತಾರೆ ಹಾಗೂ ಅವರಿಗೆಂದೇ 
ನಿಯೋಜಸಲಾದ ಕೆಲವು ಕೆಲಸಗಳನ್ನು ಮಾಡಲು 
ಹೆಣಗಾಡುತ್ತಿರುತ್ತಾರೆ. ಅಂತಹ ಹುಡುಗರಿಗೆ 
'ಹೆಣ್ಣುಮಕ್ನಳಂತೆ ನೀನೇಕೆ ಸಂಕೋಚಪಡುತ್ತೀಯಾ?' 
ಎಂದು ಮೂದಲಸುವುದು. 


*  ತರಗತಿಯಲ್ಪ್ಲ, ಪ್ರಾಥಮಿಕ ಶಾಲೆಯುಂದಲೇ ಹುಡುಗರು 
ಮತ್ತು ಹುಡುಗಿಯರು ಪ್ರತ್ಯೇಕವಾಗಿ ಕುಳಅತುಕೊಳ್ಳಲು 
ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚಕ್ಕ ವಯಸ್ಸಿನಲ್ಲ 
ಅವರ ನಡವಳಕೆಯಲ್ಲನ ವ್ಯತ್ಯಾಸವು ಹೆಚ್ಚು 
ಗೋಚರವಾಗುವುದಿಲ್ಲ. ಆದರೆ ಅವರು ಉನ್ನತ ಪ್ರಾಥಮಿಕ 
ತರಗತಿಯನ್ನು ತಲುಪುವ ಹೊತ್ತಿಗೆ. ಅಂತಹ 
ವ್ಯತ್ಯಾಸವನ್ನು ಸ್ಲಷ್ಟವಾಗಿ ಕಾಣಬಹುದಾಗಿದೆ. 


*  ಶಾಲೆಯಲ್ಲ ಬೆಳಗ್ಗೆ ನಡೆಸುವ ಅಸೆಂಜ್ಞಯಲ್ಲ ಹುಡುಗರು 
ಮತ್ತು ಹುಡುಗಿಯರಿಗಾಗಿಯೇ ಪ್ರತ್ಯೇಕ ಸಾಲುಗಳವೆ. 


* ಎಲ್ಲರನ್ನು ಸರತಿ ಸಾಅನಲ್ಲಿ ನಿಲ್ಲಸಿದಾಗ, ಹುಡುಗಿಯರನ್ನು 
ಯಾವಾಗಲೂ ಮುಂದೆ ನಿಲ್ಪಸುತ್ತಾರೆ ಮತ್ತು ಹುಡುಗರು 
ಅವರ ಹಿಂದೆ ನಿಲ್ಲುತ್ತಾರೆ. 


* ಸಾಂಪ್ರದಾಯಕವಾಗಿ, ಬೆಳಗ್ಗಿನ ಅಸೆಂಜ್ಞಯ ನೇತೃತ್ವವನ್ನು 
ಸಾಮಾನ್ಯವಾಗಿ ಹುಡುಗಿಯರಿಗೆ ವಹಿಸಲಾಗುತ್ತದೆ. 


* ಕಲೆ. ಗಾಯನ, ರಂಗೋಲಆ ಮತ್ತು ಅಲಂಕಾರದಂತಹ 
ಚಟುವಟಕೆಗಳನ್ನು ಹುಡುಗಿಯರಿಗೆ ವಹಿಸಿದರೆ, ಹುಡುಗರು 
ಭಾಷಣ. ಚರ್ಚೆ ಮತ್ತು ಕವನ ವಾಚನದ ಕಡೆಗೆ ಹೆಚ್ಚು 
ಒಲವು ತೋರುತ್ತಾರೆ. 


§ ಸಾಂಸ್ಕೃತಿಕ ಕಾರ್ಯಕ್ರಮಗಕಲ್ಲ ಹೆಣ್ಣುಮಕ್ಕಳೇ ಹೆಚ್ಚಾಗಿ 
ಭಾಗವಹಿಸುತ್ತಾರೆ. 


* ಹಟ, ಕ್ರಿಕಬ್‌ ಮತ್ತು ಫುಬ್ದಾಲ್‌ನಂತಹ ಕ್ರೀಡೆಗಳಲ್ಲ 
ಹುಡುಗರು ಭಾಗವಹಿಸಿದರೆ, ಹುಡುಗಿಯರಿಗೆ ಕೇರಂ, 
ಲೂಡೋ, ಖೋ-ಖೋ, ಕಬಡ್ಡಿ ಮತ್ತು ಬ್ಯಾಡ್ಕಿಂಟನ್‌- 
ನಂತಹ ಆಟಗಳನ್ನು ಆಯೋಜಸಲಾಗುತ್ತದೆ. 


* ತರಗತಿಯನ್ನು ಶುಜಗೊಳಸುವುದು, ಕಪ್ಪುಹಲಗೆಯನ್ನು 
ಸ್ವಚ್ಛದೊಳಸುವುದು ಮತ್ತು ಇತರೆ ಹುಡುಗಿಯರನ್ನು 
ಸುಮ್ಮನಿರಿಸುವುದು ಇತ್ಯಾದಿ ಕೆಲಸಗಳನ್ನು 
ಹುಡುಗಿಯರಿಗೆ ವಹಿಸಿದರೆ, ಹುಡುಗರಿಗೆ ಇಡೀ 
ತರಗತಿಯನ್ನು ಶಾಂತಚಿತ್ತದಿಂದಿಡುವುದು, ಬಕೆಟ್‌ನಿಂದ 
ನೀರು ಎತ್ತಿ ತರುವುದು, ಟೇಬಲ್‌ ಬೆಂಚುಗಳನ್ನು ಒಂದು 
ಕಡೆಯಿಂದ ಮತ್ತೊಂದು ಕಡೆಗೆ ಎತ್ತಿ ಇಡುವುದು ಅಥವಾ 


ಅವುಗಳನ್ನು ಅಲಂದ ತೆಗೆಯುವುದು ಇತ್ಯಾದಿ 
ಜವಾಬ್ದಾರಿಗಳನ್ನು ವಹಿಸಲಾಗುತ್ತದೆ. 
ನಾನು ಬನಾರಿಯ ಸರ್ಕಾರಿ ಮಾಧ್ಯಮಿಕ ಶಾಲೆಗೆ 


ಸೇರಿಕೊಂಡಾಗ, ಅಂಗ ಅಸಮಾನತೆಯನ್ನು ಉತ್ತೇಜಸಲು 
ತಿಆದೋ ಅಥವಾ ತಿಆಯದೆಯೋ ಕೊಡುಗೆ ನೀಡುತ್ತಿರುವ 
ಅನೇಕ ವಿಷಯಗಳು ನನ್ನ ಕಣ್ಣಿಗೆ ಜದ್ದವು. ವಾವು ಪ್ಪಲ್ಪ 
ಯೋಚಿಸಿದರೆ ಶಾಲೆಯಲ್ಪನ ಈ ಅಸಮಾನತೆಯನ್ನು 
ಹೋಗಲಾಡಿಸಲು ಪ್ರಯತ್ನ ಮಾಡಬಹುದು ಎನಿಸಿತು. ನಾನು 
ಶಿಕ್ಷಕಿಯಾಗಿರುವುದರಿಂದ, ಇಂತಹ ಅಸಮಾನತೆಯ 
ಅಂತರವನ್ನು ನಿವಾರಿಸುವ ನಿಟ್ಟನಲ್ಲ ಮಹತ್ವದ ಪಾತ್ರ 
ವಹಿಸುವಂತಹ ಬೋಧನ ವಿಧಾನವನ್ನು ಬಳಸಬೇಕಿರುವುದು 
ನನ್ನ ಕರ್ತವ್ಯವೂ ಆಗಿದೆ. 


* ಕೆಲವು ಕ್ರೀಡೆಗಳು ಹುಡುಗಿಯರಿಗೆ ಮಾತ್ರ ಅಥವಾ ಕೆಲವು 
ಹುಡುಗರಿಗೆ ಮಾತ್ರ ಎಂಬ ಗಾಢನಂಜಕೆಯನ್ನು 
ಮುರಿಯಲು ನಾವು, ಇಡೀ ಸಿಬ್ಣಂದಿಯೊಂದಿಗೆ ಕೆಲವು ಸಣ್ಣ 
ಪ್ರಯತ್ನಗಳನ್ನು ಮಾಡಿದ್ದೇವೆ. ನಾವು ಹುಡುಗಿಯರಿಗೆ 
ಹುಡುಗರ ಜೊತೆಯಲ್ಲ ಕ್ರಿಕೆಟ್‌ ಮತ್ತು ಫುಬ್ದಾಲ್‌ ಆಡುವ 
ಅವಕಾಶವನ್ನು ಒದಗಿಸಿದ್ದೇವೆ. 


* ಮಧ್ಯಾಹ್ನದ ಊಟವನ್ನು ಎಲ್ಲರೂ ಒಟ್ಟಿಗೆ ಕುಳತು 
ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಊಟ ಬಡಿಸುವ 
ಕೆಲಸದಲ್ಲ ಹುಡುಗರೂ ಕೂಡ ತಮ್ಮನ್ನು ತಾವು 
ತೊಡಗಿಸಿಕೊಂಡಿದ್ದಾರೆ. 


ಶಾಲೆಯ ಹಿಂಭಾಗದಲ್ಲರುವ ಖಾಆಅ ಜಾಗದಲ್ಲ ಒಂದು 
ಉದ್ಯಾನವನವನ್ನು ಬೆಳೆಸಬೇಕೆಂದು ನಾವು ನಿರ್ಧರಿಸಿದೆವು. 
ಆ ಜಾಗವು ತುಂಬಾ ಗಲೀಜನಿಂದ ಕೂಡಿದ್ದು - ಮಿತಿಮೀರಿ 
ಬೆಳೆದ ಕಳೆ ಕಸದಿಂದ ತುಂಜತ್ತು. ಹಾಗಾಗಿ ಶಿಕ್ಷಕರು ಮತ್ತು 
ಮಕ್ಕಳೆಲ್ಲರೂ ಸೇರಿ ಆ ಜಾಗವನ್ನು ಶುಜಿಗೊಳಸಿದೆವು. ಈ 
ಕೆಲಸದಲ್ಲ ಮಹಿಳಾ ಮತ್ತು ಪುರುಷ ಶಿಕ್ಷಕರಿಬ್ಬರೂ ಸಮಾನ 
ಜವಾಬ್ದಾರಿಯನ್ನು ವಹಿಸಿಕೊಂಡರು. ಇದರಿಂದ ಮಕ್ಕಳೂ 
ಪ್ರೇರಿತರಾಗಿ ಹುಡುಗರು ಮತ್ತು ಹುಡುಗಿಯರು ಇಬ್ಬರೂ 
ಸಮಾನವಾಗಿ ಭಾಗವಹಿಸಿದರು. 


ಸಾಂಸ್ಕೃತಿಕ ಕಾರ್ಯಕ್ರಮಗಕಲ್ಲ ಹೆಚ್ಚಾಗಿ ಹುಡುಗಿಯರು 
ಮಾತ್ರ ನೃತ್ಯದಲ್ಲ ಭಾಗವಹಿಸುವುದನ್ನು ಗಮನಿಸಿದ್ದೇನೆ. 
ಹುಡುಗರನ್ನೂ ನೃತ್ಯದಲ್ಲ ತೊಡಗಿಸುವ ಪ್ರಯತ್ನ 
ಆರಂಭಸಿದ್ದೇನೆ. ನೃತ್ಯದಲ್ಲಿ ಭಾಗವಹಿಸುವಂತೆ ಅವರನ್ನು 
ಎಂದಿಗೂ ಕರೆಯದ ಕಾರಣ ಅವರು ನೃತ್ಯದ ಬಗ್ಗೆ 
ನಾಜಿಕೆಪಡುತ್ತಾರೆ ಎಂದು ನನಗೆ ತಿಆದಿತ್ತು. ಹಾಗಾಗಿ 
ನಾನು ಅವರೊಂದಿಗೆ ಇದರ ಬಗ್ಗೆ ಮಾತನಾಡಿ ನೃತ್ಯವನ್ನು 
ಕೇವಲ ಒಂದು ಕಲೆಯಾಗಿ ನೋಡಬೇಕು ಹಾಗೂ 
ತಮ್ಮಲ್ಲರುವ ಕೌಶಲವನ್ನು ಎಲ್ಲರಿಗೂ ತೋರಿಸಬೇಕು 
ಎಂದು ತಿಆಹೇಆದೆನು. ನಂತರ, ಹುಡುಗರು ನೃತ್ಯ 
ಕಾರ್ಯಕ್ರಮಗಳಲ್ಲ ಭಾಗವಹಿಸಲು ಪ್ರಾರಂಭನಸಿದರು. 
ಕೆಲವು ಹುಡುಗರು ನಾನು ಅವರ ಶಾಲೆಗೆ ಶಿಕ್ಷಕಿಯಾಗಿ 
ಬರದೇ ಇದ್ದಿದ್ದರೆ. ಅವರಿಗೆ ನೃತ್ಯದಲ್ಲಿ ಭಾಗವಹಿಸುವ 
ಅವಕಾಶವೇ ಸಿಗುತ್ತಿರಅಲ್ಲ ಎ೦ದು ಹೇಳುತ್ತಿದ್ದರು. 


ತರಗತಿಯಲ್ಲೂ, ಅಂಗೆ ಅಸಮಾನತೆಯನ್ನು 


ಹೋಗಲಾಡಿಸಲು ನಾನು ಕೆಲವು ಮಾರ್ಪಾಡುಗಳನ್ನು 
ಮಾಡಿದ್ದೇನೆ: ಹುಡುಗರು ಮತ್ತು ಹುಡುಗಿಯರಿಗಾಗಿ 
ತರಗತಿಯಲ್ಲ ಪ್ರಜಾಪ್ರಭುತ್ತ ಮಾದರಿಯ ಆಸನದ ವ್ಯವಸ್ಥೆ 
ಮಾಡಿರುವುದು 


ಸಹಪಾಠಿಗಳೊಂದಿಗೆ ಕೂಡಿ ಕಲಯುವ ಸಮಯದಲ, 
ಗುಂಪು ಕಲಕೆ, ಚಟುವಟಕೆಗಳಗಾಗಿ ಹುಡುಗರು ಮತ್ತು 
ಹುಡುಗಿಯರನ್ನು ಜೋಡಿಗಳಾಗಿ ಅಥವಾ ಗುಂಪು- 
ಗಳನ್ನಾಗಿ ರಚಿಸುವುದು 


ಭಾಷೆಯನ್ನು ಕಲಅಸುವಾಗ ಹುಡುಗರು ಮತ್ತು 
ಹುಡುಗಿಯರನ್ನು ಪಾತ್ರಾಭಿನಯಗಳಲ್ಲ ಇತ್ಯಾದಿ 
ಚಟುವಟಕೆಗಳಲ್ಪ ತೊಡಗಿಕೊಳ್ಳುವಂತೆ ಮಾಡುವುದು 


ತರಗತಿಗಳನ್ನು ಸ್ಟಚ್ಛದೊಳಸುವ ಜವಾಬ್ದಾರಿಯನ್ನು 
ಹುಡುಗರು ಮತ್ತು ಹುಡುಗಿಯರಿಗೆ ಇಬ್ಬರಿಗೂ ನೀಡುವುದು 


ವಿಜ್ಞಾನ ಮಾದರಿಗಳನ್ನು 
ಹುಡುಗಿಯರನ್ನು ತೊಡಗಿಸಿಕೊಳ್ಳುವುದು 
ಅಸೆಂಬ್ಲ ಕಾರ್ಯಕ್ರಮಗಳಲ್ಲ ಹುಡುಗರು ಮತ್ತು 
ಹುಡುಗಿಯರಿಬ್ಗರೂ ಸಮಾನವಾಗಿ ಭಾಗವಹಿಸುವುದನ್ನು 
ಬಚಿತಪಡಿಸಿಕೊಳ್ಳುವುದು 


ತಯಾರಿಸುವಲ್ತ 


ಒಂದು ಹುಡುಗಿಯಾಗಿರುವುದು ಅಥವಾ ಹುಡುಗನಾಗಿ- 
ರುವುದರ ಅರ್ಥವೇನು ಎಂದು ಅವರೊಂದಿಗೆ 
ಮಾತನಾಡುವುದು; ಕೆಲಸಗಳ ವಿಷಯದಲ್ಲ ಅವರ 
ಅಭಿಪ್ರಾಯಗಳನ್ನು ವಿಂಗಡಿಸುವುದು ಮತ್ತು ನನ್ನ 
ದೃಷ್ಟಿಕೋನವನ್ನು ಅವರೊಂದಿಗೆ ಹಂಚಿಕೊಳ್ಳುವುದು: 
ಮನೆಯಲ್ಲ ಮನೆಕೆಲಸಗಳಲ್ಲ ತಮ್ಮ ತಾಯಂದಿರಿಗೆ 
ಸಹಾಯ ಮಾಡಲು ಹುಡುಗರಿಗೆ ಹೇಳುವುದು. 


ದೀಪ್ತಿ ಸಿಂಗ್‌ ರಾಥೋಡ್‌ ಅವರು ಬನಾರಿಯ (ಜಂಜ್ಞೀರ್‌ ಜಲ್ಲೆ. ಛತ್ತೀಘ್ಸಢ) ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲ ಬೋಧಿಸುತ್ತಿದ್ದಾರೆ. ಬ. 
ಎಡ್‌. (B £d,)ನೊಂದಿಗೆ ಕಲಾ ಪದವೀಧರರಾಗಿರುವ ಅವರು ಕಾನೂನಿನಲ್ಪ ಪದವಿಯನ್ನೂ ಸಹ ಪಡೆದಿದ್ದಾರೆ. ಬೋಧನೆಯು ಅವರ 
ಮೆಚ್ಚನ ಉದ್ಯೋಗವಾಗಿದೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸುವುದು ಮತ್ತು ಅವರನ್ನು ಅರ್ಥಮಾಡಿಕೊಳ್ಳುವುದು. 
ಅವರಿಗೆ ಬೋಧಿಸುವುದು ನೆಚ್ಚಿನ ಹವ್ಯಾಸಗಳಾಗಿವೆ. ಇದಲ್ಲದೆ, ಅವರು ಹಾಡುವುದು. ನೃತ್ಯ ಮಾಡುವುದು ಮತ್ತು ಪೇಂಟಂಗ್‌ 
ಮಾಡುವುದನ್ನು ಸಹ ಹೆಚ್ಚು ಇಷ್ಟಪಡುತ್ತಾರೆ. ಅವರನ್ನು dpti.rathore87@gmail.comಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಅನುವಾದ: ಲತಾ ಕೆ.ಸಿ. | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಸಮಾಜೋ-ಭಾವನಾತ್ಮಕ ಕಲಿಕೆಯ ಮೇಲೆ ಒತ್ತು | 


ಅಜೀಂ ಪ್ರೇಮ್‌ಜಿ ಶಾಲೆ, ಕಲಬುರಗಿ 
ಘರರ್ಫಾನಾ ಬೇಗಂ 


ಮಕ್ಕಳಲ್ಲ ಸಮಾಜೋ-ಭಾವನಾತ್ಮಕ ಬುದ್ಧಿಮತ್ತೆಯು (Social- 
emotional intelligence) ಅಂತಗ್ಗ೯ತವಾಗಿಯೇ ಇರುತ್ತದೆ. 
ಸಾಮಾಜಕ-ಭಾವನಾತ್ಕಕ ಸಾಮರ್ಥ್ಯಗಳು ನಮ್ಮನ್ನೇ ವಾವು 
ವ್ಯಕ್ತಪಡಿಸಿಕೊಳ್ಳಲು, ಇತರರನ್ನು ಅರ್ಥ ಮಾಡಿಕೊಳ್ಳಲು. 
ಬದಲಾವಣೆಗಳಗೆ ಹೊಂದಿಕೊಳ್ಳಲು, ದೈನಂದಿನ ಅಗತ್ಯಗಳನ್ನು. 
ಸವಾಲುಗಳನ್ನು ಮತ್ತು ಒತ್ತಡಗಳನ್ನು ನಿಭಾಯಿಸಲು ನಮಗೆ 
ಸಹಾಯ ಮಾಡುತ್ತವೆ. ಶಾಲೆಯಲ್ಲ ಪರಿಚಯುಸುವ ಸಾಮಾಜಕ 
— ಭಾವನಾತ್ಮಕ ಕಲಅಕೆಯ ಕಾರ್ಯತಂತ್ರಗಳು ಮಕ್ಷಳ ನೈತಿಕತೆ 
ಮತ್ತು ನೈತಿಕ ಮೌಲ್ಯಗಳ ಮೇಲಿ ದೀರ್ಪ್ಷಕಾಲೀನ 
ಪರಿಣಾಮಗಳನ್ನು ಜೀರುತ್ತವೆ. ಜೊತೆಗೆ ಅವರ ಶೈಕ್ಷಣಿಕ 
ಪ್ರಗತಿಯನ್ನು ಸದ್ದಿಲ್ಲದೆ ವರ್ಧಿಸುತ್ತವೆ. ಬಹುಬೇಗನೆ 
ಮೊದಲನಂತಾಗುವ ಗುಣವುಳ್ಳ ಹಾಗೂ ಸಾಮಾಜಕ ಮತ್ತು 
ಭಾವನಾತ್ಛಕ ಬುದ್ಧಿಮತ್ತೆಯನ್ನು ಹೊಂದಿರುವ ಮಕ್ಷಳನ್ನು 
ಬೆಳೆಸುವುದು ಪಾಲಕರಿಗೆ ಒಂದು ಸವಾಲಾಗಿದೆ. ಮಗುವಿನ 
ಮೆದುಳಗೆ. ಸಾಮಾಜಕ-ಭಾವನಾತೃಕ ಕೌಶಲಗಳ ಬೆಳವಣಿಗೆಗೆ 
ಹುಟ್ಟಿನಿಂದ ಐದು ವರ್ಷಗಳವರೆಗಿನ ಅವಧಿಯು ಅತ್ಯ೦ತ 
ಮುಖ್ಯವಾದುದು. ಮಗುವಿನ ಜವಮಾನದುದ್ದದ ಪ್ರಗತಿ ಮತ್ತು 
ಯಶಸ್ಸುಗಳು ಬಹುಮಟ್ಟಿಗೆ ಈ ಅವಧಿಯಲ್ಲನ ಅದರ ಸಹಜ 
ಗುಣ (ಆನುವಂಶಿಕತೆ) ಹಾಗೂ ಅದಕ್ಕೆ ದೊರಕಿದ 
ಪೋಷಣಿಯನ್ನು (ಆರೈಕೆ, ಪೌಷ್ಟಿಕತೆ, ಪ್ರಚೋದನೆ. ಉತ್ತೇಜನ, 
ಸುತ್ತಮುತ್ತಅನ ಪರಿಸರ ಮತ್ತು ಬೋಧನೆ) ಅವಲಂಬಚಸಿದೆ. 
ಮಗು ತನ್ನ ಆರಂಭಕ ಬದುಕಿನ ಬಹುತೇಕ ಹದಿನೈದು 


ಇ 
5 
BR 


ವರ್ಷಗಳನ್ನು ಶಾಲೆಯಲ್ಲ ಕಳೆಯುತ್ತದೆ. ಆದ್ದರಿಂದ ಮಗುವಿನ 
ಸಾಮಾಜಕ-ಭಾವನಾತ್ಕಕ ಬೆಳವಣಿಗೆಗೆ ಬೇಕಾದಷ್ಟು ಬೆಂಬಲ 
ಹಾಗೂ ಅವಕಾಶಗಳನ್ನು ಶಾಲೆಯು ಒದಗಿಸಬೇಕು. 
ಸಾಮಾಜಕ - ಭಾವನಾತ್ಕಕ ಕಲಕೆಯು ಸ್ವ-ಅರಿವು (ನಾನು 
ಯಾರು?). ಪ್ರ-ನಿರ್ವಹಣಿ (ನಾನು ಏನನ್ನು ಮಾಡಬೇಕು? 
ಅದನ್ನು ವಾನು ಹೇಗೆ ಮಾಡಬೇಕು?), ಜವಾಬ್ದಾರಿಯುತವಾಗಿ 
ನಿರ್ಧಾರವನ್ನು ತೆಗೆದುಕೊಳ್ಳುವುದು (ಯಾವುದು ಸರಿ? 
ಯಾವುದು ತಷ್ಟು? ಯಾವುದು ಒಳ್ಳೆಯದು ಅಥವಾ ಕೆಟ್ಟದ್ದು?). 
ಸಾಮಾಜಕ ಅರಿವುಗಳಂತಹ (ತನ್ನ ವ್ಯಕ್ತಿತ್ವವನ್ನು ಗುರುತಿಸಿ- 
ಕೊಳ್ಳುವುದು, ಇತರರ ವ್ಯಕ್ತಿತ್ವವನ್ನು ಗುರುತಿಸುವುದು) 
ಸಂಬಂಧದ ಕೌಶಲಗಳು (ಆರೈಕೆ, ಪರಿಗಣನೆ, ಅನುಕಂಪ, 
ಸಹಾನುಭೂತಿ) ಹಲವಾರು ಅಂಶಗಳನ್ನು ಒಳಗೊಳ್ಳುತ್ತದೆ. ಈ 
ಅಂಶಗಳಲ್ಪನ ನಿಪುಣತೆಯು ವಿದ್ಯಾರ್ಥಿಗಳಗೆ ವಿಚಾರ- 
ವಂತರಾಗಲು, ನೀತಿವಂತರಾಗಲು ಅನುವು ಮಾಡಿಕೊಡುತ್ತದೆ. 
ಆದ್ದರಿಂದ ಶಾಲೆಯಲ್ಲ ಪ್ರತಿಯೊಂದು ಮಗುವನ್ನು ಅಥ೯£- 
ಮಾಡಿಕೊಳ್ಳುವಲ್ಲ ಮತ್ತು ಮಕ್ಕಳಗೆ ಈ ಸಂಬಂಧವಾಗಿ ನೆರವು 
ನೀಡುವಲ್ಪ ಶಿಕ್ಷಕರು ಪರಸ್ಪರ ಸಹಯೋಗದಿಂದ ಒಟ್ದಾಗಿ ಕೆಲಸ 
ಮಾಡಬೇಕು. ಇದರಲ್ಲ ಪ್ರಮುಖ ಪಾತ್ರವನ್ನು ನಿರ್ವಹಿಸುವ 
ಇನ್ನಿತರ ಭಾಗೀದಾರರು ಇದ್ದಾರೆ ಎಂದು ಯೂರಿ ಬ್ರೋನ್ಸೆನ್‌ 
ಬನ್ನರ್‌ ಅವರು ತಮ್ಮ ಪರಿಸರ ಮಾದರಿಯಲ್ಲ ಉಲ್ಲೇಖಸುತ್ತಾರೆ. 


ಚಿತ್ರ 1. ಬ್ರೋನ್‌ಫೆನ್‌ಬ್ರನ್ನರ್‌ (1979) ಅವರ ಮಾದರಿಯನ್ನು ಆಧರಿಸಿ ಜೋಲ್‌ ಗಿಬ್ಸ್‌ ಅವರು ರಚಿಸಿದ ರೇಖಾಕೃತಿ ; 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


44 


ಶಾಲೆಯೆನ್ನುವುದೊಂದು ಚಕ್ಕ ಸಮಾಜ. ನಮ್ಮ ಶಾಲೆಯಲ್ಲಿ 
ಮಕ್ಕಳ ಸಾಮಾಜಕ-ಭಾವನಾತ್ಕಕ ಕಲಕೆ ಮತ್ತು 
ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ನಾವು ಶಿಕ್ಷಕರು ಅವರ 
ದಿನಚರಿಯಲ್ಲ ವಿವಿಧ ಚಟುವಟಕೆಗಳನ್ನು ಅಳವಡಿಸುತ್ತೇವೆ. 
ತರಗತಿ ಕೊಠಡಿಯೊಂದರಲ್ಲ ಮಕ್ಕಳು ಪರಸ್ಪರ ದೂರುತ್ತಾರೆ, 
ಅಳುತ್ತಾರೆ, ಛೇಡಿಸುತ್ತಾರೆ, ಹೊಡೆದಾಡುತ್ತಾರೆ. ತೊಂದರೆ 
ಕೊಡುತ್ತಾರೆ. ಸಾಮಾಜಕ-ಭಾವನಾತ್ಕಕ ಕಲಕೆಯು ಅವರಿಗೆ 
ತಮ್ಮ ಭಾವನೆಗಳನ್ನು ಗುರುತಿಸಲು, ನಿಭಾಲುಸಲು ಸಹಾಯ 
ಮಾಡುತ್ತದೆ. ಶಿಕ್ಷಕರಾಗಿ ನಾವು ಅವರಿಗೆ ಧನಾತ್ಮಕ ಗುರಿಗಳನ್ನು 
ಸಾಧಿಸಲು ನೆರವು ನೀಡುತ್ತೇವೆ. ಈ ಧನಾತ್ಕಕ ಗುರಿಗಳು, 
ಸಹಾನುಭೂತಿ ತೋರಿಸುವುದು (showing empathy), 
ಪರಸ್ಪರರೊಡನೆ ಸಕಾರಾತ್ಮಕ ಸಂಬಂಧವನ್ನು 
ಕಾಪಾಡಿಕೊಳ್ಳುವುದು. ಜವಾಬ್ದಾರಿಯುತ ನಿರ್ಧಾರಗಳನ್ನು 
ತೆಗೆದುಕೊಳ್ಳುವ೦ಂತಹ ಪ್ರಮುಖ ಸಾಮಾಜಕ-ಭಾವನಾತೃಕ 
ಮೌಲ್ಯಗಳನ್ನು ಆಧರಿಸಿವೆ. ಅನುಭವ. ಘಟನೆ ಮತ್ತು ಬದುಕಿನ 


lay 
ಬ 


ME SWS ST 
PR Pe 


ಸಂದರ್ಭಗಳನ್ನು ಹಂಚಿಕೊಳ್ಳುವುದನ್ನು ನಾವು 
ಉತ್ತೇಜಸುತ್ತೇವೆ. ಕೇವಲ ಮಹಾನ್‌ ವ್ಯಕ್ತಿಗಳ ಕಥೆಗಳನ್ನು 
ಹಿದುವುದರ ಬದಲಾಗಿ ನಾವು ನಮ್ಮದೇ ಬದುಕಿನಿಂದ 
ಕಥೆಗಳನ್ನು ಹೆಕ್ಕಿ, ಹಂಚಿಕೊಳ್ಳುತ್ತೇವೆ. ಮಕ್ಕಳಗೆ ಸುರಕ್ಷಿತವಾದ 
ಹಾಗೂ ಸುಭದ್ರವಾದ ಒಂದು ಪರಿಸರವನ್ನು ನಿರ್ಮಿಸುವುದರ 
ಮೂಲಕ ಅವರಿಗೆ ದೈಹಿಕ ಮತ್ತು ಭಾವನಾತ್ಮಕ ಆರಾಮವನ್ನು. 
ಕಾಳಜಯನ್ನು ನೀಡಲು ಪ್ರಯತ್ನಿಸುತ್ತೇವೆ. ಇದರಿಂದ ಅವರು 
ತಮ್ಮ ಆಲೋಚನೆ, ಅಭಪ್ರಾಯಗಳನ್ನು ವ್ಯಕ್ತಪಡಿಸಲು ಮತ್ತು 
ತಮ್ಮ ತೊಂದರೆ, ಕಷ್ಟಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. 
ಅವರವರ ಅಗತ್ಯ ಮತ್ತು ಸನ್ನಿವೇಶವನ್ನು ಅವಲಂಜಸಿ, ನಾವು 
ಪ್ರತಿ ವಿದ್ಯಾರ್ಥಿಯೊಡನೆ ಮಾತುಕತೆಯನ್ನು ನಡೆಸುತ್ತೇವೆ. 
ಎಲ್ಲರನ್ನೂ ಸಮಾನವಾಗಿ ನೋಡುವುದರ ಮೂಲಕ ಮತ್ತು 
ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವುದರ ಮೂಲಕ 
ಶಾಲೆಯ ಆವರಣದೊಳಗೆ ನಾವು ಜಾತ್ಯತೀತತೆಯನ್ನು 
(secularism) ಅಳವಡಿಸಿಕೊಳ್ಳುತ್ತೇವೆ. 


ಚಿತ್ರ 2. ತಮ್ಮ ಸುತ್ತಲಿರುವ ಪ್ರತಿಯೊಬ್ಬರನ್ನು ಮತ್ತು ಎಲ್ಲವುಗಳನ್ನು ಗೌರವಿಸುತ್ತೇವೆ ಎಂದು ಚಿಳಗಿನ ಸಮಯದಲ್ಲಿ ಶಿಕ್ಷಕರು ಮತ್ತು 
ವಿದ್ಯಾರ್ಥಿಗಳು ಒಟ್ಟಾಗಿಯೇ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಿರುವುದು (ಪ್ರಮಾಣ ಮಾಡುತ್ತಿರುವುದು). 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಚಿತ್ರ 3. ತರಗತಿಯನ್ನು ಪ್ರವೇಶಿಸುತ್ತಿರುವ ಮಗುವನ್ನು 
ಖುಷಿಯಿಂದ ಬರಮಾಡಿಕೊಳ್ಳುತ್ತಿರುವ ಶಿಕ್ಷಕಿ. 


ಸ್ವ-ಅರಿವು ಹಾಗೂ ಸಾಮಾಜಿಕ ಅರಿವು 


ಉಲ್ಲಾಸಮಯ ವಾತಾವರಣವನ್ನು ಸೃಷ್ಟಿಸಲು ಶಿಕ್ಷಕರು 
ಮಕ್ಕಳೊಂದಿಗೆ ನೃತ್ಯ, ನಾಟಕ ಅಭನಯ, ಗುಂಪು ಚರ್ಚೆ 
(circle time) ಇವುಗಳನ್ನು ಒಳಗೊಂಡಂತಹ ಮೋಜನ 
ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳುತ್ತಾರೆ. ಆಲಂಗಿಸುವುದು. 
ಪರಸ್ಪರ ಕೈಗಳನ್ನೆತ್ತಿ ತಟ್ಟುವುದರ (high-ಗಳೀs) ಜೊತೆಗೆ 
ಸ್ತಾಗತಿಸುವ ಇನ್ನಿತರ ಕೆಲವು ನಿರ್ದಿಷ್ಟ ಹಾವಭಾವಗಳಲ್ಪ 
ಮಕ್ಕಳು ಆಯ್ದುಕೊಳ್ಳುವ ಯಾವುದಾದರೊಂದು ಸನ್ನೆಯನ್ನು 
ಬಳಸಿ ಅವರನ್ನು ಬರಮಾಡಿಕೊಳ್ಳುತ್ತೇವೆ. ಆ ಮೂಲಕ ನಾವು 
ವಾತಾವರಣವನ್ನು ಉತ್ಪಾಹಭರಿತವನ್ನಾಗಿಡುತ್ತೇವೆ. ಅವರ 
ದಿನವು ಹೇಗೆ ಸಾಗುತ್ತಿದೆ. ಅವರಿಗೆ ಏನು ಅನ್ನಿಸುತ್ತಿದೆ, ಅವರ 
ಮನಸ್ಥಿತಿ ಬದಲಾಗಿದ್ದರೆ ಅದಕ್ಕೆ ಕಾರಣ ಏನು ಇತ್ಯಾದಿಗಳನ್ನು 
ವಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಇದು ಮಕ್ಷಳಗೆ 
ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳಲು ಕೂಡ ನೆರವಾಗುತ್ತದೆ. 


ಅವರಲ್ಲ ಸಪ್ರಯಂ-ಅರಿವು ಮತ್ತು ಸಹ್ರಯಂ ಪ್ರೇರಣಿಯು 
ಮೂಡುವಂತೆ ಮಾಡಲು, ಪರೀಕ್ಷೆಗಳನ್ನು ನಡೆಸಿದ ಮೇಲೆ 
ಉತ್ತರ ಪತ್ರಿಕೆಗಳನ್ನು ಅವರಿಗೆ ಮರಳ ನೀಡಲಾಗುತ್ತದೆ. 
ಇದರಿಂದ ಅವರಿಗೆ ಪರೀಕ್ಷೆಯಲ್ಲ ತಾವು ಹೇಗೆ ಮಾಡಿದ್ದೇವೆ. 
ಏನು ಮಾಡಬಹುದಿತ್ತು, ಇನ್ನಷ್ಟು ಚೆನ್ನಾಗಿ ಕಅಯಲು ಏನನ್ನು 
ಮಾಡಬೇಕು, ಮುಂಬರುವ ಪರೀಕ್ಷೆಗಳಗೆ ಸಂಬಂಧಿಸಿದಂತೆ 
ಅವರು ತಾವೇ ಯಾವ ಗುರಿಗಳನ್ನು ನಿರ್ಧರಿಸಿಕೊಳ್ಳಬಹುದು 
ಇತ್ಯಾದಿ ಸ್ಪಷ್ಟ ಚಿತ್ರಣ ಸಿಗುತ್ತದೆ. 


ಸ್ವ-ನಿರ್ವಹಣೆ 


ಭಾವನೆಗಳ ನಿರ್ವಹಣಿ ಅಥವಾ ನಿಭಾವಣಿ ಎಂದರೆ ಅವುಗಳನ್ನು 
ಅದಮಿಡುವುದಲ್ಲ. ಇದು ಭಾವನಾತ್ಕಕ ಆರೋಗ್ಯವು 
ಚೆನ್ನಾಗಿರುವುವರ ಸೂಚಕವಾಗಿದೆ. ಎರಡನೇ ತರಗತಿಯ 
ಬಾಲಕಿಯೊಬ್ಬಳ ನೀರಿನ ಬಾಟಲಯು ತರಗತಿ 
ಕೋಣಿಯಲ್ಲಯೇ ಕಳೆದುಹೋಲುತು. ಅವಳು ಜೋರಾಗಿ 
ಅಳುತ್ತಿದ್ದಳು. ತಾನು ಕಲತಿದ್ದ ನಡವಳಕೆಯಂತೆ ತನ್ನ 
ಭಾವನೆಯನ್ನು ವ್ಯಕ್ತಪಡಿಸುವ ರೀತಿ ಅವಳದಾಗಿತ್ತು. ಈಗ, 
ಶಿಕ್ಷಕರು ಈ ಸನ್ನಿವೇಶವನ್ನು ನಿಭಾಯಿಸಬೇಕಿತ್ಸು. ಇಂತಹ 
ಸನ್ನಿವೇಶಗಳಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಗೆ ತಮ್ಮ ಭಾವನೆಗಳನ್ನು 
ನಿಯಂತ್ರಿಸಲು ಹಾಗೂ ಸದ್ಯ ಎದುರಿಗಿರುವ ಸಮಸ್ಯೆಗೆ 
ಪರಿಹಾರವೊಂದನ್ನು ಕಂಡುಕೊಳ್ಳಲು ನೆರವಾಗಬೇಕು. ಈ 
ಪ್ರಕರಣದಲ್ಲ, ಶಿಕ್ಷಕರು ಮೊದಲು ಅವಳಗೆ ಅಳುವುದನ್ನು 
ನಿಲ್ಲಸಲು ನೆರವಾದರು. ನಂತರ, ಅವರು ಬಾಟಲಅಯನ್ನು 
ಹುಡುಕಲು ಆರಂಭನಿದರು. ಹುಡುಕಾಟದ ನಂತರ ನೀರಿನ 
ಬಾಟಆಯು ಅವರಿಗೆ ಸಿಕ್ಕಿತು. ಹೀಗೆ ಮಾಡುವ ಮೂಲಕ 
ಶಿಕ್ಷಕರು ಆ ಮಗುವಿಗೆ ಮತ್ತು ತರಗತಿಯ ಉಳದೆಲ್ಲ ಮಕ್ಷಳಗೆ. 
ಸಮಸ್ಯೆ ಎದುರಾದಾಗ, ಅಳುವುದರ ಬದಲಾಗಿ ಆ ಸಮಸ್ಯೆಗೆ 
ಪರಿಹಾರವನ್ನು ಹೇಗೆ ಕಂಡುಕೊಳ್ಳಬೇಕು ಎಂಬುದಾಗಿ ಅವರು 
ಆಲೋಚಿಸಬೇಕು ಎನ್ನುವುದನ್ನು ತೋರಿಸಿಕೊಟ್ಟರು. 


ಹೊಣೆಗಾರಿಕೆಯ ಪ್ರಜ್ಞೆ 


ಆರು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳು, ವಿವಿಧ 
ಚಟುವಟಕೆಗಳನ್ನು ನಡೆಸುವಾಗ ಶಿಕ್ಷಕರ ನೆರವಿಲ್ಲದೇ ಪರಪ್ಪರರ 
ಸಹಯೋಗ ಮತ್ತು ಸಹಕಾರದಲ್ಲ ಹೇಗೆ ಕೆಲಸ 


ಮಾಡಬೇಕೆಂಬುದನ್ನು ಕಲಅತಿದ್ದಾರೆ. ಶಿಕ್ಷಕರ ದಿನವಾದ 
ಸೆಪ್ಪಂಬರ್‌ 5ರಂದು. ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ಸಾಂಸ್ಕೃತಿಕ 
ಕಾರ್ಯಕ್ರಮಪೊಂದನ್ನು ಆಯೋಜಸಿದರು. ತಾವು 
ಯೋಜಸಿದಂತೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲು 


ಬೇಕಾದಷ್ಟು ಸಮಯ ಉಳದಿಲ್ಲ ಎಂದು ಮನವರಿಕೆಯಾದಾಗ 
ಅವರು ಗಾಬರಿಗೊಳ್ಳಲಲ್ಲ. ಬದಲಾಗಿ, ಹಲವಾರು 
ಚಟುವಟಕೆಗಳನ್ನು ಚುಟುಕಾಗಿ ಮುಗಿಸುವುದರ ಮೂಲಕ 
ಸನ್ನಿವೇಶವನ್ನು ಬುದ್ಧಿವಂತಿಕೆಯಿಂದ ನಿಭಾಯುಸಿದರು ಮತ್ತು 
ಕಾರ್ಯಕ್ರಮವನ್ನು ಯೋಜತ ರೀತಿಯಲ್ಲ ಮಾಡಿ ಮುಗಿಸಿದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಇದು. ಅಭ್ಯಾಸ ಹಾಗೂ ಭಾಗವಹಿಸುವಿಕೆಯ ಮೂಲಕ 
ಕಾಲಾನಂತರದಲ್ಲ ಅವರು ಬೆಳೆಸಿಕೊಂಡ ಪ್ರಬುದ್ಧತೆ ಮತ್ತು 
ಶಾಂತತೆಯನ್ನು ತೋರಿಸುತ್ತಿತ್ತು. 


ವಿದ್ಯಾರ್ಥಿಗಳದೇ ಮುಂದಾಳತ್ವವಿರುವ ಸಮಿತಿಗಳಲ್ಲ ಸಭೆ, 
ಚರ್ಚೆಗಳು ನಡೆಯುತ್ತವೆ. ಅಲ್ಲ ವಿದ್ಯಾರ್ಥಿಗಳು ತಮ್ಯ 
ಆಲೋಚನೆ, ಅಭಿಪ್ರಾಯ ಮತ್ತು ವಿಚಾರಗಳನ್ನು 
ವ್ಯಕ್ತಪಡಿಸುತ್ತಾರೆ. ಈ ಸಮಿತಿಗಳು ವಿದ್ಯಾರ್ಥಿಗಳಲ್ಲ ತಾವು 
ಒಬ್ಬರಿಗೊಬ್ಬರು ಸೇರಿದವರು. ಸಂಬಂಧಿಸಿದವರು. ಒಬ್ಬಾಗಿ 
ಕೆಲಸದಲ್ಲ ತೊಡಗಿಕೊಳ್ಳಲೇಕಾದವರು ಎಂಬ ಪ್ರಜ್ಞೆಯನ್ನು 
ಉಂಟುಮಾಡುವುದರ ಜೊತೆಗೆ ಹೊಣಿಗಾರಿಕೆಯ ಭಾವವನ್ನು 
ಕೂಡ ಪೋಷಿಸುತ್ತವೆ. ಇದು. ಧನಾತ್ಮಕ ಶಾಲಾ ಸಂಸ್ಥೃತಿಯನ್ನು 
ಬೆಳೆಸಲು ವಿಶೇಷವಾಗಿ ಮುಖ್ಯ. ಆಗ ವಿದ್ಯಾರ್ಥಿಗಳಗೆ ತಮಗೂ 
ಒಂದು ಬೆಲೆಯುದೆ, ಗೌರವವಿದೆ ಎಂದೆನಿಸುತ್ತದೆ. 


ಜವಾಬ್ದಾರಿಯುತವಾಗಿ ನಿರ್ಧಾರವನ್ನು 
ತೆಗೆದುಕೊಳ್ಳುವುದು 


ಶಾಲೆಯ್ಲ ಹಲವಾರು ಸಮಿತಿಗಳು ಮತ್ತು ಗುಂಪುಗಳವೆ. 
ಇವುಗಳನ್ನು ಪ್ರಂದನಶೀಲವಾಗಿರುವಂತೆ ಹಾಗೂ ಕ್ರಿಯಾ- 
ಶೀಲವಾಗಿರುವಂತೆ ಮಾಡುವ ನಿಟ್ಟನಲ್ಲ ಸಲಹೆಗಳನ್ನು ನೀಡಲು 
ವಿದ್ಯಾರ್ಥಿಗಳನ್ನು ಉತ್ತೇಜಸಲಾಗುತ್ತದೆ. ಬುನಾದಿ ಸಾಕ್ಷರತೆ 
ಮತ್ತು ಸಂಖ್ಯಾಜ್ಞಾನ (FLN - Foundational Literacy and 
Numeracy) ಗುಂಪಿನಲ್ಲ ಇದ್ದ ಅರವಿಂದ ಎಂಬ ಹುಡುಗ 
ಗಣಿತದಲ್ಲ ಚೆನ್ನಾಗಿದ್ದ. ಆದರೆ ಇಂದ್ದಿಷ್‌ ನಲ್ಲ ಅಷ್ಟೇನೂ 
ಚೆನ್ನಾಗಿರಅಲ್ಲ. ಅವನು ಇಂದ್ಲಿಷ್ಟಲ್ಲ ಕಡಿಮೆ ಅಂಕವನ್ನು 
ತೆಗೆದುಕೊಂಡಾಗ, ಅವನ ಇಂದ್ದಿಷ್‌ ಶಿಕ್ಷಕರು ಉತ್ತರಪತ್ತಿಕೆಯ 
ಮೇಲೆ ತರಗತಿ ಶಿಕ್ಷಕರ ಸಹಿಯನ್ನು ಹಾಕಿಸಿಕೊಂಡು ಬರುವಂತೆ 
ಹೇಆದರು. ತರಗತಿ ಶಿಕ್ಷಕರು ಇಂದ್ಲಿಷ್ನಲ್ಲ ಕೂಡ ಹೇಗೆ ಚೆನ್ನಾಗಿ 


* ವಿದ್ಯಾರ್ಥಿಗಳ ಗುರುತನ್ನು ರಕ್ಷಿಸಲು ಅವರ ಹೆಸರುಗಳನ್ನು ಬದಲಾಲುಸಲಾಗಿದೆ. 


ಅಂತಿಮ ಟಿಪ್ಪಣಿ : 


ಮಾಡಬಹುದೆಂದು ಅವನೊಂದಿಗೆ ಚರ್ಜಿಸಿದರು. ಮಕ್ಕಳೊಂದಿಗೆ 
ಆಪ್ಪವಾಗಿ ಮಾತನಾಡುವುದು ಕೂಡ ಅವರಿಗೆ ಯಾವುದೇ 
ಸಂಗತಿಯನ್ನು ಅರ್ಥಮಾಡಿಕೊಳ್ಳಲು. ಜವಾಬ್ದಾರಿಯುತ 
ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಆ 
ಹುಡುಗನು ಶಿಕ್ಷಕರ ಮಾತನ್ನು ಸಕಾರಾತ್ಮಕವಾಗಿ 
ತೆಗೆದುಕೊಂಡಿದ್ದಾನೆ. ಈಗ ಇಂದ್ದಿಷ್‌ ತರಗತಿಯಲ್ಲ ಕೂಡ 
ಚೆನ್ನಾಗಿ ಭಾಗವಹಿಸುತ್ತಿದ್ದಾನೆ. 


ಉಪಸಂಹಾರ 


ನಮ್ಮ ಶಾಲೆಯಲ್ಲ ನಾವು ಸುರಕ್ಷಿತ ಹಾಗೂ ಭಯಮುಕ್ತ 
ವಾತಾವರಣವನ್ನು ನಿರ್ಮಿಸುತ್ತೇವೆ. ಇದರಿಂದಾಗಿ 
ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಹಾಗೂ ಇತರ 
ಸಹಾಯಕ ಸಿಬ್ದಂದಿಗಳ ಜೊತೆಗೆ ಕೂಡ ಪರಸ್ಪರ ಹಿತಕರವಾದ 
ರೀತಿಯಲ್ಲ ಅನುಸಂಧಾನ ನಡೆಯಲು ಸಾಧ್ಯವಾಗುತ್ತದೆ. ನಾವು 
ಒಟ್ದಾಗಿ ಆಟವಾಡುತ್ತೇವೆ. ನಮ್ಮ ಸಂತೋಷ, ದುಃಖಗಳನ್ನು 
ಹಂಚಿಕೊಳ್ಳುತ್ತೇವೆ. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇವೆ 
ಹಾಗೂ ಒಬ್ಬರನ್ನೊಬ್ಬರು ಬೆಂಬಅಸುತ್ತೇವೆ. 


ಮಕ್ಷಳಗೆ ಸಾಮಾಜಕ-ಭಾವನಾತ್ಮಕ ಕಲಕೆಯು ಕೇವಲ ಸಫಲ 
ಹಾಗೂ ಸಂತೃಪ್ತ ಜೀವನವನ್ನು ನಡೆಸಲು ಮಾತ್ರವಲ್ಲ ಅವರ 
ಶೈಕ್ಷಣಿಕ ಯಶಸ್ಸಿಗೂ ಅದು ಅತ್ಯ೦ತ ನಿರ್ಣಾಯಕ 
ಎನ್ನುವುದನ್ನು ಪ್ರಮುಖವಾಗಿ ಗಮನಿಸಬೇಕು. ಸಕಾರಾತ್ಯಕ 
ಹಾಗೂ ಬೆಂಬಲಪೂರಕ ಕಲಅಕೆಯ ವಾತಾವರಣವನ್ನು 
ಹೋಷಿಸುವುದರ ಮೂಲಕ ಹಾಗೂ ಅಗತ್ಯವಾದ 
ಸಂಪನ್ಮೂಲಗಳನ್ನು. ಬೆಂಬಲವನ್ನು ಒದಗಿಸುವುದರ ಮೂಲಕ 
ವಿದ್ಯಾರ್ಥಿಗಳು ಬದುಕಿನಲ್ಲ ಯಶಸ್ಸು ಪಡೆಯುವಂತಾಯಾಗಲು 
ಬೇಕಾದ ಸಾಮಾಜಕ-ಭಾವನಾತ್ಕಕ ಕೌಶಲಗಳನ್ನು ಪಡೆದು- 
ಕೊಳ್ಳುವ ಹಾಗೆ ನಮ್ಮ ಶಾಲೆಯು ಸತತವಾಗಿ ಪ್ರಯತ್ನಿಸುತ್ತಿದೆ. 


i Housing Children: South Auckland, The Housing Pathways Longitudinal Study - Scientific Figure on ResearchGate. https://www.researchgate.net/ 
figure/Bronfenbrenners-ecological-model-Diagram-by-Joel-Gibbs-based-on-Bronfenbrenners-1979 fig1_ 311843438 


ಸಂಪರ್ಕಿಸಬಹುದು. 


ಫರರ್ಫಾನಾ ಬೇಗಂ ಅವರು ಕರ್ನಾಟಕದ ಕಲಬುರಗಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದಾರೆ. ಅಜೀಂ 
ಪ್ರೇಮ್‌ಜ ಶಾಲೆಯನ್ನು ಸೇರುವುದಕ್ಲೂ ಮೊದಲು ಅವರು ಕಲಬುರಗಿಯ ಕೇಂದ್ರೀಯ ವಿದ್ಯಾಲಯದಲ್ಲ ಕೆಲಸ ಮಾಡುತ್ತಿದ್ದರು. ಅವರಿಗೆ 
ಪ್ರಾಥಮಿಕ ತರಗತಿಗಳಗೆ ಪರಿಸರ ವಿಜ್ಞಾನ, ಇಂದ್ದಿಷ್‌ ಮತ್ತು ಗಣಿತವನ್ನು ಬೋಧಿಸಿದ ಅನುಭವವಿದೆ. ಅವರು ವಿಜಯಪುರದ ಕರ್ನಾಟಕ 
ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯದಿಂದ ವಿಜ್ಞಾನ ವಿಷಯದಲ್ಲ (PCM) ಪದವಿ ಪಡೆದಿದ್ದಾರೆ. ಅವರಿಗೆ ಪುಸ್ತಕಗಳನ್ನು ಓದುವುದರಲ್ಲ 
ಮತ್ತು ಹೊರಾಂಗಣ ಆಟಗಳನ್ನು ಆಡುವುದರಲ್ಲ ಆಸಕ್ತಿಯಿದೆ. ಅವರನ್ನು ಡrzana.begum@azimpremjifoundation.org ಮೂಲಕ 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಲತಾ ಕೆ.ಸಿ. 


ನೆಮ್ಮದಿಯಿರುವ ಮಕ್ಕಳು ಚೆನ್ನಾಗಿ ಕಲಿಯುತ್ತಾರೆ 


ಲಲಿತಾ ಯದುವಂಶಿ 


ವಿಶ್ವಾಸವನ್ನು ಅವಲಂಬಸಿದ  ಅನುಭವಪೊಂದು ಹಲವು 
ಸಂಬಂಧಗಳನ್ನು ಗಟ್ಟಗೊಳಸಿತಲ್ಲದೆ. ಮಕ್ಕಳು ತಮ್ಮ 
ವರ್ತನೆಗಳನ್ನು ಬದಲಸಿಕೊಳ್ಳಬೇಕೆನ್ನುವ ನಮ್ಮ ನಿರೀಕ್ಷೆಗಳನ್ನು 
ಕುರಿತು ಚಿಂತನೆಯಲ್ಲ ತೊಡಗಲು ಅವಕಾಶ ಕಲ್ತಸಿಕೊಟ್ಟತು. 
ಇದರಿಂದ ಶಾಲೆ ಎಂಬುದು ಹೇಗೆ ವಿದ್ಯಾರ್ಥಿಗಳು ಮತ್ತು 
ಶಿಕ್ಷಕರಿಬ್ಬರನ್ನೂ ಬೆಂಬಅಸುವ ಕಲಅಕಾ- ವಾತಾವರಣವನ್ನು 
ನಮಗೆ ದೊರಕಿಸಿಕೊಡುತ್ತದೆ ಎಂಬುದನ್ನು ಅರಿಯು- 
ವಂತಾಲುತು. ಶಾಲಾ-ವಾತಾವರಣದಲ್ಲ ಸುರಕ್ಷಿತ ಭಾವವನ್ನು 
ಅನುಭವಿಸುತ್ತಿರುವಂತೆಯೇ ಪ್ರತಿನಿತ್ಯವೂ ಬೆಳೆಯಲು. 
ಉತ್ತಮತರ ಜೀವನ ಮೌಲ್ಯಗಳನ್ನು ಹೀರಿಕೊಳ್ಳಲು 
ಅವಕಾಶಗಳು ಎದುರಾಗುತ್ತಲೇ ಇರುತ್ತವೆ. ಇವು ಚಿಂತನೆಗೆ 
ಪೂರಕವಾದ ಬುನಾದಿಯನ್ನು ಕಲ್ತಸಿಕೊಟ್ಟು, ಅರ್ಥಪೂರ್ಣ 
ಬದುಕನ್ನು ಕಟ್ಣಕೊಳ್ಳಲು ನೆರವಾಗುತ್ತವೆ. ನಾನು ಇಲ್ಲ ಎರಡನೇ 
ತರಗತಿಯ ವಿದ್ಯಾರ್ಥಿಯೊಂದಿಗಿನ ನನ್ನ ಅನುಭವವನ್ನು 
ಹಂಚಿಕೊಳ್ಳಲು ಬಯಸುತ್ತೇನೆ. ಕೋವಿಡ್‌ ಮಹಾಮಾರಿಯ 
ಅಲೆಗಳು ತಗ್ಗಿದ ಬಳಕ, ಅಂದರೆ, ಕಳೆದ ವರ್ಷದ ಸೆಪ್ಟೆಂಬರ್‌ 
ತಿಂಗಳ೦ದ, ಅವಳು ಶಾಲೆಗೆ ಬರಲು ಕಲಯುತ್ತಿರುವಲ್ಲಂದ 
ನಮ್ಮ ಕಥೆ ಮೊದಲಾಗುತ್ತದೆ. ಅವಳು ಶೈಕ್ಷಣಿಕ ವರ್ಷದ 
ಬಹುತೇಕ ಅವಧಿ ಶಾಲೆಗೆ ಗೈರುಹಾಜರಾಗಿದ್ದುದು ಶಿಕ್ಷಕರಾದ 
ನಮ್ಮೆಲ್ಲರಿಗೂ ಆತಂಕದ ಸಂಗತಿಯಾಗಿತ್ತು. ಏಕೆಂದರೆ, ಶಾಲೆಗೆ 
ಬರದೆ, ಕ್ರಮಬದ್ಧ ಕಠಅಕೆ ನಡೆಯದೆ, ಅವಳು ಹಿಂದೆ 
ಉಳದುಬಡುತ್ತಾಕೆ ಎಂಬುದು ನಮ್ಮ ಆತಂಕಕ್ಕೆ ಕಾರಣವಾಗಿತ್ತು. 
ಅವಳ ತರಗತಿಯ ಶಿಕ್ಷಕಿ ಹಾಗೂ ಇತರ ಶಿಕ್ಷಕರು ಮೇಲಂದ 
ಮೇಲೆ ಅವಳೊಂದಿಗೆ ಮಾತನಾಡಿ, ಕ್ರಮಬದ್ಧವಾಗಿ ಶಾಲೆಗೆ 
ಹಾಜರಾಗುವ ಮಹತ್ತ್ವವನ್ನು ಅವಳಗೆ ಮನದಟ್ಟು 
ಮಾಡಿಕೊಡಲು ನಡೆಸಿದ ಪ್ರಯತ್ನ ವಿಫಲವಾಗಿತ್ತು. ಕಳೆದ 
ಶೈಕ್ಷಣಿಕ ವರ್ಷದ ಜೂನ್‌ ತಿಂಗಳಲ್ಲ ಅವಳು ಎರಡನೇ ತರಗತಿಗೆ 
ಪಾದಾರ್ಪಣೆ ಮಾಡಿದ್ದಳು. ನಾನು ಅವಳ ಕೈ ಹಿಡಿದು, ದಿನವೂ 
ತಪ್ಪದೆ ಶಾಲೆಗೆ ಬರುವ ವಾಗ್ದಾನವನ್ನು ಅವಳಂದ ಪಡೆದೆ. 
ಮುಖದ ಮೇಲೆ ಸದಾ ನಆಯುತ್ತಿದ್ದ ಮುಗ್ಧ ಮುಗುಳ್ಳಗೆ 
ಜೀರುತ್ತಾ ಅವಳು ಇದಕ್ಕೆ ಒಪ್ಪಿದ್ದಕು. ಬಾಚದ ತಲೆಕೂದಲು. 
ಒಗೆಯದ ಸಮವಸ್ತ, ಶಾಲೆಗೆ ತರದ ಪಠ್ಯಸಾಮರ್ರಿ - ಇವಳನ್ನು 
ಸರಿಪಡಿಸುವ ಕೆಲಸ ಎಲ್ಲಂದ ಆರಂಭಸಬೇಕು ಎಂಬುದು ನನಗೆ 
ತಿಆಯದಾಗಿತ್ತು. ಒಳ್ಳೆಯ ಅಭ್ಯಾಸಗಳನ್ನು ರೂಡಿಸಿಕೊಳ್ಳದೆ, 
ಶಾಲೆಯ ಅಧ್ಯಯನದ ಗತಿಗೆ ತಕ್ಕಂತೆ ಹೆಜ್ಜೆಹಾಕದಿದ್ದರೆ 
ಅವಳಗೆಷ್ಟು ನಷ್ಟವಾಗುತ್ತದೆ ಎಂದು ಅವಳಗೆ ತಿಆಹೇಳುವುದು 
ಹೇಗೆ ಎಂಬುದೇ ನನಗೆ ತಿಆಯದಾಗಿತ್ತು. ನಾನು ಅವಳ 
ತಂದೆಯೊಂದಿಗೆ ಸಹ ಮಾತನಾಡಿ ನೋಡಿದೆ. ಶಾಲಾ 
ಪ್ರಾರ್ಥನಾ ಸಭೆಯಲ್ಲ ಕಥೆಹೇಳುವ ಚಟುವಟಕೆಯನ್ನು 


ಇ 
5 
BR 


ವಿನೂತನವಾಗಿ ಈ ವರ್ಷದಿಂದ ನಡೆಸಲಾಗುತ್ತಿತ್ತು. ಬೊಂಬೆಗಳ 
ಸಹಾಯ ಪಡೆದು ಕಥೆಗಳನ್ನು ಹೇಳಲಾಗುತ್ತಿತ್ತು. ತರಗತಿಯಲ್ಲಿ 
ಮಕ್ಕಳಗೆ "ಗೊಂಬೆಮೂಲೆ”ಯೊಂದನ್ನು (puppet comer) ಸಹ 
ಕಲ್ಪಸಿಕೊಡಲಾಗಿತ್ತ. ಗೊಂಬೆ ಆಟ ಆರಂಭಗೊಂಡ 
ತರುವಾಯ ಅವಳು ಶಾಲೆಗೆ ಹೆಚ್ಚು-ಹೆಚ್ಚಾಗಿ ಹಾಜರಾಗುತ್ತಿರು- 
ವುದನ್ನು ನಾನು ಗಮನಿಸಿದೆ. ಕೆಲವೊಮ್ಮೆ ಅವಳು ಹಕ್ಕಗಕೊಡನೆ 
ಆಡುತ್ತಿದ್ದರೆ. ಮತ್ತೆ ಕೆಲವೊಮ್ಮೆ ತರಗತಿಯಲ್ಲ ವಸ್ತುಗಳನ್ನು 
ಒಪ್ಪಮಾಡುವುದರಲ್ಲ ತೊಡಗಿರುವುದನ್ನು ಕಾಣಬಹುದಿತ್ತು. 
ಕೆಲವೊಮ್ಮೆ. ಗೊಂಬೆಗಳನ್ನು ಸರಿಯಾಗಿ ನೋಡಿಕೊಳ್ಳದ ಇತರ 
ವಿದ್ಯಾರ್ಥಿಗಳ ಬಧ್ಗೆ ಅವಳು ದೂರುತ್ತಿದ್ದಳು. ಅನತಿ ಕಾಲದಲ್ಲ 
ಅವಳು ಪ್ರತಿದಿನವೂ ಶಾಲೆಗೆ ಬರುವುದನ್ನು ರೂಢಿಸಿಕೊಂಡಳು. 
ಈಗ, ಹಿದಿ-ಬರೆದು ಮಾಡುವಂತೆ ಅವಳ ಮನಪವೊಲಸುವು- 
ದಾದರೂ ಹೇಗೆ ಎ೦ಬ ಪ್ರಶ್ನೆ ನಮ್ಮಲ್ಲ ಮೂಡಿತು. ನಮ್ಮಲ್ಲ ಇದಕ್ಕೆ 
ಯಾವುದೇ ಸಿದ್ದವಾದ ಉತ್ತರಗಳರಅಲ್ಲ. ಆದರೆ ಏನನ್ನಾದರೂ 
ಮಾಡಿ ತೀರಬೇಕಿತ್ತು. ಮಕ್ಷಳನ್ನು ಪ್ರೇರೇಪಿಸಿಲು, ಓದುವುದು 
ಮತ್ತು ಬರೆಯುವುದರ ಜೊತೆಗೆ, ನಾವು ಅನೌಪಚಾರಿಕ 
ಸಂವಹನಕ್ಲಾಗಿ ಎರಡು ತಂಡಗಳನ್ನು ರಜಸಿಕೊಂಡೆವು. 
ಇದರಿಂದ ನಾವು ಅವರನ್ನು ಚೆನ್ನಾಗಿ ಅರಿಯುವಂತಾಗಿ, ಕಾಲ 
ಕಳೆದಂತೆ. ಅವರ ಕಲಕೆಯ ಪ್ರಯತ್ನದಲ್ಲ ಗುಣಾತೃಕ 
ಬದಲಾವಣೆಗಳನ್ನು ನೋಡುವುದು ಸಾಧ್ಯವಾಗುತ್ತದೆ ಎಂದು 
ಬಗೆದೆವು. ಆ ಸಮಯದಲ್ಲ ಅವಳು ಸರಳ ಕಥೆ ಹಾಗೂ 
ಪದ್ಯವೊಂದನ್ನು ಓದಲು ಕಅತಳು. ದಿನನಿತ್ಯವೂ ಮನೆಗೆಲಸ 
ಮಾಡಿಕೊಂಡು ಬರುವುದನ್ನು ರೂಢಿಸಿಕೊಂಡಳು. 
ಮನೆಗೆಲಸಕ್ಸಾಗಿ ವಾವು ಕೊಡುವ ಅಭ್ಯಾಸಗಳನ್ನು 
ಇಷ್ಟಪಡತೊಡಗಿದಳು. ಅತಿ ಮಹತ್ತ್ವದ ವಿಷಯವೆಂದರೆ, 
ನಮ್ಮಿಜ್ಞರ ಮುಂದುವರಿದ ಒಡನಾಟದಿಂದ ನಮ್ಮ ನಡುವೆ 
ಆತ್ಮೀಯ ಸಂಬಂಧಪೊಂದು ಮೊಳೆಯುತು. 


ಕೊಂಚ ಕಾಲದ ಬಳಕ ಅವಳು ಉಳದೆಲ್ಲಾ ಮಕ್ಕಳೊಡನೆ 
ಕಲಅಲಯಲು ತೊಡಗಿದಳು. ಮೊದಲಗೆ ಅವಳ ಹಿದುವಿಕೆ 
ನಿಧಾನಗತಿಯಲ್ಲಿ ಸಾಗಿತ್ತು. ಮುಂದೊಂದು ದಿನ, ಸ್ಕೈಲ 
ಹೂವಿನ ಪ್ರಸಂಗವೊಂದು ಮಕ್ಕಳ ನಡುವೆ ಗಡಿಜಡಿಗೆ 
ಕಾರಣವಾಯುತು. ಸರ್ವಾಂಗೀಣ ಅಭವೃದ್ಧಿಗಾಗಿ 'ಉತ್ತಮ 
ಪ್ರಯತ್ನು'ದಲ್ಲ ತೊಡಗುವ ಮಕ್ಕಳಗೆ ಸ್ಕೈಅ ಹೂವಿನ ಚಿತ್ರವನ್ನು 
ನೀಡಲಾಗುತ್ತಿತ್ತು. ಅವರ 'ಉತ್ತಮ ಪ್ರಯತ್ನ'ಗಳನ್ನು ಒಂದೆರಡು 
ವಾಕ್ಯಗಳಲ್ಲ ಬಣ್ಣಿಸಿ, ಸ್ಕೈ ಹೂವಿನ ಚಿತ್ರವನ್ನು ಅವರಿಗೆ ಇಡೀ 
ತರಗತಿಯ ಎದುರು ನೀಡಲಾಗುತ್ತಿತ್ತು. "ನನಗೂ ಹೂ 
ಸಿಗುತ್ತದೆಯೆ?" ಎಂದೊಮ್ಮೆ ಅವಳು ನನ್ನನ್ನು ಕೇಆದಾಗ. 
"ಹೌದು, ಯಾರು ಬೇಕಾದರೂ ಪಡೆಯಬಹುದು. ಒಂದಲ್ಲ 


A 


ಒಂದು ವಿಷಯದಲ್ಲ ಪ್ರತಿಯೊಬ್ಬರೂ ಉತ್ತಮ ಸಾಧನೆ 
ಮಾಡಬಹುದು. ನೀನು ಸಹ ಮಾಡಬಹುದು" ಎಂದೆ. 
ಅಂದಿನಿಂದ ಅವಳ ಪ್ರಯತ್ನದಲ್ಲ ಸುಧಾರಣಿ ಕಂಡುಬಂದಿತು. 
ಇಷ್ಟೆಲ್ಲ ಆಗುತ್ತಿರುವಂತೆಯೇ ಮತ್ತೊಂದು ಪ್ರಸಂಗ ನಡೆಯುತು. 
ಇದುವರೆಗೂ ಅವಳು ತಲೆಬಾಚಿಕೊಂಡು ಬಂದದ್ದು 
ವಿರಳವೆನ್ನಬಹುದಿತ್ತು. ನಾನು ಅವಳಗೆ, "ನೀನು ಪ್ರತಿನಿತ್ಯ 
ಶಾಲೆಗೆ ಬರುವ ಮೊದಲು ಅಂದವಾಗಿ ತಲೆಬಾಚಿಕೊಂಡು 
ಬರಬೇಕು” ಎಂದೆ. ಅದಕ್ಕವಳು. "ನನ್ನ ಅಮ್ಮ ತಲೆಬಾಚುವುದಿಲ್ಲ' 
ಎಂದಳು. "ಸರಿ, ನಾನು ಅಮ್ಮನೊಂದಿಗೆ ಮಾತನಾಡುತ್ತೇನೆ" 
ಎಂದು ಹೇಳದೆ. ಅಂದು ನಾನು ಹಿರಿಯ ವಿದ್ಯಾರ್ಥಿನಿ- 
ಯೊಬ್ಬಕಂದ ಬಾಚಣಿಗೆಯನ್ನು ಕೇಆಃ ಪಡೆದು. ಅವಳ 
ತಲೆಯನ್ನು ಬಾಚ, ಪೋನಿ ಟೇಲ್‌ ಕೇಶವಿನ್ಯಾಸ ಮಾಡಿದೆ. 
"ಮನೆಗೆ ಹೋಗಿ ನಿನ್ನ ಅಮ್ಮನಿಗೆ ಇದನ್ನು ತೋರಿಸಿ. ದಿನವೂ 
ಇದೇ ರೀತಿ ತಲೆಬಾಚ ಕಳಸುವಂತೆ ಹೇಳು" ಎಂದು ನಾನು 
ಅವಳಗೆ ತಿಅಸಿದೆ. ಅಂದಿನ ದಿನ ಶಾಲೆಯಲ್ಲ ಅವಳು ತನ್ನ 
ಪೋನಿ ಟೇಲ್‌ಅನ್ನು ತಿರುಗಿಸುತ್ತ, ಕನ್ನಡಿಯಲ್ಲ ಪದೇಪದೇ 
ಮುಖ ನೋಡಿಕೊಳ್ಳುತ್ತಾ ಕಳೆದಳು. ಅವಳ ತಲೆಯಲ್ಲ ಏನು 
ಯೋಚಿಸುತ್ತಿದ್ದಕೋ ನನಗೆ ತಿಜಃಯದು, ಅದರೆ, ಅವಳ 
ಮುಖದ ಮೇಲೆ ಮುಗುಳ್ಸಗೆ ಆಡುತ್ತಿದ್ದುದಂತೂ ನಿಜ. ಮರುದಿನ 
ಶಾಲೆಗೆ ಬಂದಾಗ ಅವಳು ಬದಲಾದ ವ್ಯಕ್ತಿಯಾಗಿದ್ದಳು! 
ಮುನ್ನಡೆಯುವ ಹಾಗೂ ಸಲವಿನಿಂದ ಕಲಅಯುವ 
ಭರವಸೆಯೊಂದನ್ನು ಅವಳು ತನ್ನೊಂದಿಗೆ ಹೊತ್ತುತಂದಂತೆ 
ತೋರಿತು. ಈಗ ಪ್ರತಿದಿನ ಊಟದ ಬಳಕ ನಾನಿರುವಲ್ಪಗೆ 
ಬಂದು ಹಲವು ವಿಚಾರಗಳನ್ನು ನನ್ನೊಂದಿಗೆ ಹರಟುತ್ತಾಕೆ. 
ಓದುತ್ತಾಕೆ ಹಾಗೂ ಒಂದೆರಡು ಕಥೆಗಳನ್ನು ಹೇಳುತ್ತಾಳೆ ಕೂಡ. 
ಅವಳು ತನ್ನ ಕಲಕೆಯ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದಾಳೆ. 
ಜಡುವಿನ ಸಮಯದಲ್ಲ ಅವಳು ಇಂದ್ಲಿಷ್‌ ಕೋಣೆಗೆ ಹೋಗಿ 
ಅಲ್ಲ ಏನನ್ನಾದರೂ ಹಓಿದಲು ಪ್ರಯತ್ನಿಸುತ್ತಿರುತ್ತಾಳೆ. ಉಳದ 
ಮಕ್ಕಳು ಅವಳ ಬಧ್ಣೆ ಆಡಿಕೊಳ್ಳುವುದನ್ನು ಕೈಜಟ್ಟದ್ದಾರೆ: ಅವರೆಲ್ಲ 
ತಂಡದಲ್ಲಿ  ಕಾರ್ಯನಿರತರಾದಾಗ ಮನಃಪೂರ್ವಕವಾಗಿ 
ಒಬ್ಬರಿಗೊಬ್ಬರು ಭಾವನಾತ್ಮಕ ಬೆಂಬಲವೀಯುತ್ತಾರೆ. ನನ್ನ 
ಪಾಲಅಗೆ ಇದೊಂದು ಅನುಭವ ಮಾತ್ರವೇ ಆಗಿರಲಲ್ಲ; ಕಲಕೆಗೆ 
ಒಂದು ಅವಕಾಶವಾಗಿ ಮಾರ್ಪಟ್ಟತ್ತು. ಶಾಲಾ-ವಾತಾವರಣದಲ್ಪ 
ಯೋಗಕ್ಷೇಮದ ಮುಖಗಳನ್ನು ಅರ್ಥಮಾಡಿಕೊಳ್ಳಲು 
ಪ್ರಯತ್ನಿಸುವಾಗ ಉತ್ತಮ ಸ್ಟಾಸ್ಸ್ಯ ಮತ್ತು ಸಂತಸಗಳ ಅನುಭವ 
ಮಹತ್ತ್ವದ್ದಾಗುತ್ತದೆ. ಸ್ವಾಸ್ಥ್ಯೈವೆಂಬುದು ಮಾನಸಿಕ ಹಾಗೂ 
ಭೌತಿಕ ಆರೋಗ್ಯ, ಭೌತಿಕ ಹಾಗೂ ಭಾವನಾತ್ಮಕ ಸುರಕ್ಷೆ ಮತ್ತು 
ತಾನು ಶಾಲೆಯ ಅಂಗ ಎಂಬ ಭಾವನೆ, ಉದ್ದೇಶಪೂರ್ಣತೆ, 
ಸಾಧನೆ ಹಾಗೂ ಸಾಫಲ್ಯದ ಸಂವೇದನೆಯನ್ನು 
ಒಳಗೊಂಡಿರುತ್ತದೆ. ಇದರಿಂದ ನಾವು ಮುಂದೆ ಸಾಗಲು ಪ್ರೇರಣೆ 
ದೊರಕಿ, ಪರಸ್ಪರ ಸಂಬಂಧಗಳನ್ನು ಬೆಸೆಯುವಲ್ಲ 
ನೆರವಾಗುತ್ತದೆ. ಇದರಿಂದ ಕೆಲಸದಲ್ಲ ಹಿತಕರವಾದ 
ವಾತಾವರಣ ಏರ್ಪಡುತ್ತದೆ. ಈ ಕಾರಣಕ್ಷಾಗಿ, ಪ್ರಧಾನ 
ವಿಷಯಗಳನ್ನು ಕುರಿತಂತೆ ಶಾಲಾ ತಂಡದೊಂದಿಗೆ ನಡೆಸುವ 
ಔಪಚಾರಿಕ ಹಾಗೂ ಅನೌಪಚಾರಿಕ ಸಂವಹನ ಅತಿ 


ಮುಖ್ಯವಾಗುತ್ತದೆ. ಶಾಲೆಯ ಒಳಗೆ ಮತ್ತು ಹೊರಗೆ ಮಕ್ಕಳು 
ಪ್ರಜಾಸತ್ತಾತೃಕ ಸಂಸ್ಥ್ಕೃತಿಯೊಂದರಲ್ಲ ತಮ್ಮ ಸಾಮರ್ಥ್ಯಗಳನ್ನು 
ಬಳಸಲು ಇರುವ ಯೋಗ್ಯತೆಯನ್ನು ಅವರ ಯಶಸ್ಸು 
ಅವಲಂಜಸಿರುತ್ತದೆ. ಹೀಗಾಗಿ, ಶೈಕ್ಷಣಿಕ ಸಾಧನೆ, ವರ್ತನೆ 
ಹಾಗೂ ಶಾಲಾ- ವಾತಾವರಣದಲ್ಲ ಮಕ್ಕಳ ಸಾಮಾಜಕ 
ಹೊಂದಾಣಿಕೆಗಕ್ಲ ಸುಧಾರಣಿ ತರುವ ಪ್ರಯತ್ನಗಳು 
ನಡೆಯಬೇಕು. ಜೊತೆಗೆ, ಶಿಕ್ಷಕರು ಮತ್ತು ಶಾಲಾ ಸಿಬ್ದಂದಿ 
ಇವನ್ನೂ ಸಹ ಮಾಡಬೇಕಿದೆ: 


* ಮಕ್ಕಳೊಡನೆ ಮಾತುಕತೆ ನಡೆಸುವುದು 

* ಪರಿಕಲ್ಪನೆಗಳನ್ನು ಬೋಧಿಸುವ ಪರಿಣಾಮಕಾರಿ ಹಾಗೂ 
ಹೊಸತನ ತರುವ ವಿಧಾನಗಳ ಬಗ್ಗೆ ಅರಿತಿರುವುದು 

* ವಿದ್ಯಾರ್ಥಿಗಳು ಸವಾಲುಗಳನ್ನು ಎದುರಿಸಲು ಹಾಗೂ 
ಬೇಸರವನ್ನು ನೀಗಲು ಅಗತ್ಯವಿರುವ ಅವರ ಮಾನಸಿಕ 
ಹಾಗೂ ಭೌತಿಕ ಸಾಮರ್ಥ್ಯಗಳ ಸುಧಾರಣಿಯಲ್ಲ 
ನೆರವಾಗುವುದು 

* ವಿದ್ಯಾರ್ಥಿಗಳಗೆ ಭಾವನಾತ್ಕಕ ಬೆಂಬಲ ನೀಡುವುದು 

* ಭೌತಿಕ ಸಾಮರ್ಥ್ಯಕ್ಷೆ ಸಂಬಂಧಿಸಿದ ವಿಷಯಗಳ ಬಗ್ಗೆ 
ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳುವುದು 

* ವಿದ್ಯಾರ್ಥಿಗಳು ಸಂವಹನ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು 
ನೆರವಾಗುವುದು 

* ಅರ್ಥಪೂರ್ಣವೂ, ವಿಶ್ವಾಸಾರ್ಹವೂ ಆದ ಸಂಬಂಧಗಳನ್ನು 
ಕಟ್ಟಕೊಳ್ಳುವಂತೆ ವಿದ್ಯಾರ್ಥಿಗಳಗೆ ನೆರವಾಗುವುದು 

*  ಶಾಲಾಪ್ಪಕ್ರಿಯೆಗಳ್ಲ ಕೊಂಚ ನಮ್ಯತೆಯನ್ನು ತರುವುದು 


* ಜೊತೆಗೂಡಿ ಮಾಡುವ ಕೆಲಸಕ್ಕೆ ಅವಕಾಶಗಳನ್ನು 
ಕಲ್ಪಸಿಕೊಡುವುದು 
ಶಿಕ್ಷಕರು ಪ್ರೇರೇಪಿತರು, ಕೌಶಲಪೂರ್ಣರು, ಗಾಢ 


ಅನುರಕ್ತಿಯುಳ್ಳವರು, ಪ್ರಾಮಾಣಿಕರು ಹಾಗೂ ತಮ್ಮ ಕೆಲಸದ 
ವಿಷಯದಲ್ಲ ಚಿಂತನಶೀಲರೂ ಆಗಿರುವುದು ಬಹು ಮುಖ್ಯ 
ಎಂದು, ಓರ್ವ ಶಿಕ್ಷಕಳಾಗಿ ನಾನು ಭಾವಿಸುತ್ತೇನೆ. ನಮ್ಮ ಕೆಲಸದ 
ಸ್ಥಳಕ್ಕೆ ಅರ್ಥ ತಂದುಕೊಡುವಲ್ಲ ಶಾಲೆಯ ಆರೋಗ್ಯಪೂರ್ಣ 
ಸಂಸ್ಕೃತಿಯು ಮಹತ್ವದ ಪಾತ್ರ ವಹಿಸುತ್ತದೆ. ಅದರಿಂದ ಎಲ್ಲರ 
ಶಕ್ತಿ ಹಾಗೂ ಪರಿಣಾಮಕತ್ವಗಳು ಬೆಳೆಯಲು ಸಹಾಯ- 
ವಾಗುತ್ತದೆ. ಮಕ್ಕಳ ಯೋಗಕ್ಷೇಮ ಮತ್ತು ಶೈಕ್ಷಣಿಕ ಸಾಧನೆಗಳ 
ನಡುವೆ ನೇರ ಸಂಬಂಧವಪೊಂದಿದೆ. ಮಕ್ಕಳ ಯೋಗಕ್ಷೇಮವನ್ನು 
ನೋಡಿಕೊಳ್ಳುವುದು ಅವರ ಸಾಧನೆಗೆ ಒಂದು ಮುಖ್ಯ 
ನಿಯಮವಾಗಿರುವಂತೆಯೇ. ಸಾಧನೆಯೂ ಯೋಗಕ್ಷೇಮಕ್ಕೆ 
ಆವಶ್ಯಕವಾಗುತ್ತದೆ. 


ಶಾಲಾ ವಾತಾವರಣವನ್ನು ಪೋಷಿಸಲು ಕೆಲವು ನಿರ್ದಿಷ್ಟ 
ಕಾರ್ಯವಿಧಾನಗಳನ್ನು ಕೆಳಗೆ ನೀಡಲಾಗಿದೆ: ಇವನ್ನು ನಮ್ಮ 
ಶಾಲೆಯಲ್ಲ ಸ್ಥಾಪಿಸಲು ಎಲ್ಲ ಶಿಕ್ಷಕರು ಹಾಗೂ ಶಾಲಾ 
ನಿರ್ವಾಹಕರು ಒಬ್ದಾಗಿ ಶ್ರಮಿಸುತ್ತಿದ್ದೇವೆ. ಅವರು ಕಟ್ಟಕೊಳ್ಳುವ 
ಗಟ್ಟಿಯಾದ ಸಹಾಯಕ ಸಂಬಂಧಗಳು ಮಕ್ಕಳು ತಮ್ಮ ಭೌತಿಕ 


ಆರಾಮದ ವಲಯಗಳಂದ ದೂರಸರಿದು. ಶೈಕ್ಷಣಿಕ ಸಾಧನೆಗೆ 
ಮೂಲಭೂತವಾದ ಹೊಸ ವಿಚಾರಗಳನ್ನು. ಚಿಂತನೆಯ ಹೊಸ 
ವಿಧಾನಗಳನ್ನು ಅನ್ನೇಷಿಸಲು ಬೇಕಿರುವ ಭಾವನಾತ್ಯಕ 
ಸಂಪನ್ಮೂಲಗಳನ್ನು ಪೂರೈಸುತ್ತವೆ. 


ಅಂತಹ ಪೋಷಕ ವಾತಾವರಣದ ನಿರ್ಮಾಣಕ್ಷಾಗಿ ನಮ್ಯ 
ಪ್ರಯತ್ನಗಳಲ್ಲ ಕೆಲವೆಂದರೆ: 


ಮಕ್ಕಳು ಪ್ರಸ್ಲುತಪಡಿಸಅರುವುದನ್ನು ಕೇಳಲು ಎಲ್ಲರೂ ಒಂದೆಡೆ 
ಕಲೆಯುವ ಮೂಲಕ ದಿನದ ಶುಭಾರಂಭ. ಜೊತೆಗೆ, ಅವರು 
ತಮ್ಮ ಅಭಪ್ರಾಯಗಳನ್ನು ವ್ಯಕ್ತಪಡಿಸಲು ಗೌರವಪೂರ್ಣ 
ಅವಕಾಶ ದೊರೆತ ಭಾವನೆಯಲ್ಲ ನಡೆದುಕೊಳ್ಳುತ್ತಾರೆ. 


ನಮ್ಮ ಮತ್ತು ಮಕ್ಕಳ ನಡುವಿನ ಹಾಗೂ ಪರಸ್ಪರ ಸಂಬಂಧವು 
ಗಟ್ಟಿಗೊಳ್ಳುವುದಕ್ಕಾಗಿ ಶಾಲಾ ಸಮಯವನ್ನು ವಿನಿಯೋಗಿ- 
ಸಲಾಗುತ್ತಿದೆ - ಅದು ತರಗತಿಯಲ್ಲ. ಆಟದ ಮೈದಾನದಲ್ಲ. 
ರ್ರಂಥಾಲಯದಲ್ಲ ಅಥವಾ ಮಧ್ಯಾಹ್ನದ ಬಸಿಯೂಟದ 
ವೇಳೆಯಲ್ಲ ಹಾಗೂ ಸಮುದಾಯ ಭೇಟ, ಇತ್ಯಾದಿ ಯಾವುದೇ 
ಸಮಯದಲ್ಲಾದರೂ ಆಗಿರಬಹುದು. ಶಿಕ್ಷಕರು ಮತ್ತು ಮಕ್ಕಳ 
ನಡುವಿನ ಅನೌಪಚಾರಿಕ ಮಾತುಕಥೆಯ ಸಮಯವೆಂದರೆ ಅದು 
ಎಲ್ಲರಿಗೂ ವಿರಮಿಸಲು. ತಿನ್ನಲು ಹಾಗೂ ಗೆಳೆಯ / 
ಗೆಳತಿಯರೊಂದಿಗೆ ಹರಟಲು, ಕಲೆತು ಅಧ್ಯಯನ 
ನಿರತರಾಗಲು, ಪರಸ್ಪರ ನೆರವಾಗಲು, ಕೌಟುಂಜಕ ಸನ್ನಿವೇಶಗಳ 
ಬದ್ಧೆ ತಿಆಯಲು, ಇವೇ ಮೊದಲಾದ ಸಂಗತಿಗಳಗೆ ಅವಕಾಶ 
ಮಾಡಿಕೊಡುತ್ತದೆ. 


ಮಕ್ಕಳು ತಮ್ಮ ಅಂತರಂಗವನ್ನು ಯಾರೊಡನೆಯಾದರೂ 
ತೆರೆದುಕೊಳ್ಳಲು ಬಯಸುತ್ತಾರೆ; ಅವರು ಶಿಕ್ಷಕರೊಜ್ಜರನ್ನು 


ಅದಕಾಗಿ ಆಯ್ದುಕೊಂಡರೆ ಆ ಶಿಕ್ಷಕರು ಹಿತಚಿಂತಕರ 


ಪಾತ್ರವನ್ನು ವಹಿಸುವುದು ಅನಿವಾರ್ಯವಾಗುತ್ತದೆ. ಅಂತಹ 
ಸಂದರ್ಭಗಳ ಅರ್ಥಪೂರ್ಣ ಸಂವಾದದ ಅಗತ್ಯ 
ಕಂಡುಬರುತ್ತದೆ. ಇದನ್ನು. ತಂಡದಲ್ಲ ಅಥವಾ ವೈಯಕ್ಷಿಕವಾಗಿ, 
ಸಂದರ್ಭಕ್ಕೆ ತಕ್ಕಂತೆ ಮಾಡಬೇಕಾಗುತ್ತದೆ. ಇದಕ್ಕಾಗಿ ಶಾಲೆಯಲ್ಲ 


ತಂಡವೊಂದನ್ನು ಸಹ ರಚಿಸಲಾಗಿದೆ. 
ಪ್ರಾಥಮಿಕ ತರಗತಿಗಳಲ್ಲ ತರಗತಿಗಳ ಅವಧಿಯನ್ನು 
ವಿಸ್ತರಿಸಲಾಯುತು. ಮಕ್ಷಳಗೆ ಕಡಿಮೆ ಅವಧಿಯ 


ತರಗತಿಗಳದ್ದಾಗ ಅವರು ಹಲವು ವಿಧಗಳ ಬೋಧನೆ ಮತ್ತು 
ಕಲಕೆಗಳನ್ನು ಅನುಭವಿಸುವ, ಪ್ರಶ್ನೆಗಳನ್ನು ಕೇಳುವ, ಕಅಕೆಯ 
ಬಗ್ದೆ ಚಿಂತನೆ ನಡೆಸುವ ಹಾಗೂ ಮನಜಚ್ಚ್ಞಿ ಹಂಚಿಕೊಳ್ಳುವ 
ಸಂಭವ ಕಡಿಮೆ ಇರುತ್ತದೆ. ಈ ಕಾರಣದಿಂದ ಶೈಕ್ಷಣಿಕವಾಗಿ 
ತೊಡಗಿಸಿಕೊಳ್ಳುವಿಕೆಯ ಉದ್ದೇಶಕ್ಕೆ ಧಕ್ಕೆ ಉಂಬಾಗುತ್ತದೆ. 
ಆದ್ದರಿಂದ, ದೀರ್ಪಾವಧಿ ತರಗತಿಗಳ ಬುನಾದಿಯ ಮೇಲೆ 
ಮಕ್ಕಳೊಡನೆ ಕಅಯುವ ಹಲವು ವಿಧಾನಗಳನ್ನು ಪರಿಶೀಅಸುವ 
ಕಾರ್ಯ ನಡೆಯುತ್ತಿದೆ. 

ಹಿದುವ ಸಂಸ್ಕೃತಿಯನ್ನು ಹುಟ್ಟುಹಾಕುವ ಪ್ರಯತ್ನಗಳು 
ಚಾಲನೆಯಲ್ಲವೆ. ಎಲ್ಲ ತರಗತಿಗಳ ಬಹುತೇಕ ಮಕ್ಕಳು 
ಓದಿನೊಂದಿಗೆ ಸಂಬಂಧ ಕಟ್ಟಕೊಳ್ಳಲು ಸಮರ್ಥರಾಗಿದ್ದಾರೆ. 
ಅವರ ಅಗತ್ಯಗಳಗೆ ಹಾಗೂ ಆಸಕ್ತಿಗಳಗೆ ಸಂಬಂಧಿಸಿದಂತೆ 
ಅವರು ಹಿದಿಗಾಗಿ ಪುಪ್ತಕಗಳನ್ನು ಆಯ್ತು. ವಿವಿಧ ವೇದಿಕೆಗಳಲ್ಲ 
ಅವನ್ನು ಹಂಚಿಕೊಳ್ಳುತ್ತಾರೆ. ಇದರ ಪರಿಣಾಮವೆಂದರೆ, ಅವರ 
ಪರಿಕಲ್ಪನಾತ್ಮಕ ಹಾಗೂ ಪ್ರಾಯೋಗಿಕ ಸಾಮರ್ಥ್ಯಗಳಗೆ 


ಪ್ರೋತ್ಪಾಹ  ದೊರೆಯುವಂತಾಗಿ, ಅವರು ನೆಮ್ಮದಿ 
ಅನುಭವಿಸುವಂತಾಗುತ್ತದೆ. ಅವರು ದಿನಚರಿ ಬರೆಯುವ 
ಹವ್ಯಾಸವನ್ನೂ ರೂಢಿಸಿಕೊಂಡಿದ್ದಾರೆ. 


ಸರಳವಾಗಿ ಹೇಳಬೇಕೆಂದರೆ: ನೆಮ್ಮದಿಯುಂದ ಇರುವವರು 
ಉತ್ತಮವಾಗಿ ಕಲಿಯಬಲ್ಲರು. 


50 


ಚಿತ್ರ 2. ಆಟದ ಮೈದಾನದಲ್ಲಿ ಟೋಂಕ್‌ ಪಟ್ಟಣದ ಅಜೀಂ ಪ್ರೇಮ್‌ಜಿ ಶಾಲೆಯ ವಿದ್ಯಾರ್ಥಿಗಳು 


ಲಲಿತಾ ಯದುವಂಶಿ ಅವರು ರಾಜಸ್ಥಾನದ ಟೋಂಕ್‌ ಪಟ್ಟಣದ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಭಾಷಾ ಶಿಕ್ಷಕರಾಗಿದ್ದಾರೆ. ಅವರು ಶಿಕ್ಷಣ 
ಮತ್ತು ಹಿಂದಿ ಸಾಹಿತ್ಯದಲ್ಲ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಓದುವುದು. ಸಂಗೀತವನ್ನಾಅಸುವುದು. ಚಲನಚಿತ್ರಗಳನ್ನು 
ನೋಡುವುದು. ಹೊಸ ಜಾಗಗಳಗೆ ಭೇಟ ಸೀಡುವುದು ಹಾಗೂ ಮಕ್ಕಳೊಂದಿಗೆ ಸಂಭಾಷಣೆಯಲ್ತ ತೊಡಗುವುದು ಇವರ ಆಸಕ್ತಿಯ 
ವಿಷಯಗಳಾಗಿವೆ. ಇವರನ್ನು !alita.yaduvanshi@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಬಿ.ಎಸ್‌. | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಸಮನ್ವಯನದ ನಿಜವಾದ ಅರ್ಥ | 'ಸದ್ಭಾವನಾ ವಿದ್ಯಾಲಯ'ದೆಡೆಗೆ 


ಸಂಧ್ಯಾದೇವಿ 


ಸಮನ್ನಯ ಶಾಲೆಯ (inclusive school) ಬಗ್ಗೆ 
ಮಾತಾಡುವಾಗ, ವಿಶೇಷ ಅಗತ್ಯಗಳರುವ ಮಕ್ಕಳು. 'ನಿರೀಕ್ಷಿತ 
ಬೆಳವಣಿಗೆ" ಹೊಂದುತ್ತಿರುವ ಮಕ್ಕಳ ಜೊತೆಗೆ ಹದುವ ಶಾಲೆ 
ಎಂಬರ್ಥದಲ್ಲ ಮಾತನಾಡಲಾಗುತ್ತದೆ. ಆದರೆ ಸಮನ್ವಯ 
ಶಾಲೆಯ ಅರ್ಥ ಇಷ್ಟಕ್ಕೆ ಸೀಮಿತವಾಗಖಬೇಕೇ? ಯಾವುದೇ 
ವಿಶೇಷ ಅಗತ್ಯಗಳರುವ ಮಕ್ಕಅಲ್ಲದೆಯೂ ಸಮನಪ್ಪಯತೆ 
ಸಾಧಿಸಬೇಕಾದ ಶಾಲೆಗಳ ಕಥೆ ಏನು? ನಮ್ಮನ್ನೇ ವಾವು 
ಕೇಆಕೊಳ್ಳೋಣ: ಶಾಲಾ ಅಸೆಂಭ್ಲಯಲ್ಲ ಶಾಲೆಯ ಪ್ರತಿಯೊಂದು 
ಮಗುವಿಗೂ ಭಾಗವಹಿಸುವ ಅವಕಾಶ ಸಿಗುತ್ತದೆಯೇ? 
ತರಗತಿಯಲ್ಪ್ಲ ಪ್ರತಿ ಮಗುವಿಗೂ ಎದ್ದು ಮಾತನಾಡಲು 
ಅವಕಾಶವಿದೆಯೇ? ಶಾಲಾ ತರಗತಿಯನ್ನು ಅಲಂಕರಿಸುವ 
ಕೆಲಸವನ್ನು ಹುಡುಗರು ಮತ್ತು ಹುಡುಗಿಯರು ಸಮವಾಗಿ 
ಹಂಚಿಕೊಳ್ಳುತ್ತಾರೆಯೇ? ನಮ್ಮಲ್ಲ ಬಹಳಷ್ಟು ಜನ ಠ ಪ್ರಶ್ನೆಗಳಗೆ 
'ಇಲ್ಲ' ಎಂದೇ ಉತ್ತರಿಸುತ್ತೇವೆ. ನಾವೆಲ್ಲ ಒಟ್ದಾಗಿ ಕೆಲಸ 
ಮಾಡಿದರೆ, ಇಂಥ ಹಲವು ಸಮಸ್ಯೆಗಳನ್ನು ಎದುರಿಸಬಹುದು 
ಹಾಗೂ ನಮ್ಮ ಶಾಲೆಗಳನ್ನು ಅರ್ಥದಲ್ಲಿ 
ಸಮನ್ಪಯಗೊಳಸಬಹುದು. 


ನಿಜವಾದ 


ನಮ್ಮ ತರಗತಿಗಳಲ್ಲ. ನಾವು ಪದೇಪದೇ ಗಮನಿಸಬಹುದಾದ 
ಸಂಗತಿ ಏನೆಂದರೆ, ಕೆಲವು ಕೆಲಸಗಳನ್ನು ಒಂದು ಗುಂಪಿನ 
ಮಕ್ಕಳಗೆ ಮಾತ್ರ ವಹಿಸಿಕೊಟ್ಟು ಉಳದವರನ್ನು ಹೊರಗಿಡ- 
ಲಾಗುತ್ತದೆ. ನಮಗೆ ಇದರ ಅರಿವಿದೆಯೋ ಇಲ್ಲಪೋ, ಆದರೆ 
ಹೀಗೆ ಕೆಲವರನ್ನು ಹೊರಗಿಡುವುದು ಎಂದರೆ ಅವರನ್ನು 
ಅವಕಾಶದಿಂದ ವಂಚಿತಗೊಳಸುವುದು ಎಂದೇ ಅರ್ಥ. ನಾವು 
ಶಿಕ್ಷಕರೇ 'ಜಾಣ' ಮಕ್ಕಳು ಮತ್ತು 'ದಡ್ಡ' ಮಕ್ಕಳು ಎಂಬ ಎರಡು 
ಗುಂಪುಗಳನ್ನು ಸೃಷ್ಟಿಸುತ್ತೇವೆ. ಕೇವಲ ಬುದ್ಧಿವಂತ ಮಕ್ಕಳು 
ಮಾತ್ರ ಎಲ್ಲ ಚಟುವಟಕೆಗಳನ್ನು ಚೆನ್ನಾಗಿ ನಿಭಾಯುಸಬಲ್ಲರು 
ಹಾಗೂ ಶೈಕ್ಷಣಿಕವಾಗಿ ಅಷ್ಟೇನೂ ಪ್ರಗತಿ ಹೊಂದದ ಮಕ್ಷಳು 
ಇತರ ಚಟುವಟಕೆಗಳನ್ನೂ ನಿಭಾಯುಸಲಾರರು ಎಂದು ನಾವು 
ಭಾವಿಸುತ್ತೇವೆ. ಈ ಮಕ್ಕಳ ಬೆಳವಣಿಗೆಯೂ ಸೇರಿದಂತೆ ಇಡೀ 
ಶಾಲೆಯ ಬೆಳವಣಿಗೆಯೇ ಇಂಥ ಮನಸ್ಟಿತಿಯ ಕಾರಣದಿಂದ 
ಕುಂಠಿತಗೊಳ್ಳುತ್ತದೆ. 


ಹೀಗೆ ಪ್ರತಿಯೊಂದು ಮಗುವಿನ ಅನನ್ಯತೆಯನ್ನು, ಅಸಾಧಾರಣ 
ಕಾರ್ಯಗಳನ್ನು ನಿರ್ವಹಿಸುವಲ್ಲನ ಅವರ ಸಾಮರ್ಥ್ಯವನ್ನು 
ಗುರುತಿಸುವಲ್ಪ್ಲ ನಾವು ಏಕೆ ವಿಫಲರಾಗುತ್ತೇವೆ? ಈ ಪ್ರಶ್ನೆಯನ್ನು 
ಮನಸ್ತಿನಲ್ಲಟ್ಟುಕೊಂಡು ನಾವು ಗಿದ್ದಾದ ಸರ್ಕಾರಿ ಪ್ರಾಥಮಿಕ 
ಶಾಲೆಯಲ್ಲ (ನವಫರ್‌ ಬ್ಲಾಕ್‌, ಜಂಜಗಿರ್‌ ಚಂಪಾ ಜಲ್ಲೆ, 
ಛತ್ತೀಸ್ಸಢ) ಒಂದು ಸಮನ್ನಯ ಪರಿಸರವನ್ನು ಸೃಷ್ಟಿಸಲು 


ಇ 
5 
BR 


ಹೊರಟೆವು. ಇದಕ್ಕೆ ಕೇವಲ ಶಾಲೆಯಷ್ಟೇ ಅಲ್ಲ. ಠ ಉಪಕ್ರಮಕ್ಕೆ 
ಇಡೀ ಸಮುದಾಯವೇ ನಮಗೆ ಬೆಂಬಲ ನೀಡಲು 
ಮುಂದಾಲಯುತು. ನಾವು ಕೈಗೊಂಡ ಕಾರ್ಯ ಚಟುವಬಕೆಗಳು 
ಈ ಕೆಳಕಂಡಂತಿವೆ. 


ಸಂವಿಧಾನ ದಿನಾಚರಣೆ 


ನಮ್ಮ ಶಾಲೆಯನ್ನು ಸಮನ್ವಯ ಶಾಲೆಯನ್ನಾಗಿ ಮಾಡಲು. 
ಮಕ್ಕಳು ತಮ್ಮ ಬದುಕಿನಲ್ಲ ಹೊಸಹೊಸ ವಿಚಾರಗಳನ್ನು 
ಅಳವಡಿಸಿಕೊಳ್ಳಲು ಅನುವಾಗುವಂತೆ 'ಮುಕ್ತ ವೈಚಾರಿಕತೆ'ಯ 
(open in Thoughts) &೦ದು ಅಡಿಪಾಯ ಹಾಕುವುದು 
ಅವಶ್ಯಕವಾಗಿತ್ತು. 


* ಸಂವಿಧಾನ ದಿನದಂದು, ಮಕ್ಕಕು ನೋಡಿ ಹಿದಲು 
ಅಪೇಕ್ಷಿಸುವಂತಹ ರೀತಿಯಲಿ ಸಾಂವಿಧಾನಿಕ 
ಮೌಲ್ಯಗಳನ್ನು ಬರೆದು ಗೋಡೆಗಳ ಮೇಲೆ ಅಂಟಸಿದೆವು. 
ಈ ಮೌಲ್ಯಗಳ ಬದ್ಧೆ ನಾವು ಚರ್ಚೆಯನ್ನು ಮಾಡಿ ಮಕ್ಕಳು 
ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುವಂಥ 
ಒಂದು ಮುಕ್ತ ವೇದಿಕೆಯನ್ನು ಕಲ್ತಸಿಕೊಟ್ಟೆವು. 


*  ಸಿದ್ಧ್ದಮಾದರಿಗಳ ಬಗೆಗೂ ನಾವು ಚರ್ಚೆ ಮಾಡಿದೆವು 
ಹಾಗೂ ಹುಡುಗರು ಮತ್ತು ಹುಡುಗಿಯರು 
ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ವಿವರವಾಗಿ 
ಅಭಿಪ್ರಾಯಗಳನ್ನು ಹಂಚಿಕೊಂಡೆವು. ಈ ಚರ್ಚೆಯಲ್ಲಿ 
ಬಹುತೇಕ ಎಲ್ಲಾ ಮಕ್ಕಳೂ ಅಂಗಾಧಾರಿತವಾಗಿ 
ಕೆಲಸವನ್ನು ಹಚ್ಚಬಾರದು ಎಂದೇ ಅಭಿಪ್ರಾಯಪಟ್ಟರು. 


* ಕಾನೂನಿನ ನೀತಿ ಸಂಹಿತೆಯಾಧಾರಿತ ನಿಯಮಗಳನ್ನು 
ಚರ್ಚಿಸುವ ಮೂಲಕ ಮಕ್ಕಳಗೆ ತಮ್ಮ ಶಾಲೆಗೋಸ್ಥರ 
ನಿಯಮಗಳನ್ನು ರೂಪಿಸುವ ಸ್ವಾತಂತ್ರ್ಯ ಕೊಡಲಾಲಯುತು. 
ಮಕ್ಕಳು ತಮ್ಮತಮ್ಮಲ್ಲೇ ಅವುಗಳನ್ನು ಚರ್ಚಿಸಿದ ನ೦ತರ. 


ನಿಯಮಗಳನ್ನು ರೂಪಿಸಿ, ಎಲ್ಲರ 
ಹಸ್ತಾಕ್ಷರಗಳನ್ನೊಕಗೊಂಡ ಆ ನಿಯಮಗಳನ್ನು ಶಾಲೆಯ 
ಗೋಡೆಗಳ ಮೇಲೆ ಅಂಟಸಿದರು. 


* ಎಲ್ಲ ಧರ್ಮಗಳನ್ನೂ ಗೌರವಿಸಬೇಕೆನ್ನುವ ಅರಿವನ್ನು 
ಖೆಕೆಸಲು ಬೆಳಗಿನ ಅಸೆಂಜ್ಞಯೇ ಅಂತರ್ಧರ್ಮೀಯ 
ಪ್ರಾರ್ಥನೆಯನ್ನು ಸೇರಿಸಲಾಯುತು. ಹಾಗೂ ಪ್ರತಿ ದಿನ 


ಅಸೆಂಜ್ಞಯ ಜವಾಬ್ದಾರಿ ಹೊರಿಸಿ ಮಕ್ಷಳನ್ನು 


A =: 


ಗುಂಪುಗಳನ್ನಾಗಿ ವಿಂಗಡಿಸಲಾಯತು. ಪ್ರತಿ ಮಗುವಿಗೂ 
ಆ ದಿನದ ಒಳ್ಳೆಯ ವಿಚಾರ ಅಥವಾ ಆಯಾ ವಿಷಯ 
ವಸ್ತುವಿಗೆ ಸಂಬಂಧಪಟ್ಟ ವಿಚಾರವನ್ನು ಪ್ರಸ್ಲುತಪಡಿಸಲು 
ಅವಕಾಶ ನೀಡಲಾಲುತು. 


ಮಧ್ಯಾಹ್ನದ ಬಿಸಿಯೂಟ - ಸಹಪಂಕ್ತಿ ಭೋಜನ 


ಶಿಕ್ಷಕರು ಮಕ್ಕಳೊಟ್ಟಗೆ ಕುಳತು ಮಧ್ಯಾಹ್ನದ ಊಟ ಮಾಡುತ್ತ 
ಮಕ್ಕಳ ಬದುಕಿಗೆ ಸಂಬಂಧಪಟ್ಟ ವಿಷಯಗಳನ್ನು ಚರ್ಚಿಸುತ್ತಾರೆ. 
ಇದು ಮಕ್ಕಳು ಶಿಕ್ಷಕರೊಡನೆ ನಿರಾಳವಾಗಿ ವ್ಯವಹರಿಸಲು 
ಅನುವು ಮಾಡಿಕೊಟ್ಟು ಶಿಕ್ಷಕರೂ ತಮ್ಮಂತೆಯೇ ಎಂಬ 
ಭಾವನೆಗೆ ಎಡೆ ಮಾಡಿಕೊಡುತ್ತದೆ. ಬಾಣಸಿಗರ ಜೊತೆ 
ಹೇಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳು ಕೂಡ ಮಧ್ಯಾಹ್ನದ ಊಟ 
ಬಡಿಸುವ ಕೆಲಸವನ್ನು ವಹಿಸಿಕೊಳ್ಳುತ್ತಾರೆ. ಕಸ ಗುಡಿಸುವುದು. 
ತರಗತಿ ಕೋಣೆಯನ್ನು ಅಲಂಕರಿಸುವುದು, ಕುರ್ಜ ಮತ್ತು 


ಮೇಜುಗಳನ್ನು ಎತ್ತಿಡುವುದು. ಸ್ವಚ್ಛತೆ ಕಾಪಾಡುವುದು, 
ಉದ್ಯಾನದ ಕೆಲಸ ಇಂಥ ಪ್ರತಿ ಕೆಲಸವನ್ನು ಕೂಡ ಎಲ್ಲಾ 
ಮಕ್ಕಳು ಹಾಗೂ ಶಿಕ್ಷಕರು ಸಮ ಪ್ರಮಾಣದಲ್ಲಿ 


ವಹಿಸಿಕೊಳ್ಳುವಂತೆ ಬಾತ್ರಿಪಡಿಸಿಕೊಳ್ಳಲಾಗುತ್ತದೆ. 
ತರಗತಿಯ ಆಸನ ಕ್ರಮದಲ್ಲಿ ಬದಲಾವಣೆ 


ತರಗತಿಯೊಳಗೆ ಮಕ್ಕಳು ಕುಆತುಕೊಳ್ಳುವ ರೂಢಿಗತ ಕ್ರಮದಲ್ಲಿ 
ಪ್ರತಿ ಮಗುವನ್ನೂ ಪ್ರತ್ಯೇಕವಾಗಿ ತಲುಪಲು ಸಾಧ್ಯವಾಗುತ್ತಿಲ್ಲ 
ಎಂದು ನಮಗಸನ್ನಿಸಿತು. ಇದರಿಂದಾಗಿ ಕೆಲ ಮಕ್ಕಳು ಎಲ್ಲಾ 
ಚಟುವಟಕೆಗಳಲ್ಲ ಭಾಗವಹಿಸುವುದು ಕಷ್ಟಕರವಾಗಿತ್ತು. ನಾವು 
ಹೊಸ ರೀತಿಯಲ್ಲ ಕುಅತುಕೊಳ್ಳುವ ಕ್ರಮವನ್ನು ಜಾರಿಗೆ ತರಲು 
ಯೋಚಿಸಿದೆವು ಹಾಗೂ ಒಂದು ವೇಳೆ ಹೊಸ ಕ್ರಮ ಪರಿಣಾಮ- 
ಕಾರಿಯಾಗಿಲ್ಲದಿದ್ದರೆ ಹಳೇ ಕ್ರಮಕ್ಕೇ ವಾಪಸಾಗುವುದೆಂದು- 
ಕೊಂಡೆವು. ಕುಳತುಕೊಳ್ಳುವ ಹೊಸ ಕ್ರಮವು 
ಅರ್ಥವೃತ್ತಾಕಾರವಾಗಿದ್ದು. ಮಕ್ಷಳಗೆ ಇದು ಬಹಳ 
ಇಷ್ಟವಾಯಿತು. ಪ್ರತಿ ಮಗುವನ್ನೂ ತಲುಪುವುದು ಇದರಿಂದ 
ಸುಲಭವಾಲಯುತಲ್ಲದೇ ಗುಂಪು ಚಟುವಟಕೆಗಳಗೆ ತರಗತಿ 
ಕೋಣಿಯ ಮಧ್ಯದಲ್ಲ ಸಾಕಷ್ಟು ಜಾಗವೂ ಉಳಯುತ್ತಿ- 
ದ್ಲುದರಿಂದ ಈ ಹೊಸ ಕ್ರಮ ಪರಿಣಾಮ-ಕಾರಿಯಾಲಯುತು 
ಎಂದೇ ಹೇಳಬಹುದು. ನಾವೀಗ ತರಗತಿಯಲ್ಲ ಪರಸ್ಪರ 
ಊಟವನ್ನು ಹಂಚಿಕೊಳ್ಳುತ್ತೇವೆ ಮತ್ತು ಬೇರೆಬೇರೆ 
ಚಟುವಟಕೆಗಳಲ್ಪ್ಲ ಭಾಗವಹಿಸುತ್ತೇವೆ. 


ಮಕ್ಕಳ ಮೂಲೆ 


ಇಡೀ ಶಾಲೆ ಮಕ್ಕಆಗಾಗಿಯೇ ಇದ್ದರೂ ಅವರ ಎಲ್ಲಾ 
ಕೆಲಸಗಳು ಮತ್ತು ಸೃಜನಶೀಲ ಕಾರ್ಯಗಳು ಅವರ ಪಾಟ 
ಚೀಲದೊಳಗಿರುವ ಪುಸ್ತಕಗಳಲ್ಲೇ ಅಡಗಿರುತ್ತವೆ. ಪ್ರತಿಯೊಂದು 
ಮಗುವಿನಲ್ಲೂ ಒಂದು ವಿಶೇಷ ಪ್ರತಿಭೆಯುದ್ದು ಅದನ್ನು 
ಪ್ರದರ್ಶಿಸುವ ಅಗತ್ಯ ಇದೆ. ಆದ್ದರಿಂದ ಪ್ರತೀ ತರಗತಿಯಲ್ಲಯೂ 


ನಾವು ಮಕ್ಕಳ ಮೂಲೆಯೊಂದನ್ನು (Children's Corner) 
ಸೃಷ್ಟಿಸಿದೆವು. ಈ ಚಟುವಟಕೆಗೋಸ್ಥರ ನಾವು ತರಗತಿಯ 
ಮುಂಭಾಗದ ಕಪ್ಪು ಹಲಗೆಯ ಕೆಳಗಿನ ಗೋಡೆಯ ಭಾಗವನ್ನು 
ಆಯ್ದುಕೊಂಡೆವು. ಈ ಜಾಗದಲ್ಲ ಪ್ರತಿಯೊಂದು ಮಗುವೂ ತನ್ನ 
ಕಾರ್ಯಯೋಜನೆಯನ್ನು ಅಥವಾ ತನ್ನು ಯಾವುದೇ 
ರಚನೆಯನ್ನಾದರೂ  ಪ್ರದರ್ಶನಕ್ಕಿಡಬಹುದಾಗಿತ್ತು. ತಮ್ಮ 
ಕೃತಿಯನ್ನು ಇಡೀ ತರಗತಿಯೆದುರು ಹೀಗೆ ಪ್ರದರ್ಶನಕ್ಕಿಟ್ದಾಗ 
ಅವರಿಗೆ ತಮ್ಮಲ್ಲೇನೋ ವಿಶೇಷತೆ ಇದೆ ಎಂಬ ಭಾವನೆ 
ಬರುತ್ತದೆ. ಅದಲ್ಲದೆ ಇನ್ನೂ ವಿನೂತನವಾದ ಕಲ್ಪನಾಶಕ್ತಿಯುಳ್ಳ 
ಕೃತಿಗಳನ್ನು ರಚಿಸಲು ಅವರಿಗೆ ಉತ್ತೇಜನ ನೀಡುತ್ತದೆ. ತಮ್ಮ ಈ 
"ವಿಶೇಷ" ಮೂಲೆಯ  ("special’ corner) OO ುರಿತು 
ಮಕ್ಕಳಗೆ ಬಹಳ ಸಂತೋಷ ಉಂಬಾಗುತ್ತದೆ. 


ಶಾಲೆಯನ್ನು ಅಲಂಕರಿಸುವುದರಲ್ಲಿ ಭಾಗವಹಿಸುವುದು 


ಶಾಲೆಗೆ ಬಣ್ಣ ಹೊಡೆಯುವ ಈ ಚಟುವಟಕೆಯನ್ನು ಮಾಡುವಾಗ 
ನಮ್ಮ ಸಮಯ ಅದ್ಭುತವಾಗಿ ಕಳೆಯಿತಲ್ಲದೆ ಹಲವಾರು 
ಪ್ರಶ್ನೆಗಳಗೆ ನಮಗೆ ಉತ್ತರ ಸಿಕ್ಕಿತು. ಮಕ್ಕಳ ಜೊತೆಗೆ 
ಹಳ್ಳಿಯವರು ಕೂಡ ನಮ್ಮ ಪ್ರಯತ್ನಗಳನ್ನು ಶ್ಲಾಘಿಸಿ ತಮ್ಮ 
ಸಹಾಯಹಸ್ತವನ್ನು ಚಾಚುವುದರ ಮೂಲಕ ಈ 
ಚಟುವಟಕೆಯಲ್ಲ ಭಾಗವಹಿಸಿದರು. ಬಣ್ಣ ಬಳಯುತ್ತಿದ್ದ 5ನೇ 
ತರಗತಿಯ ವಿದ್ಯಾರ್ಥಿಯೊಬ್ಬ "ಮೇಡಂ, ನಾವು ಶಾಲೆಯನ್ನು 
ಇಷ್ಟೆಲ್ಲಾ ಕಷ್ಟಪಟ್ಟು ಸುಂದರಗೊಳಸುತ್ತಿದ್ದೇವೆ, ನಾವು ಶಾಲೆ ಬಟ್ಟ 
ಮೇಲೆ ಇದನ್ನೆಲ್ಲಾ ಯಾರು ಮಾಡುತ್ತಾರೆ ?' ಎಂದು ಕೇಳದ. 
ಅವನು ಹಾಗೆ ಕೇಳುವಾಗ ಅವನ ಕಣ್ಣುಗಳು ಈ ಶಾಲೆಯ ಬಗೆಗೆ 
ಅವನಿಗಿದ್ದ ಪ್ರೀತಿ ಹಾಗೂ ಜವಾಬ್ದಾರಿಗಳನ್ನು 
ಹೊರಸೂಸುತ್ತಿದ್ದವು. 


ಪೋಷಕರ ಸಭೆಯನ್ನು ಏರ್ಪಡಿಸಿದ್ದು 


ವಿದ್ಯಾರ್ಥಿಗಳ ಪೋಷಕರಿಗೂ ಹಾಗೂ ಶಿಕ್ಷಕರಿಗೂ ಯಾವುದೇ 
ರೀತಿಯ ಸಂಪರ್ಕ ಇಲ್ಲದೇ ಇರುವುದು ನಮಗೆ ಕಂಡು ಬಂತು. 
ಇದರ ಫಲವಾಗಿ ನಮಗೆ ಮಕ್ಕಳ ಮನೆಯಲ್ಲನ ದೈನಂದಿನ 
ಜೀವನ, ಅಭ್ಯಾಸಗಳು, ಸಮಸ್ಯೆಗಳು ಅಥವಾ ಸನ್ನಿವೇಶಗಳ 
ಬಗ್ಗೆ ಯಾವುದೇ ಅರಿವಿಲ್ಲದಿರುವುದೂ ಗಮನಕ್ಕೆ ಬಂತು. ಇಡದೇ 
ರೀತಿ ಪೋಷಕರಿಗೂ ಶಾಲೆಯಲ್ಲ ಮಕ್ಕಳ ಪ್ರಗತಿ ಹಾಗೂ 
ಚಟುವಟಕೆಗಳ ಬಗ್ಗೆ ಅರಿವಿರಅಲ್ಲ. ಇದನ್ನು ಪರಿಗಣಿಸಿ, 
ಮೂರರಿಂದ ಐದನೇ ತರಗತಿಯವರೆಗಿನ ಮಕ್ಕಳ 
ಪೋಷಕರಿಗೋಸ್ಥ್ಸರ ಒಂದು ಶಿಕ್ಷಕ - ಪೋಷಕರ ಸಭೆಯನ್ನು 
ಏರ್ಪಡಿಸಲು ನಿರ್ಧರಿಸಿದೆವು. ಪೋಷಕರೆಲ್ಲ ದೊಡ್ಡ ಸಂಖ್ಯೆಯಲ್ಲ 
ಭಾಗವಹಿಸಿದ್ದರು: ಅವರು ತಮ್ಮ ಕಾಳಜಗಳನ್ನು 
ವ್ಯಕ್ತಪಡಿಸಿದ್ದಲ್ಲದೆ ಸಹಾಯಕ ಸಲಹೆಗಳನ್ನು ಕೂಡ ನೀಡಿದರು. 
ನಾವು ಅವರಿಗೆ ಮೌಲ್ಯಮಾಪನ ಮಾಡಿದ ಅರ್ಧವಾರ್ಷಿಕ 
ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಕೂಡ ತೋರಿಸಿದೆವು. ಮಕ್ಕಳ 
ಪ್ರಗತಿಗೋಸ್ಥರ ತಮ್ಮ ಸಹಕಾರವನ್ನು ವಿಸ್ತರಿಸಲು 
ಕೋರಿಕೊಂಡೆವು. ಅ ನಪೋದಯ ವಿದ್ಯಾಲಯದ ಬಗ್ಗೆ 


ಒಂದು ಚರ್ಚೆ ಕೂಡ ನಡೆಯುತು, ಆಗ ಆ ಶಾಲೆಯ 
ಅನುಕೂಲಗಳ ಬಗ್ಗೆ ವಿವರಿಸಲಾಯಿತು. ಪೋಷಕರು 
ಮೊದಲೆಂದೂ ಇಂಥದೊಂದು ಸಭೆಯಲ್ಲ ಪಾಲ್ಗೊಂಡಿರಲಲ್ಲ. 
ಎಲ್ಲ ಹೋಷಕರು ಬಂದಿರಲಲ್ಲ. ಬಹುಶಃ ಹಿಂದೆಂದೂ ಅವರು 
ತಮ್ಮ ಮಕ್ಕಳಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಹೀಗೆ 
ಚರ್ಚ್ಜಿಸಿರದ ಕಾರಣವೂ ಇರಬಹುದು. ಆದಾಗ್ಯೂ ಹಾಜರಿದ್ದ 
ಎಲ್ಲ ಪೋಷಕರು ಕೂಡ ಚರ್ಚೆಯಲ್ಲ ಭಾಗವಹಿಸಿದರು. ಕೆಲವು 
ಮಕ್ಕಳ ಅಜ್ಞಅಜ್ಞಿಯರು ಬಂದಿದ್ದರು: ಅವರ್ಯಾರೂ ಶಾಲೆಗೆ 
ಹೋಗಿ ವಿದ್ಯಾಭ್ಯಾಸ ಮಾಡಿದವರಾಗಿರಅಲ್ಲ. ಆದರೂ ತಮ್ಮ 
ಮೊಮ್ಮಕ್ಕಳ ಮೇಅನ ಕಾಳಜಯಂದಾಗಿ ನಮಗೆಲ್ಲ ಚೆನ್ನಾಗಿ 
ಪಾಠ ಮಾಡಲು ಸೂಚನೆಯುತ್ತಿದ್ದು ಬಹಳ ಧನಾತ್ಯಕ 
ಅನುಭವವಾಗಿತ್ತು. 


ಪೋಷಕರನ್ನು ಮನೆಯಲ್ಲೇ ಭೇಟಿ ಮಾಡಿದ್ದು 


ಕೆಲವು ಮಕ್ಕಳು ಸತತವಾಗಿ ಗೈರುಹಾಜರಾಗುತ್ತಿದ್ದು ಅವರ 
ಹೋಷಕರು ಕೂಡ ಶಿಕ್ಷಕ-ಪೋಷಕ ಸಭೆಗೆ 
ಬಂದಿರಅಲ್ಲವಾದ್ದರಿಂದ ಅವರನ್ನು ಹೇಗಾದರೂ ಛೇಟ 
ಮಾಡುವುದು ನಮಗೆ ಬಹಳ ಮುಖ್ಯವಾಗಿತ್ತು. ನಾವು ಅವರನ್ನು 
ಅವರ ಮನೆಗೇ ಹೋಗಿ ಭೇಟ ಮಾಡಲು ನಿರ್ಧರಿಸಿದೆವು. ಇದಕ್ಕೆ 
ಬೇರೆ ಕಾರಣಗಳೂ ಇದ್ದವು. ಉದಾಹರಣೆಗೆ, ಐದನೇ 
ತರಗತಿಯಲ್ಲ ಹಿದುತ್ತಿದ್ದ. ತರಗತಿಯ ಹಾಗೂ ಶಾಲೆಯ ಎಲ್ಲಾ 
ಚಟುವಟಕೆಯಲ್ಲೂ ಮುಂದಿದ್ದ ಬಹಳ ಬುದ್ದಿವಂತ 
ಮಗುಪೊಂದು ಇದ್ದಕ್ಕಿದ್ದಂತೆ ಬದಲಾಗಿಜಟ್ಟದ್ದ. ಅವನು 
ಮಂಕಾಗಿರುತ್ತಿದ್ದ ಮತ್ತು ಬಹು ಬೇಗ ಕರಿಕಿರಿಗೊಳಗಾಗುತ್ತಿದ್ದ. 
ತರಗತಿಯ ಚಟುವಟಕೆಯಲ್ಲೂ 
ಭಾಗವಹಿಸುತ್ತಿರಲಲ್ಲ. ನಾವು ಅವನ ಗೆಳೆಯರನ್ನು 
ವಿಚಾರಿಸಿದೆವು, ಅವರಿಗೇನೂ ತಿಆದಿರಲಲ್ಲ. ಅವನನ್ನು 
ಮಾತನಾಡಿಸಲು ಪ್ರಯತ್ನಿಸಿದ್ದು ಕೂಡ ವ್ಯರ್ಥವಾಯುತು. 
ನಪೋದಯ ವಿದ್ಯಾಲಯದ ಅರ್ಜ ತುಂಬಲೂ ನಿರಾಕರಿಸಿದ 
ಅವನು, ಶಾಲೆಗೆ ಬರಲೂ ಆಸಕ್ತಿ ಕಳೆದುಕೊಂಡುಬಲ್ಪದ್ದ. ನಾವು 
ಅವನ ಮನೆಗೆ ಹೋಗಿ ಅವನ ತಾಲುಯೊಡನೆ ಮಾತಾಡಿದಾಗ 


ಆಸಕ್ತಿಯಿಂದ 


ತಿಆದುಬಂದಿದ್ದೇನೆಂದರೆ, ಮನೆಯಲ್ಲ ಬಹಳ ಜಗಳ 
ಗಲಾಟಿಗಳಾಗುತ್ತಿದ್ದು ಅದು ಆ ಮಗುವಿನ ಮೇಲೆ 
ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ದುಷ್ಟರಿಣಾಮ 
ಬೀರಿತ್ತು. ಅವನ ತಾಯುಯೊಡನೆ ಮಾತನಾಡಿ ಠ ವಿಷಯವನ್ನು 
ಅವರಿಗೆ ತಿಆನಿದೆವು. ಇದು ಕೊಂಚ ಮಟ್ಣಗೆ ಪರಿಸ್ಥಿತಿಯನ್ನು 
ಸುಧಾರಿಸಿತು ಹಾಗೂ ಈಗ ಅವನು ತನ್ನ ಹಿಂದಿನ ಪ್ರರೂಪಕ್ಕೆ 
ನಿಧಾನವಾಗಿ ಮರಳುತ್ತಿದ್ದಾನೆ. 


ಎಲ್ಲ ಧರ್ಮಗಳ ಹಬ್ಬಗಳನ್ನೂ ಆಚರಿಸುವುದು 


ಇದಕ್ಕೆ ಮುಖ್ಯ ಕಾರಣವೆಂದರೆ ಮಕ್ಕಳಗೆ ಇತರ ಧರ್ಮಗಳ ಬಗ್ದೆ 
ಯಾವುದೇ ತಿಆವಳಕೆಯಿರಲಅಲ್ಲ. ಬೇರೆ ಧರ್ಮಗಳ ಬೆ 
ಕೊಂಚವಾದರೂ ತಿಆದುಕೊಂಡಿದ್ದ ಒಂದಿಬ್ಬರಿಗೂ ಇತರ 
ಧರ್ಮಗಳ ಬಗ್ಗೆ ಅಂತಹ ಗೌರವವಿರಲಅಲ್ಲ. ಹಾಗಾಗಿ ಈ 
ಚಟುವಟಕೆಯನ್ನು ಮಾಡುವುದು ಅನಿವಾರ್ಯವಾಗಿತ್ತು. 


ನಾವು ಕ್ರಿಸ್ಕಸ್‌ ಹಬ್ಬವನ್ನು ಆಚರಿಸುವುದರ ಮೂಲಕ ಶುರು 
ಮಾಡಿದೆವು. ನಾವು ಮೊದಲಗೆ ಈ ಹಬ್ಣದ ಬಗ್ಗೆ ಮಕ್ಕಳಗೇನು 
ಗೊತ್ತಿದೆ ಎ೦ದು ಕೇಳದೆವು ಮತ್ತು ಆನಂತರ ಕ್ರಿಸ್ಮಸ್‌ ಹಬ್ಬವನ್ನು 
ಹೇಗೆ ಆಚರಿಸುವುದೆಂದು ಚರ್ಚಿಸಿದೆವು. ಈ ಚಟುವಟಕೆಯ 
ಸಂದರ್ಭದಲ್ಲ ಕೆಲವು ಮಕ್ಕಳಗೆ ಭಾಗವಹಿಸಲು ಹಿಂಜರಿಕೆ 
ಇದ್ದುದು ಕಂಡುಬಂತು. ಕಾರಣ ಅವರು ಈ ಬಣ್ಣೆ ಕೇಳದ್ದ 
ಸಂಗತಿಗಳಂದ ತಮ್ಮ ಧರ್ಮವೊಂದನ್ನು ಬಟ್ಟು ಬೇರೆ 
ಧರ್ಮಗಳ ಬಣ್ಣೆ ತಪ್ಪು ಕಲ್ಪನೆಯನ್ನು ಹೊಂದಿದ್ದರು. ಬಹಳ 
ದೀರ೯ವಾದ ಸಮಾಲೋಚನೆಯ ಬಳಕ ಅವರ ಕೆಲವು 
ತಪ್ಪುಕಲ್ಲನೆಗಳನ್ನು ದೂರಗೊಳಆಸಲು ಸಾಧ್ಯವಾಲಯುತು. ಅದಾದ 
ಮೇಲೆ ಎಲ್ಲ ಮಕ್ಕಳು ಕ್ರಿಸ್ಕಸ್‌ ಟೋಪಿಗಳನ್ನು ಮಾಡಿ ಚೆನ್ನಾಗಿ 
ಕಾಲ ಕಳೆದರು. 


ಇವು ನಮ್ಮ ಶಾಲೆಯ ತಂಡ (ಶಿಕ್ಷಕರು ಮತ್ತು ಮಕ್ಕಳು). ಅಜೀಂ 
ಪ್ರೇಮ್‌ಜ ಫೌಂಡೇಷನ್‌ನ ಸದಸ್ಯರ ಜೊತೆಗೂಡಿ ಶಾಲೆಯನ್ನು 
ಸಮನ್ಪಯಗೊಳಸಲು ಮಾಡುತ್ತಿರುವ ಚಕ್ಕ ಚಿಕ್ಕ ಪ್ರಯತ್ನಗಳು. 


ಸಂಧ್ಯಾದೇವಿ ಪೂರ್ಯವಂಶಿ ಅವರು ಗಿದ್ದಾದ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲ ಕಲಸುತ್ತಿದ್ದಾರೆ (ಅಂಜಗಿರ್‌ ಜಲ್ಲೆ. ಛತ್ತೀಸ್‌ಘಡ). 
2೦13ರಿಂದ ಶಿಕ್ಷಕರಾಗಿರುವ ಸಂಧ್ಯಾದೇವಿ ಅವರು ಇಂದ್ದಿಷ್‌ನಲ್ಲ ಸ್ನಾತಕೋತ್ತರ ಪದವಿ ಪಡೆದಿದ್ದು ಪ್ರಾಥಮಿಕ ಶಾಲೆಯ ಮಕ್ಕಳಗೆ 
ಕಅಸುವ ಆಸಕ್ತಿ ಹೊಂದಿದ್ದಾರೆ. ಇವರಿಗೆ ಹಾಡುವುದು ಇಷ್ಟ. ಅವರನ್ನು sandhyadevi1986@ gmail.com ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಸ್ವಯಂಪ್ರಭಾ ಹೆಗ್ಗೆ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


5 ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2 


ತಾರತಮ್ಯ ಮತ್ತು ಹೊರಗಿಡುವಿಕೆಯ ನಿವಾರಣೆ 


| 'ಸದ್ಭಾವನಾ ವಿದ್ಯಾಲಯ' ದೆಡೆಗೆ 


ಸಾವಿತ್ರಿ ಸಾಹು 


ಶಾಲೆಯು ಮಕ್ಷಳಗೆ ಸಾಂವಿಧಾನಿಕ ಮೌಲ್ಯಗಳನ್ನು 
ಅಳವಡಿಸಿಕೊಳ್ಳಲು ಸಹಾಯ ಮಾಡುವ, ಆ ಬಗ್ಗೆ ಅರಿವು 
ಮೂಡಿಸುವ ಸಂಸ್ಥೆಯಾಗಿದೆ. ಮಕ್ಕಳಲ್ಲ ಕಲಅಕೆಯನ್ನು 
ವರ್ಧಿಸಲು, ಮಕ್ಕಳು. ಪ್ರಸ್ತುತ ಸಂದರ್ಭದಲ್ಲ ಮತ್ತು ಬೆಳವಣಿಗೆ 
ಹೊಂದುವ ಸಮಯದಲ್ಲೂ ಪ್ರಗತಿ ಹೊಂದಲು ಸಹಾಯ 
ಮಾಡಲು, ಶಾಲೆಗಳು ಸಹಾನುಭೂತಿ ಮತ್ತು ಸಮಾನತೆಯ 
ವಾತಾವರಣವನ್ನು ಸೃಷ್ಟಿಸಬೇಕು. ತರಗತಿ ಕೊಠಡಿ, ಆಟದ 
ಮೈದಾನ ಮತ್ತು ದೈನಂದಿನ ಬೆಳಗ್ಗಿನ ಶಾಲಾ ಸಭೆಯಲ್ಲನ ವಿವಿಧ 
ಚಟುವಟಕೆಗಳಲ್ಲ ಮಕ್ಕಳನ್ನು ಸೇರಿಸಿಕೊಳ್ಳುವ ಮೂಲಕ ಅವರ 
ಪ್ರತಂತ್ರ ಆಲೋಚನೆಗಳು ಮತ್ತು ಅಭಪ್ರಾಯಗಳನ್ನು 
ಗೌರವಿಸುವುದು ಶಾಲೆಯಲ್ಲ ಮಕ್ಕಳನ್ನು ಸಮಾನವಾಗಿ 
ಪರಿಗಣಿಸುವುದನ್ನು ಬುಜಿತಪಡಿಸಿಕೊಳ್ಳಲು ಇರುವ ಪ್ರಮುಖ 
ಮಾರ್ಗಗಳಕಲ್ಲ ಒಂದಾಗಿದೆ. ಶಾಲೆಯು ಮಕ್ಕಳ ನಡವಳಕೆಯಲ್ಲ 
ಮಾರ್ಪಾಡುಗಳನ್ನು ತರುತ್ತದೆ ಮತ್ತು ಉತ್ತಮ ಭವಿಷ್ಯವನ್ನು 
ನಿರ್ಮಿಸಿಕೊಳ್ಳಲು ಅವರನ್ನು ಸಿದ್ಧಪಡಿಸುತ್ತದೆ. ಸಮಾಜದ ಬಗ್ಗೆ 
ಯೋಚಿಸುವಂತೆಯೂ ಪ್ರೇರೇಪಿಸುತ್ತದೆ. ಶಾಲೆಗೆ ಬರುವ 
ಮಕ್ಕಳಲ್ಲ. ಆರ್ಥಿಕ, ಸಾಮಾಜಕ, ಧಾರ್ಮಿಕ ಮತ್ತು 
ಜನಾಂಗೀಯ ಹಿನ್ನೆಲೆಗಳಲ್ಲ ವೈವಿಧ್ಯತೆ ಹಾಗೂ ಸಂಪ್ರದಾಯ 
ಮತ್ತು ಸಿದ್ದಾಂತಗಳಲ್ಲನ ವ್ಯತ್ಯಾಸಗಳನ್ನು ನಾವು ನೋಡುತ್ತೇವೆ. 
ಶಾಲೆಯಲ್ಲ ಮಕ್ಕಳ ನಡವಳಕೆಯು ಅವರ ಕೌಟುಂಬಕ ಮತ್ತು 
ಸಾಮಾಜಕ ಹಿನ್ನೆಲೆಗಳಲ್ಲರುವ ವ್ಯತ್ಯಾಸಗಳನ್ನು ಪ್ರತಿ- 
ಜಂಜಸುತ್ತದೆ. ಈ ನಡವಳಕೆಗಳ ಪರಿಣಾಮದಿಂದಾಗಿ ಮಕ್ಷಳಲ್ಪ 
ಶೈಕ್ಷಣಿಕ ಪ್ರಗತಿಯಾಗದಂತೆ ತಡೆಯುವ ಕಾರಣಗಳದ್ದರೆ 
ಅವುಗಳನ್ನು ಗುರುತಿಸಬೇಕು ಮತ್ತು ತರಗತಿಯಲ್ಲ ಹಾಗೂ 
ತರಗತಿಯ ಹೊರಗೆ ಅವನ್ನು ಚರ್ಜಸಬೇಕು. 


ಸಾಮಾಜಕವಾಗಿ. ದೈಹಿಕವಾಗಿ, ಧಾರ್ಮಿಕವಾಗಿ. 
ಸಾಂಸ್ಸೃತಿಕವಾಗಿ ಮತ್ತು ಜನಾಂಗೀಯವಾಗಿ ವೈವಿಧ್ಯ- 
ಮಯವಾದ ತರಗತಿಗಳಲ್ಲ ಮಕ್ಕಳೊಂದಿಗೆ ಕೆಲಸ ಮಾಡಲು 
ನನಗೆ ಅವಕಾಶ ಸಿಕ್ಕಿದೆ. ಆದರೆ ಸಮನ್ನಯತೆಯನ್ನು ಸಾಧಿಸಲು 
ಇಲ್ಲ ಅಡೆತಡೆಗಳವೆ, ಮತ್ತು ನಾನು ಅದನ್ನು ವೈಯಕ್ತಿಕವಾಗಿ 
ಅನುಭವಿಸಿದ್ದೇನೆ. ಈ ಲೇಖನದಲ್ಲ, ನನ್ನ ಅನುಭವಗಳನ್ನು 
ಮತ್ತು ಅಂಗ, ಜಾತಿ, ವರ್ಗ, ಧರ್ಮ ಮತ್ತು ಇತರ ವ್ಯತ್ಯಾಸಗಳ 
ಬಗೆ ಸಾಮಾನ್ಯವಾಗಿ ಇರುವ ತಪ್ಪು ಕಲ್ಪನೆಗಆ೦ದ ಹೊರಬಂದು, 
ಮಕ್ಕಳು ಅದರ ಹೊರತಾಗಿಯೂ ಬೆಳೆಯಲು ಸಹಾಯ 
ಮಾಡಲು ನಾನು ತೆಗೆದುಕೊಂಡ ಕ್ರಮಗಳನ್ನು ಹಂಚಿಕೊಳ್ಳಲು 
ನಾನು ಬಯಸುತ್ತೇನೆ. 


ಇ 
5 
BR 


ಲಿಂಗ ಪ್ರತ್ಯೇಕತೆ 


ನನ್ನ ತರಗತಿಯಲ್ಲ ಮತ್ತು ಶಾಲೆಗಳಲ್ಪ್ಲ ನಾನು ಎದುರಿಸಿದ 
ಮೊದಲ ಸವಾಲು, ಸರ್ವೇಸಾಮಾನ್ಯವಾಗಿರುವ ಅಂಗ 
ತಾರತಮ್ಯ (gender discrimination). ಮಕ್ಕಳಗೆ ಇದರ ಬಗ್ದೆ 
ಅರಿವಿರದಿದ್ದರೂ ಮತ್ತು ನಾವು ಶಿಕ್ಷಕರು ಅದನ್ನು 
ಒಪ್ಪಿಕೊಳ್ಳದಿದ್ದರೂ, ಅಂಗ ಆಧಾರಿತ ಪ್ರತ್ಯೇಕತೆಯು (್ರender- 
based segregation) ನಮ್ಮ ಸುತ್ತಲೂ ಇದೆ. ನಾನು 
ತರಗತಿಯಲ್ಲ ವಿವಿಧ ವಿಷಯಗಳನ್ನು ಬೋಧಿಸುತ್ತಿರುವಾಗ. 
ವಿದ್ಯಾರ್ಥಿಗಳು ಗುಂಪುಗಳಲ್ಲ ಕೆಲಸ ಮಾಡಬೇಕಾದ ಸಂದರ್ಭ 
ಒದಗಿದಾಗ ಸಾಮಾನ್ಯವಾಗಿ ಹುಡುಗರು ತಮ್ಮ ಗುಂಪಿಗೆ 
ಹುಡುಗರನ್ನು ಮತ್ತು ಹುಡುಗಿಯರು ಹುಡುಗಿಯರನ್ನು ಮಾತ್ರ 
ಆಯ್ಲೆ ಮಾಡಿಕೊಳ್ಳುತ್ತಾರೆ ಎ೦ದು ನಾನು ಗಮನಿಸಿದ್ದೇನೆ. ಅವರು 
ಒಟ್ಟಗೆ ಕುಳತುಕೊಳ್ಳುವಾಗ, ಮಾತನಾಡುವಾಗ, ಜೋಡಿಯಾಗಿ 
ಹಿದುವಾಗ ಮತ್ತು ಹೊರಾಂಗಣ  ಆಟೋಟದಲ್ಲ ಅದೇ 
ನಡವಳಕೆಯನ್ನು ನಾವು ಗಮನಿಸಬಹುದು. ಹುಡುಗರು ಮತ್ತು 
ಹುಡುಗಿಯರು ಇಬ್ಬರೂ ತಮ್ಮ ವೈಯಕ್ತಿಕ ವಸ್ತುಗಳನ್ನು, 
ಪೆನ್ನುಗಳು ಮತ್ತು ಬಳಪಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತಿರಲಲ್ಲ. 
ಮಕ್ಕಳಲ್ಲ ಇಂತಹ ನಡವಳಕೆಯು ಸಮಪ್ಪಯ ಸಮಾಜ 
(inclusive society) ನಿರ್ಮಾಣಕ್ಕೆ ತಡೆಯಾಗಿದೆ ಎಂದು ನಾನು 
ಭಾವಿಸುತ್ತೇನೆ, ಆದ್ದರಿಂದ ನಾನು ನನ್ನ ತರಗತಿಯಲ್ಲ ಸಂವಾದ- 
ಸ್ನೇಹಿ (dialogue friendly) ವಾತಾವರಣವನ್ನು ಸ್ಥಾಪಿಸಿದೆ. 
ಉದಾಹರಣೆಗೆ, ಅವರ ತರಗತಿಯ ನೀಲಂ ಅತ್ಯಂತ 
ಪ್ರತಿಭಾವಂತ ನೃತ್ಯಗಾರ್ತಿ ಮತ್ತು ಕಲಾವಿದೆ, ಅವಳ೦ಂದ ಈ 
ಕೌಶಲಗಳನ್ನು ಅವರು ಕಅಯಲು ಇಷ್ಟಪಡುವುದಿಲ್ಲವೇ? ಎಂದು 
ಕೇಳದೆ. ಅದೇ ರೀತಿ ವೇದಿಕಾ ಮತ್ತು ದೀಕ್ಷಾ ಸುಂದರ 
ಹಾಡುಗಳು ಮತ್ತು ಕಥೆಗಳನ್ನು ಬರೆಯುತ್ತಾರೆ; ನಿಮಗೆ ಇದನ್ನು 
ಅವರಿಂದ ಕಲಿಯಲು ಆಸಕ್ತಿ ಇಲ್ಲವೇ? ಆ ದೇವರಾಜ್‌ 
ಕ್ರೀಡೆಯಲ್ಲ ಪ್ರತಿಭಾವಂತ, ಇತರರನ್ನು ಭಾಗವಹಿಸಲು 
ಪ್ರೇರೇಪಿಸುತ್ಸಾನೆ: ಅವರು ಅವನೊಂದಿಗೆ ಆಡಲು 
ಬಯಸುವುದಿಲ್ಲವೇ? ಹೀಗೆ ನಾನು ಅವರ ತರಗತಿಯಲ್ಪ್ಲನ 
ಪ್ರತಿಯೊಬ್ಬರ ವಿಶೇಷತೆಗಳನ್ನು ಅವರಿಗೆ ಹೇಳದೆ. ನಂತರ ನಾವು 
ಸಹಪಾಠಿಗಳಂದ ಕಲಅಯುವಾಗ ಎದುರಾಗುವ 
ಸವಾಲುಗಳನ್ನು ಮತ್ತು ತರಗತಿಯಲ್ಲ ಪರಸ್ಪರ ಸಹಾಯ 
ಪಡೆಯುವುದು ಹೇಗೆ ಎಂಬುದರ ಕುರಿತಾಗಿ ಚರ್ಚಿಸಿದೆವು. 
ನಾನು ಮಕ್ಕಳನ್ನು ಒಬ್ಬರಿಗೊಬ್ಬರು ಸಹಕರಿಸಲು ಪ್ರೋತ್ತಾಹಿಸಿದೆ 
ಮತ್ತು ಹುಡುಗರು ಮತ್ತು ಹುಡುಗಿಯರು ಇಬ್ಬರೂ 
ಸ್ನೇಹಿತರಾಗಬಹುದು ಎಂದು ಒತ್ತಿ ಹೇಳದೆ. ಹುಡುಗ 
ಹುಡುಗಿಯರಿಬ್ಗರೂ ಕಸ ಗುಡಿಸುವುದು. ನೀರು ತರುವುದು 


A 5: 


ಮತ್ತು ಪಾತ್ರೆಗಳನ್ನು ತೊಳೆಯುವುದು ಮುಂತಾದ 
ಮನೆಕೆಲಸಗಳ್ಲ ತಮ್ಮ ತಾಯಂದಿರಿಗೆ ಮತ್ತು ತೋಟದ 
ಕೆಲಸ ಮಾಡುವಲ್ಲ ಮತ್ತು ದಿನಸಿ ಸಾಮಾನುಗಳನ್ನು ಮನೆಗೆ 
ತರಲು - ಅವರ ತಂದೆಗೆ ಹೇಗೆ ಸಹಾಯ ಮಾಡುತ್ತಾರೆ ಮತ್ತು 
ಈ ಕೆಲಸಗಳನ್ನು ಮಾಡಿ ಯಾವ ರೀತಿ ಅವರ ಪೋಷಕರಿಗೆ 
ಸಹಕರಿಸುತ್ತಾರೆ ಎಂಬುದನ್ನು ನಾನು ಅವರಿಗೆ ವಿವರಿಸಿ ಹೇಳದೆ. 
ಅವರು ಹುಡುಗರಾಗಿರಅ ಅಥವಾ ಹುಡುಗಿಯರಾಗಿರಲ, 
ಅವರೆಲ್ಲರೂ ಆಟವಾಡಲು, ಹಓದಲು, ಬರೆಯಲು, ಪ್ರವಾಸ 
ಮಾಡಲು ಮತ್ತು ಆನಂದಿಸಲು ಬಯಸುತ್ತಾರೆ; ದೈಹಿಕ 
ವ್ಯತ್ಯಾಸಗಳನ್ನು ಹೊರತುಪಡಿಸಿ. ಹುಡುಗಿ ಮತ್ತು ಹುಡುಗನ 
ನಡುವೆ ಯಾವುದೇ ವ್ಯತ್ಯಾಸಗಳಲ್ಲ ಎಂಬುದನ್ನು ನಾನು 
ಅವರಿಗೆ ಅರ್ಥ ಮಾಡಿಸಿದೆ. 


ಒಟ್ಟಿಗೆ ಕೆಲಸ ಮಾಡುವ ಮೌಲ್ಯವನ್ನು ಅವರಿಗೆ ಕಅಸಲು ನಾನು 
ಮಕ್ಕಳನ್ನು ವೃತ್ತಾಕಾರದಲ್ಲ ಒಬ್ಬ ಹುಡುಗ, ಒಬ್ಬಳು 
ಹುಡುಗಿಯಂತೆ ಕುಳತುಕೊಳ್ಳುವಂತೆ ಮಾಡಿದ್ದೇನೆ. ಗುಂಪು- 
ಗಳನ್ನು ರಚಿಸುವಾಗಲೂ, ನಾವು ಇದನ್ನು ಮನಸ್ಸಿನಲ್ಲಟ್ಟು- 
ಕೊಳ್ಳುತ್ತೇವೆ. ಇಂದು, ನನ್ನ ತರಗತಿಯಲ್ಲ ಯಾವುದೇ ಅಂಗ 
ಪ್ರತ್ಯೇಕತೆ ಇಲ್ಲ: ಮಕ್ಕಳು ಒಟ್ಟಗೆ ಆಡುತ್ತಾರೆ ಮತ್ತು ಪರಸ್ಪರ 
ಸಹಾನುಭೂತಿ ತೋರಿಸುತ್ತಾರೆ. ನಾನು ತರಬೇತಿ 
ಕಾರ್ಯಕ್ರಮಗಳ೦ದ ಅಥವಾ ಇನ್ನಾವುದೇ ಕೆಲಸದಿಂದ 
ತರಗತಿಗೆ ಹಿಂದಿರುಗಿದಾಗ, ವಿದ್ಯಾರ್ಥಿಗಳು ನನ್ನು 
ಅನುಪಸ್ಥಿತಿಯಲ್ಲ ಪರಸ್ಪರ ಕಅಸಿದ, ಕಅತ ಅನುಭವಗಳ ಬಗ್ಗೆ 
ನನಗೆ ಹೇಳುತ್ತಾರೆ. ನಾನು ಒಮ್ಮೆ ಅರ್ಥ ದಿನ ಶಾಲೆಯಲ್ಲರಅಲ್ಲ. 
ಮರುದಿನ ವಾಪಸ್ತು ಬಂದಾಗ ಹರೀಶ್‌ ಗಾಯಗೊಂಡಿರುವುದು 
ಗೊತ್ತಾಯಿತು. ಅದು ಇತರ ಎಲ್ಲಾ ಮಕ್ಕಳಗೆ ಚಿಂತೆಗೆ ಪ್ರಮುಖ 
ಕಾರಣವಾಲಯುತು, ಆದ್ದರಿಂದ, ವಾವು ಅವನನ್ನು ಭೇಟ ಮಾಡಲು 
ಹೋದೆವು. ಹರೀಶ್‌ ಗುಣಮುಖನಾಗುತ್ತಿರುವುದನ್ನು ಕಂಡು 
ಮಕ್ಕಳು ಸಂತಸಪಟ್ಟರು. ಅವನು ಸುರಕ್ಷಿತವಾಗಿರಲು ಮತ್ತು 
ತ್ವರಿತವಾಗಿ ಚೇತರಿಸಿಕೊಳ್ಳಲು ಏನು ಮಾಡಬೇಕು ಎಂದು 
ಎಲ್ಲರೂ ಸಲಹೆ ನೀಡಿದರು. ನಾವು ಹರೀಶ್‌ ಅವರ ಪೋಷಕರ 
ಬಳಯೂ ಮಾತನಾಡಿದೆವು. ಅವರು ಸಂತೋಷಪಟ್ಟರು. 


ಮಕ್ಕಳು ತಮ್ಮ ಸಹಪಾಠಿಯ ಬಣ್ದೆ ಕಾಕಜಯನ್ನು 
ತೋರಿಸುವುದನ್ನು ಕಂಡು ನಾನು ಆನಂದಿಸಿದೆ ಮತ್ತು 
ಪ್ರಶಂಸಿಸಿದೆ. ಏಕೆಂದರೆ ಅವರಲ್ಲ ಮಾನವೀಯ ಮೌಲ್ಯಗಳು 
ತುಂಜರುವುದನ್ನು ನಾನು ನೋಡಿದೆ, ಅದು ಅಂಗಖೇಧವನ್ನು 
ಲೆಕ್ಕಿಸದೆ ಅತ್ಯುತ್ತಮ ನಾಗರಿಕರಾಗಿ ಬೆಳೆಯಲು ಅವರನ್ನು 
ಸಶಕ್ತರನ್ನಾಗಿ ಮಾಡಬಲ್ಲದು. 


ಆರ್ಥಿಕ ಅಸಮಾನತೆ 


ಶ್ರೀಮಂತ ಮತ್ತು ಬಡ ಕುಟುಂಬಗಳ ನಡುವಿನ 
ಅಸಮಾನತೆಯು ನನ್ನ ತರಗತಿಯಲ್ಲ ನಾನು ಗಮನಿಸಿದ 
ಮತ್ತೊಂದು ತಡೆಗೋಡೆಯಾಗಿದೆ. ಇದು ಮಕ್ಕಳ ಮೇಲೆ ಎಷ್ಟು 
ಪ್ರಭಾವ ಜೀರುತ್ತದೆ ಎಂದರೆ ಮಗುವೊಂದು ತನ್ನನ್ನು ಅಥವಾ 


ತನ್ನ ಕುಟುಂಬವನ್ನು ಯಾರೂ ಗೌರವಿಸುವುದಿಲ್ಲ. `ನಾವು 
ಸ್ಥಿತಿವಂತರಲ್ಲ, ಹೀಗಾಗಿ ಯಾರೂ ನಮ್ಮನ್ನು ಭೇಟ ಮಾಡುತ್ತಿಲ್ಲ. 
ಶ್ರೀಮಂತರ ಮನೆಗೆ ಜನರು ಆಗಾಗ ಭೇಟ ನೀಡುತ್ತಾರೆ' ಎಂದು 
ಹೇಳುತ್ತಿತ್ತು. ಆದರೆ ಇದು ನಿಜವಲ್ಲ ಎಂದು ನಾನು ಮಕ್ಕಳಗೆ 
ತಿಆಸಿ ಹೇಳದೆ. 'ನಮ್ಮ ಶಾಲೆಯನ್ನು ಒಮ್ಮೆ ನೋಡಿ. ವಿವಿಧ 
ರೀತಿಯ ಮನೆಗಳ೦ದ ಮಕ್ಕಳು ಇಲ್ಲ ಓದಲು ಬರುತ್ತಾರೆ. ನಮ್ಮ 
ಶಾಲೆಯಲ್ಲ ಯಾವುದೇ ವಿದ್ಯಾರ್ಥಿ ತಾರತಮ್ಯಕ್ಕೆ ಒಳಗಾಗಿಲ್ಲ. 
ತರಗತಿಯಲ್ಪ್ಲ ಎಲ್ಲರೂ ಒಂದೇ ರೀತಿಯಲ್ಲ ಕಲಿಯುತ್ತಾರೆ ಮತ್ತು 
ಮಾತನಾಡಲು ಮತ್ತು ಪ್ರಶ್ನೆಗಳನ್ನು ಕೇಳಲು ಒಂದೇ ರೀತಿಯ 
ಅವಕಾಶವನ್ನು ನೀಡಲಾಗುತ್ತದೆ' ಎಂದು ನಾನು ವಿವರಿಸಿದೆ. 
ನಂತರ, ಮಗುವಿನ ಕಲ್ಲನೆ ತಪ್ಪು ಎಂದು ಸಾಚೀತುಪಡಿಸಲು, 
ಕೆಲವು ದಿನಗಳ ನಂತರ, ಇತರ ವಿದ್ಯಾರ್ಥಿಗಳು ಮತ್ತು ನಾನು ಆ 
ಮಗುವಿನ ಮನೆಗೆ ಭೇಟ ನೀಡಿ ಅವರ ಕುಟುಂಬದೊಂದಿಗೆ ಪಲ್ಲ 
ಸಮಯ ಕಳೆದೆವು. ಮಗುವಿಗೆ ಇದರಿಂದಾಗಿ ಸಂತೋಷ- 
ವಾಯುತು. 


ಜಾತಿ ಭೇದ 


ಮಕ್ಕಳು ತಮ್ಮೊಳಗೆ ಜಾತಿಯ ಬಧ್ಧೆ ಮಾತನಾಡುತ್ತಾ, 'ನಾನು ಈ 
ಜಾತಿಗೆ ಸೇರಿದವನು, ಮತ್ತು ನೀವು ಆ ಜಾತಿಗೆ ಸೇರಿದವರು 
ಎಂದು ಹೇಳುವುದು ನನ್ನ ತರಗತಿಯಲ್ಲ ನಾನು ಗಮನಿಸಿದ 
ಮೂರನೇ ತಡೆಗೋಡೆ. ಮಕ್ಕಳು ಇದನ್ನು ತಮ್ಮ ಮನೆಗಳಲ್ಲ 
ಗಮನಿಸಿ ಅನುಸರಿಸುತ್ತಿರಬಹುದು ಮತ್ತು ನಿರ್ದಿಷ್ಟ ಜಾತಿಗಳ 
ಸದಸ್ಯರು ಮಾತ್ರ ಕಮ್ಮಾರಿಕೆ. ಕ್ಷೌರಿಕ. ಗೋಪಾಲನೆ ಮುಂತಾದ 
ಕೆಲವು ಕೆಲಸಗಳನ್ನು ಮಾಡುತ್ತಾರೆ ಎಂದು ಅವರು ನಂಬುತ್ತಾರೆ. 
ಈ ತಾರತಮ್ಯದ ವ್ಯವಸ್ಥೆಯನ್ನು ಇನ್ನೂ ಹಳ್ಳಗಳಲ್ಲ 
ಕಾಣಬಹುದು. ಮಕ್ಕಳು ಸಮುದಾಯದ ಇತರರ ಈ 
ನಡವಳಕೆಯನ್ನು ಗಮನಿಸುತ್ತಾರೆ ಮತ್ತು ಅದನ್ನು ಅನುಕರಿಸಲು 
ಪ್ರಾರಂಭಸುತ್ತಾರೆ. 


ನಾನು ಅವರೊಂದಿಗೆ ಸಮಸ್ಯೆಯನ್ನು ಚರ್ಚಿಸಿ. 'ಯಾರಾದರೂ 
ನಿರ್ದಿಷ್ಟ ಜಾತಿಗೆ ಸೇರಿದವರಾಗಿದ್ದರೆ ಏನು ವ್ಯತ್ಯಾಸ? 
ಮೊತ್ತಮೊದಲನೆಯದಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, 
ನಾವೆಲ್ಲರೂ ಮನುಷ್ಯರು" ಎಂದು ನಾನು ಅವರಿಗೆ ತಿಳಸಿದೆ. 
ನಾನು ಅವರಿಗೆ ಎಲ್ಲಾ ಮಾನವರು ಹೊಂದಿರುವ ಎರಡು ಕೈಗಳು, 
ಎರಡು ಕಾಲುಗಳು ಮತ್ತು ಇತರ ದೇಹದ ಭಾಗಗಳ 
ಉದಾಹರಣೆಗಳನ್ನು ನೀಡಿದೆ. ಮಕ್ಕಳು ಈ ಬಗ್ಗೆ ಯೋಜಿಸಲು 
ಪ್ರಾರಂಭಸಿದರು. 'ಭಛಲ ಮತ್ತು ಕೆಲಸ ಮಾಡುವ ಬಯಕೆ ಇರುವ 
ಯಾರಾದರೂ ಇಂದಿನ ಜಗತ್ತಿನಲ್ಲಿ ಏನು ಬೇಕಾದರೂ 
ಆಗಬಹುದು' ಎಂದು ನಾನು ಅವರಿಗೆ ಹೇಳದೆ. ನಮ್ಮ 
ಶಾಲೆಯಲ್ಲ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನವಾಗಿ 
ನೋಡಲಾಗುತ್ತದೆ. ಶಾಲೆಯು ಯಾವುದೇ ಮಗುವಿನ ಜಾತಿಯ 
ಕುರಿತು ತಾರತಮ್ಯ ಮಾಡುವುದಿಲ್ಲ. ಎಲ್ಲಾ ಮಕ್ಕಳು ಒಲ್ಲಗೆ 
ಊಟ ಮಾಡುತ್ತಾರೆ, ಒಟ್ಟಗೆ ಅಧ್ಯಯನ ಮಾಡುತ್ತಾರೆ ಮತ್ತು 
ಒಟ್ಟಗೆ ಆಡುತ್ತಾರೆ. ಸಮಾಜದಲ್ಲ ಪ್ರತಿಯೊಬ್ಬರ ಕೆಲಸಗಳಗೂ 
ಸಮಾನ ಮೌಲ್ಯವಿದೆ ಎಂದು ಅವರು ಅರ್ಥಮಾಡಿಕೊಂಡಿದ್ದಾರೆ. 


ಎಲ್ಲಾ ಕೆಲಸಗಳನ್ನು ನಾವೇ ಮಾಡಲು ಸಾಧ್ಯವಿಲ್ಲದ ಕಾರಣ. 
ಕಜ್ಚಣದಿಂದ ವಸ್ತುಗಳನ್ನು ತಯಾರಿಸುವ ಕಮ್ಮಾರರು ಒಬ್ಬ ರೈತ 
ಅಥವಾ ಕುರುಬನಷ್ಟೇ ಮುಖ್ಯ. ನಮ್ಮ ಕೆಲಸವನ್ನು 
ಪೂರ್ಣಗೊಳಸಲು ಮತ್ತು ಬದುಕಲು ನಾವು ಇತರರ 
ಕೆಲಸವನ್ನು ಅವಲಂಚಸುತ್ತೇವೆ ಎಂಬುದನ್ನು ಅವರಿಗೆ ಅರ್ಥ 
ಮಾಡಿಸಿದೆ, 


ಇಂತಹ ಹಲವು ಚರ್ಚೆಗಳ ನಂತರ ನಮ್ಮ ಶಾಲಾ ಮಕ್ಕಳಲ್ಲ 
ಜಾತಿ ಭೇದ ಕಾಣುತ್ತಿಲ್ಲ. ಮಕ್ಕಳ ಪೋಷಕರು ನಮ್ಮ ಶಾಲೆಗೆ 
ಭೇಟ ನೀಡಿದಾಗ, ಅವರೆಲ್ಲರನ್ನೂ ಸಮಾನವಾಗಿ 
ನೋಡಲಾಗುತ್ತದೆ. ನಾವು ಶಿಕ್ಷಕರು ಯಾರಿಗೂ ತಾರತಮ್ಯ 
ಮಾಡುವುದಿಲ್ಲ ಎಂಬುದನ್ನು ಇದು ತೋರಿಸುತ್ತದೆ. 


ಸಾಮಾಜಿಕ ಬಹಿಷ್ಕಾರ 


ನಾನು ಸಾಮಾಜಕ ಬಹಿಷ್ಠಾರದ (social exclusion) 
ಪ್ರಕರಣವನ್ನು ಇಲ್ಲ ನೋಡಿದೆ. ಸಾಮಾಜಕ ಬಹಿಷ್ಣಾರ ಎಂದರೆ 
ಹಳ್ಳಿಯ ಜನರು ಕೆಲವು ಗ್ರಾಮಸ್ಥರನ್ನು ಸಮಾಜದಿಂದ 
ಹಳ್ಳಿಯಿಂದ ಹೊರಗಿಡುವುದು. ಈ ಹೊರಗಿಡುವಿಕೆಯು ಮಕ್ಕಳ 
ಮೇಲೆ ಗಮನಾರ್ಹ ಪರಿಣಾಮ ಜೀರುತ್ತದೆ, ಅವರ ದ್ರಹಿಕೆಗಳು 
ಮತ್ತು ಆಲೋಚನೆಗಳನ್ನು ಬದಲಾಯುಸುತ್ತದೆ. ಮಕ್ಕಳು ಅಂತಹ 
ವಿಷಯಗಳ ಬದ್ಗೆ ಪ್ಲತಃ ಯೋಚಿಸಲು ಸಾಧ್ಯವಾಗುವುದಿಲ್ಲ: 
ಅವರು ತಮ್ಮ ಕುಟುಂಬದ ಸದಸ್ಯರು ಮತ್ತು ಇತರ 
ಹಿರಿಯರನ್ನು ಗಮನಿಸುತ್ತಾರೆ ಮತ್ತು ಅವರನ್ನು ಅನುಸರಿಸಲು 
ಪ್ರಾರಂಭಸುತ್ತಾರೆ. ನನ್ನ ತರಗತಿಯ ಹುಡುಗಿ ರಾಗಿಣಿಯ 
ಕುಟುಂಬವನ್ನು ಸಮಾಜದಿಂದ ದೂರನಿಡಲಾಯಿತು ಮತ್ತು 
ಇದರ ಪರಿಣಾಮವಾಗಿ, ಇತರ ಮಕ್ಷಕೊಂದಿಗೆ. ಅವಳ 
ನೆರೆಹೊರೆಯ ಮತ್ತು ನಮ್ಮ ತರಗತಿಯಲ್ಲಯೇ ಹಿದುವ ಆಕೆಯ 
ಉತ್ತಮ ಸ್ನೇಹಿತೆ ಈ ಮೊದಲು ಪೆನ್ನುಗಳು. ನೋಟುಬುಕ್‌ಗಳು 
ಮತ್ತು ಬಣ್ಣದ ಪೆನ್ಸಿಲ್‌ಗಳು ಇತ್ಯಾದಿ ವಸ್ತುಗಳನ್ನು 
ಹಂಚಿಕೊಳ್ಳುತ್ತಿದ್ದವಳು. ಇವುಗಳನ್ನು ಅವಳೊಂದಿಗೆ 
ಹಂಚಿಕೊಳ್ಳುವುದನ್ನು ನಿಲ್ಲಸಿದಳು: ಅವಳೊಂದಿಗೆ 
ಆಟವಾಡುವುದನ್ನು. ಓದುವುದನ್ನು ಮತ್ತು ಅವಳೊಂದಿಗೆ 
ಕುಳತುಕೊಳ್ಳುವುದನ್ನು ನಿಲ್ಲಸಿದಳು. ಅವರು ಯಾಕೆ ಹೀಗೆ 
ವರ್ತಿಸುತ್ತಿದ್ದಾರೆ ಎಂದು ನಾನು ಮಕ್ಕಳನ್ನು ಕೇಳದೆ. ರಾಗಿಣಿಯ 
ಕುಟುಂಬವನ್ನು ಹಳ್ಳಯಲ್ಲ ಬಹಿಷ್ಠರಿಸಲಾಗಿದೆ ಮತ್ತು ಅವರು 


ಹಳ್ಳಯಲ್ಲ ಬೇರೆಯವರನ್ನು ಭೇಟ ಮಾಡುವುದನ್ನು ಅಥವಾ 
ಬೇರೆಯವರೊಂದಿಗೂ ಮಾತನಾಡುವುದನ್ನು ನಿಷೇಧಿಸಲಾಗಿದೆ 
ಎಂದು ನಾನು ಅವರಿಂದ ತಿಆದುಕೊಂಡೆ. ಇದು ನನಗೆ 
ಸಂಪೂರ್ಣ ಆಘಾತವನ್ನುಂಟು ಮಾಡಿತು. ನಾನು ಅವರು 
ಮಾಡುತ್ತಿರುವುದು ತಪ್ಪು ಎಂದು ಮಕ್ಷಳಗೆ ತಿಆಹೇಳದೆ. 'ನೋಡಿ 
ರಾಗೀಣಿ ನಮ್ಮ ಶಾಲೆಗೆ ಓದಲು ಬರುತ್ತಿದ್ದಾಳೆ. ನಾವು ಆಕೆಗೆ 
ಯಾವುದೇ ರೀತಿಯ ತಾರತಮ್ಯ ಮಾಡುತ್ತಿಲ್ಲ. ನಾವು ಅವಳನ್ನು 
ಹಿದುವಾಗ, ಬರೆಯುವಾಗ ಮತ್ತು ಆಟವಾಡುವಾಗ ಇತರ 


ಮಕ್ಕಳೊಂದಿಗೆ ಕೂರಿಸುತ್ತೇವೆ. ಅವರು ಒಟ್ಟಗೆ ಊಟ 
ಮಾಡುತ್ತಾರೆ, ಅವಕ ಮಾತನ್ನು ಕೇಳುತ್ತಾರೆ ಮತ್ತು 
ಪ್ರತಿಕ್ರಿಬುಸುತ್ತಾರೆ. ಅವಳೂ ಮನುಷ್ಯಕೇ. ಮಾನವೀಯ 


ಮೌಲ್ಯಗಳನ್ನು ಗಮನದಲ್ಲಟ್ಟುಕೊಂಡು ನಾವು ಅವಳನ್ನು ಪ್ರೀತಿ 
ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು. ಯಾರಾದರೂ 
ನಿಮ್ಮನ್ನು ಹೀಗೆ ನಡೆಸಿಕೊಂಡರೆ ನಿಮಗೆ ಹೇಗನಿಸುತ್ತದೆ?' 
ಎಂದು ನಾನು ಮಕ್ಕಳಗೆ ಕೇಆದೆ. ಮಕ್ಕಳು ಅರ್ಥ ಮಾಡಿಕೊಂಡು 
ಮತ್ತೆ ರಾಗಿಣಿ ಜೊತೆ ಸ್ನೇಹ ಬೆಳೆಸಿದರು. ಒಂದು ದಿನ ಇಡೀ 
ತರಗತಿಯ ಮಕ್ಕಳೊಂದಿಗೆ ರಾಗಿಣಿಯವರ ಮನೆಗೆ 
ಹೋಗಿದ್ದೆವು. ನಾವು ಅವಳ ಹೆತ್ತವರೊಂದಿಗೆ ಹರಟಿ ಹೊಡೆದೆವು 
ಮತ್ತು ಚಹಾ ಸೇವಿಸಿದೆವು. ಸಾಮಾಜಕ ಬಹಿಷ್ಠಾರಕ್ಕೆ ನಮ್ಮ 
ನಿರಾಕರಣಿಯನ್ನು ಒತ್ತಿಹೇಳಲು. ನಾವು ಹಳ್ಳಿಯ ಮತ್ತೊಂದು 
ಬಹಿಷ್ಟತ ಕುಟುಂಬದ ಮನೆಯಿಂದ ಶಿಕ್ಷಕರ ಚಹಾಕ್ಲಾಗಿ ಹಾಲು 
ತರಲು ಮಕ್ಷಳಗೆ ಹೇಳದೆವು. ಮೊದಮೊದಲು ಹಿಂದೇಟು 
ಹಾಕುತ್ತಿದ್ದ ಅವರು ಈಗ ಆ ಕುಟುಂಬದಿಂದ ಶಾಲೆಗೆ ನಿತ್ಯ 
ಹಾಲು ತರುತ್ತಾರೆ. ಈ ಎಲ್ಲಾ ಘಟನೆಗಳು ಮಕ್ಷಳನ್ನು ಚೆನ್ನಾಗಿ 
ಅರ್ಥಮಾಡಿಕೊಳ್ಳಲು. ಅವರ ಸಾಮಾಜಕ ಮತ್ತು ಆರ್ಥಿಕ 
ಸಿದ್ದಾಂತಗಳ ಬಗ್ಗೆ ತಿಆದುಕೊಳ್ಳಲು ಮತ್ತು ತಾರತಮ್ಯವನ್ನು 
ಸೃಷ್ಟಿಸುವ ಸಾಮಾಜಕ ವರ್ತನೆಗಳನ್ನು ಪರಿಗಣಿಸಲು ನನಗೆ 
ಉತ್ತಮ ಅವಕಾಶವನ್ನು ಒದಗಿಸಿವೆ. ಸಮಾಜದಲ್ಲನ 
ಪ್ರತ್ಯೇಕತೆಯು ಮಕ್ಕಳಲ್ಲ ಅಧೀನತೆಯ ಭಾವವನ್ನು ಉಂಟು 
ಮಾಡುತ್ತದೆ ಮತ್ತು ಪ್ರತಂತ್ರವಾಗಿ ಯೋಚಿಸುವುದನ್ನು 
ತಡೆಯುತ್ತದೆ. ಪ್ರತಿಯೊಬ್ಬರ ಬೆಳವಣಿಗೆ ಮತ್ತು ಪ್ರಗತಿಯನ್ನು 
ಖಾತ್ರಿಪಡಿಸುವ ಕರುಣಿ. ಸಹಾನುಭೂತಿ ಮತ್ತು ಸಹಭಾಗಿತ್ವದ 
ಮೌಲ್ಯಗಳನ್ನು ಕಅಸುವುದು ಶಿಕ್ಷಕರಾದ ನಮ್ಮ ಸಾಮೂಹಿಕ 
ಜವಾಬ್ದಾರಿಯಾಗಿದೆ. 


58 


* ಮಕ್ಕಳ ಗುರುತನ್ನು ರಕ್ಷಿಸಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಸಾವಿತ್ರಿ ಸಾಹು ಅವರು ಸರ್ಕಾರಿ ಪ್ರಾಥಮಿಕ ಶಾಲೆ ಜಾಮ್‌ಗಾಂವ್‌ (ಬೆಮೆತಾರಾ ಜಲ್ಲೆ, ಛತ್ತೀಪ್ಸಢ)ನಲ್ಪ ಸಹಾಯಕ ಶಿಕ್ಷಕಿಯಾಗಿದ್ದಾರೆ. 
ಶಿಕ್ಷಣದಲ್ಲ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಪಡೆದಿರುವ ಸಾವಿತ್ರಿ ಅವರು, 15 ವರ್ಷಗಳ ಪ್ರಾಥಮಿಕ ಶಾಲಾ ಬೋಧನಾ 
ಅನುಭವವನ್ನು ಹೊಂದಿದ್ದಾರೆ. ಭಾಷೆಗಳು ಮತ್ತು ಗಣಿತ ಬೋಧನೆ ಸಾವಿತ್ರಿ ಅವರ ಆಸಕ್ತಿಯಾಗಿದ್ದು., ವಿಶೇಷವಾಗಿ ಕ್ರಿಯಾ 
ಸಂಶೋಧನೆಯಲ್ಲ (action research) ಒಲವು ಹೊಂದಿದ್ದಾರೆ. ಶಿಕ್ಷಕಿಯಾಗಿ ಅವರು ಶೈಕ್ಷಣಿಕ ಚಟುವಟಕೆಗಳಲ್ತ ಮಕ್ಕಳಲ್ಲ ಆಸಕ್ತಿಯನ್ನು 
ಮೂಡಿಸಲು ಇಷ್ಟಪಡುತ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲನ ಪರಿಸರದಲ್ಲರುವ ವಿವಿಧ ಸಾಮಾಜಕ ಅಡೆತಡೆಗಳನ್ನು ತೊಡೆಯಲು 
ಪ್ರಯತ್ನಿಸುತ್ತಾರೆ ಮತ್ತು ಚರ್ಚೆಗಳ ಮೂಲಕ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಾರೆ. ಅವರನ್ನು savitrisahu001989@ gmail.com 
ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಮಕ್ಕಳ ಸಾಮಾಜಕ ಮತ್ತು ಭಾವನಾತ್ಯಕ ಅಗತ್ಯಗಳನ್ನು ಕಅಕೆಯ ಪರಿಕಲ್ಪನೆಗಳು 
ಮತ್ತು ಫಲತಾಂಶಗಳಲ್ಲ ಸಂಯೋಜಸಬೇಕು. ಇದನ್ನು ಉತ್ತೇಜಸಲು ಹಲವಾರು 
ಶಿಕ್ಷಣ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬಹುದು. ಇವುಗಳಲ್ಲ ಪ್ರಮುಖವಾದವುಗಳು 
ನಾಟಕ, ಕಲೆ, ಗುಂಪು ಚಟುವಟಕೆ, ಸಮ್ಮತಿ ಮತ್ತು ಅಸಮ್ಮತಿ ವ್ಯಕ್ತಪಡಿಸಲು 
ಅವಕಾಶವಿರುವ ಚಟುವಟಕೆಗಳು, ಜೋರಾಗಿ ಹಿದುವಿಕೆ, ಸಕ್ರಿಯ ಆಲಸುವಿಕೆ, 
ಮುಕ್ತ ಚರ್ಚೆಗಳು ಮತ್ತು ಸ್ವತಂತ್ರ ಬರವಣಿಗೆ. ಇಂತಹ ಚಟುವಟಕೆಗಳು ಮಕ್ಕಳ 
ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. 


ಚಿಕ್ಕವೀರೇಶ ಎಸ್‌ ವಿ. (ಪ್ರಾಜೆಕ್ಟ್‌ ವರ್ಕ್‌) ನಿಯೋಜತ ಕಾರ್ಯದ ಮೂಲಕ 
ಸಾಮಾಜಕ-ಭಾವನಾತೃಕ ಕಲಕೆ, ಪು ೨7 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಚಾ 
Uo 
ಭಾವನೆಗಳನ್ನು ನಿರ್ವಹಿಸಲು ಕೆಲವು ಸರಳ ಚಟುವಟಿಕೆಗಳು e 
ಶಾಲಿನಿ ಸೋಲಂಕಿ 6೦ 
[Cs 


ಮಕ್ಕಳು ತಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಹಾಗೂ ಧನಾತ್ಮಕ ಸ್ವಯಂ - ಮಾತು 
ಇತರರೊಂದಿಗೆ ಬೆರೆಯುವ ಅಥವಾ ಒತ್ತಡವನ್ನು ನಿಭಾಯುಸುವ 


ಸಾಮರ್ಥ್ಯದೊಂದಿಗೆ ಪ್ರಪಂಚಕ್ಕೆ ಬರುವುದಿಲ್ಲ. ಆದಾಗ್ಯೂ, ಧನಾತ್ಮಕ ಪ್ರಯಂ-ಮಾತು (Positive self-talk) ತಮ್ಮ ಬೆ 
ಒತ್ತಡ ಮತ್ತು ಭಾವನೆಗಳು ಜೀವನದ ನೈಸರ್ಗಿಕ ತಾವೇ ಕರುಣಿ ತೋರುವುದನ್ನು ಸೂಚಿಸುತ್ತದೆ. ಇದು ಮಕ್ಕಳಿಗೆ 
ಭಾಗವಾಗಿರುವುದರಿಂದ, ಇವುಗಳನ್ನು ನಿಭಾಯುಸಲು ತಮ್ಮ ಒಳಗಿನ ಬದಲಾಲುಸಲು ಸಹಾಯ ಮಾಡುವ ಒಂದು 


ಕಲಯುವುದು ಬಹಳ ಮುಖ್ಯ. ಕೆಳಗೆ ತಿಆಸಲಾದ ಅಂಶವಾಗಿದೆ. ಉದಾಹರಣೆಗೆ, 'ಮುಂದಿನ ಬಾರಿ ನಾನು 
ಚಟುವಟಕೆಗಳು ಮಕ್ಕಳು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಉತ್ತಮವಾಗಿ ಮಾಡಬಹುದು' ಅಥವಾ 'ನನ್ನ ತಪ್ಪುಗಳ೦ದ 
ಅಗತ್ಯವಾದ ತಿಳುವಳಕೆ, ಗುಣಸ್ವಭಾವ ಮತ್ತು ನಾನು ಕಅಯಲು ಬಯಸುತ್ತೇನೆ, "ಅವುಗಳ೦ದ ಹಿಮ್ಮಟ್ಟಸಲು 
ಸಾಮರ್ಥ್ಯಗಳನ್ನು ಪಡೆದುಕೊಳ್ಳಲು: ಇತರರ ಬಗ್ಗೆ ಸಾಧ್ಯವಿಲ್ಲ. ' ಧನಾತೃಕ  ಪ್ಟಯಂ- ಮಾತು ಒತ್ತಡವನ್ನು 
ಸಹಾನುಭೂತಿ ಹೊಂದಲು, ಗುರಿಗಳನ್ನು ಹೊಂದಿಸಲು ಮತ್ತು ಎದುರಿಸಲು ಸಹಾಯ ಮಾಡುತ್ತದೆ; ಆತಂಕ ಮತ್ತು 
ಸಾಧಿಸಲು; ಸಮತೋಲಅತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು: ಆತ್ಕವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಾನು ನನ್ನ ವಿದ್ಯಾರ್ಥಿಗಳಗೆ ಈ 
ಮತ್ತು ಆರೋಗ್ಯಕರ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ ವಿಷಯಕ್ಕೆ ಸಂಬಂಧಿಸಿದ ಮೂರು ಚಟುವಟಕೆಗಳನ್ನು ನೀಡಿದೆ. 
ಮಾಡುತ್ತವೆ. 


Positives 


I can't X 
[can 


[i ‘Pn N/ 
bw wy [reall deo 1 


| ii “a al I'M confident 

Yaar | 'm SuYye 

| My lie is boring My hfe Ws the best 
| bk The has 

| 1 enone essa suc | deserve attentin ond Suce5 
| AN | am power fu) 

\ ಳಾ ಮಾಲ ಲ 


“= 

—__~_—™ 
=“ 
“= 
= 


ಚಿತ್ರ 1. ಧನಾತ್ಮಕ ಮತ್ತು ಖುಣಾತ್ಮಕ ಹೇಳಿಕೆಗಳನ್ನು ಹೊಂದಿರುವ ಕಾರ್ಯಹಾಳೆ. 


ಮೊದಲನೆಯದಾಗಿ. ಇದು ಧನಾತ್ಕಕ ಅಥವಾ ಖಯಣಾತ್ಯಕ 
ಸ್ರಯಂ-ಮಾತು ಎಂದು ನಿರ್ಧರಿಸಲು. ನಾನು ಅವರಿಗೆ ವಿವಿಧ 
ಉದಾಹರಣೆಗಳನ್ನು ನೀಡಿದ್ದೇನೆ. ಉದಾಹರಣೆಗೆ ’' ವಾನು 
ವಿಫಲನಾಗಿದ್ದೇನೆ ಮತ್ತು ನನಗೆ ಈ ಚಟುವಟಕೆಯನ್ನು 
ಪೂರ್ಣಗೊಳಜಸಲು ಸಾಧ್ಯವಾಗುವುದಿಲ್ಲ' ಅಥವಾ 'ನಾನು ಈ 
ವಿಜ್ಞಾನ ಮಾದರಿಯನ್ನು ನಿರ್ಮಿಸುವ ಇಚ್ಛೆಯನ್ನು 
ಹೊಂದಿದ್ದೇನೆ.” ಇದರಿಂದಾಗಿ ಅವರು ಖಯಣಾತೃಕ ಮತ್ತು 


ಧನಾತ್ಕಕ ಹ್ಟ್ರಯಂ- ಮಾತಿನ ನಡುವೆ ವ್ಯತ್ಯಾಸವನ್ನು 
ಗುರುತಿಸಲು ಸಾಧ್ಯವಾಯಿತು. ಎರಡನೆಯದು ಅವರ 
ಬೆಂಚ್‌ನಲ್ತ ಅವರ ಜೊತೆಗೆ ಕುಳತುಕೊಳ್ಳುವ 


ಜೊತೆಗಾರರೊಂದಿಗೆ ಮಾಡಿದ ಚಟುವಟಕೆಯಾಗಿದೆ. ಈ 
ಚಟುವಟಕೆಯಲ್ಲ. ಅವರ ಜೊತೆಗಾರರು ಪರಸ್ಪರರ ಖಣಾತ್ಕಕ 
ಸ್ರಯಂ-ಚರ್ಚೆಯನ್ನು ಧನಾತ್ಕಕ ಸ್ಟಯಂ-ಚರ್ಚೆಯೊಂದಿಗೆ 
ಬದಲಸಬೇಕಾಗಿತ್ತು. 


ಉದಾಹರಣೆಗೆ: 

ಮೊದಲನೇ ಜೊತೆಗಾರ (ಯಣಾತ್ಕಕ ಸ್ಟಯಂ-ಚರ್ಚೆ): ವಾನು 
ಈ ಇಂಗ್ಲಿಷ್‌ ಪರೀಕ್ಷೆಯಲ್ಲ ಅನುತ್ತೀರ್ಣನಾಗುತ್ತೇನೆ. ನನ್ನ 
ಹೆತ್ತವರು ನನ್ನನ್ನು ಬೈಯುತ್ತಾರೆ. 


kh 


rink hol chose 


ಎರಡನೇ ಜೊತೆಗಾರ (ಧನಾತ್ಮಕ ಸ್ರಯಂ-ಚರ್ಚೆ): ವಾನು 
ಪರೀಕ್ಷೆಗಾಗಿ ಶ್ರದ್ದೆಯಿಂದ ಅಧ್ಯಯನ ಮಾಡಿದ್ದೇನೆ ಮತ್ತು ಈ 
ಪರೀಕ್ಷೆಯಲ್ಲ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅದು ನನಗೆ 
ಸಹಾಯ ಮಾಡುತ್ತದೆ. 


ಈ ಚಟುವಟಕೆಯ ನಂತರ, ನಾವು ಚರ್ಚೆಯನ್ನು ನಡೆಸಿದೆವು. 
ನಾನು ಅವರಿಗೆ ಖಣಾತ್ಮೃಕ ಸ್ಟಯಂ- ಮಾತನಾಡುವಿಕೆಯ 
ಉದಾಹರಣೆಗಳನ್ನು ನೀಡುತ್ತಾ ಪ್ರಶ್ನೆಗಳನ್ನು ಹಾಕಿದೆ ಮತ್ತು, 'ಈ 
ವಾಕ್ಕದ ಧ್ಧನಿಯು ಧನಾತ್ಮಕವಾಗಿದ್ದರೆ ಅದರ ವಿರುದ್ಧದ 
ಧ್ವನಿಯು ಹೇಗೆ ಧ್ವನಿಸುತ್ತದೆ? ಎಂದು ಅವರಿಗೆ ಪ್ರಶ್ನೆಗಳನ್ನು 
ಕೇಆದೆ. ಸಕಾರಾತ್ಮಕ ಸ್ವಯಂ-ಚರ್ಚೆಯ ಪ್ರಯೋಜನಗಳು 
ಮತ್ತು ನಕಾರಾತೃಕ ಸ್ಟಯಂ-ಚರ್ಚೆಯ ನ್ಯೂನತೆಗಳ ಕುರಿತು 


ನಾವು ಚರ್ಚೆಯನ್ನು ನಡೆಸಿದ್ದೇವೆ. 


ಮುಂದೆ; ಅವರ ದೈನಂದಿನ ಜೀವನದ ವಿವಿಧ ಅಂಶಗಳಲ್ಪ 
ಧನಾತ್ಕಕ ಚಿಂತನೆಯನ್ನು ಉತ್ತೇಜಸಲು, ನಾನು ಅವರಿಗೆ 
ಕೆಲವು ನಕಾರಾತ್ಮಕ ಹೇಳಕೆಗಳನ್ನು ಒಳಗೊಂಡ 
ಕಾರ್ಯಹಾಕೆಯನ್ನು ನೀಡಿದೆ. ಮತ್ತು ಆ ಹೇಳಕೆಗಳನ್ನು 
ಧಣಾತ್ಮಕ ಹೇಳಕೆಗಳಾಗಿ ಬದಲಾಲಯುಸಲು ಕೇಳದೆ. ಈ 
ಕಾರ್ಯಹಾಳೆಯು, ನಮ್ಯ ಬಗ್ಗೆ ಖಣಾತ್ಯಕವಾಗಿ 


ಚಿತ್ರ 2. ಮಕ್ಕಳು ಕೆಲವು ಸರಳ ಆಯ್ಕೆಗಳನ್ನು ಮಾಡಿರುವ ಕಾರ್ಯಹಾಳೆ. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಮಾತನಾಡುವಾಗ, ನಮ್ಮ ಗುರಿಗಳನ್ನು ಅನುಸರಿಸಲು ಮತ್ತು 
ಸಾಧಿಸಲು ನಮ್ಮನ್ನು ನಾವು ತಡೆಯುತ್ತೇವೆ ಎ೦ಬ ಕಲ್ಪನೆಯನ್ನು 
ಒತ್ತಿಹೇಳುತ್ತದೆ. ಇದು ನಾವು ಹೊಸ ಪ್ರಯತ್ನಗಳನ್ನು 
ಮಾಡುವುದನ್ನು ಅಥವಾ ನಾವು ಅನಂದಿಸಬಹುದಾದ 
ಚಟುವಟಕೆಗಳಲ್ಲ ತೊಡಗುವುದನ್ನು ತಡೆಯಬಹುದು. 


ನಿರ್ಣಯ:ತೆಗೆದುಕೊಳ್ಳುವಿಕೆ 


ನಾನು ರಾಬರ್ಟ್‌ ಫ್ರಾಸ್ಟ್‌ ಅವರ ಕವನಗಳಲ್ಲ ಒಂದಾದ ದಿ 
ರೋಡ್‌ ನಾಟ್‌ ಟೇಕನ್‌' ಕವನವನ್ನು ನನ್ನ ಏಳನೇ ತರಗತಿಯ 
ವಿದ್ಯಾರ್ಥಿಗಳಗೆ ನೀಡಿದೆ. ವಿಶೇಷವಾಗಿ ಈ ಕವಿತೆಯ ಕೊನೆಯ 
ಮೂರು ಸಾಲುಗಳು ವಿಭಿನ್ನವಾಗಿ ನಿಲ್ಲುತ್ತವೆ: ಕಾಡಿನಲ್ಪ 
ದಾರಿಗಳು ಎರಡಾಗಿ ಕವಲೊಡೆದವು. ಮತ್ತು ನಾನು-/ ನಾನು 
ಈವರೆಗೆ ಕಡಿಮೆ ಪಯಣಿಗರು ಪ್ರಯಾಣಿಸಿರುವ ಹಾದಿಯನ್ನು 
ತೆಗೆದುಕೊಂಡೆ ಮತ್ತು ಅದು ಎಲ್ಲ ಬದಲಾವಣೆಗಳನ್ನು 
ಮಾಡಿತು. ಈ ಸಾಲುಗಳಲ್ಲ. ರಾಬರ್ಟ್‌ ಫ್ರಾಸ್ಟ್‌ ರಸ್ತೆಯ 
ಕವಲುದಾರಿಗೆ ಬಂದಾಗ, ಅವನು ತನ್ನ ಜೀವನದ ಹಾದಿಯನ್ನು 
ಶಾಶ್ವತವಾಗಿ ಬದಲಾಲಯುಸಬಲ್ಲ ಎರಡು ಆಯ್ದೆಗಕ ನಡುವೆ 
ಒಂದನ್ನು ಆರಿಸಿಕೊಳ್ಳಬೇಕಾಗಿತ್ತು. ನಾವೆಲ್ಲರೂ ಆಯ್ದೆಗಳು 
ಮತ್ತು ಅವಕಾಶಗಳೆರಡನ್ನೂ ಎದುರಿಸುತ್ತಲೇ ಬರುತ್ತೇವೆ ಮತ್ತು 


p 
p's 


NOS 


ವ 


hen people Fream 4 
| Biome mE 


ನಮ್ಮ ಜೀವನದುದ್ದಕ್ಕೂ ಅವುಗಳ ನಡುವೆ ಯಾವುದು ಉತ್ತಮ 
ಎಂಬ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿರ್ಧಾರ 
ತೆಗೆದುಕೊಳ್ಳುವಲ್ಲ ನೀಡುವ ಆರಂಭಕ ಸೂಚನೆಯು ಮಕ್ಕಳು 
ತಪ್ಪು ಮತ್ತು ಆತುರದ ನಿರ್ಧಾರಗಳನ್ನು ಮಾಡುವುದನ್ನು 
ತಪ್ಪಿಸಲು ಸಹಾಯ ಮಾಡುತ್ತದೆ ಮತ್ತು ಅವರು ಉತ್ತಮ 
ತಿಶುವಳಕೆಯುಳ್ಳ  ಆಯ್ದೆಗಳನ್ನು ಮಾಡಲು ಸಹಾಯ 
ಮಾಡುತ್ತದೆ. 


ನಾವು ಎರಡು ಚಟುವಟಕೆಗಳನ್ನು ಮಾಡಿದೆವು. ಮೊದಣಗೆ, 
ನಾನು ನನ್ನ ವಿದ್ಯಾರ್ಥಿಗಳಗೆ ಅವರ ಆದ್ಯತೆಯ ಆಟಗಳ ಬಣ್ಣ 
ಪ್ರಶ್ನಿಸಿದೆ. ಕೆಲವು ವಿದ್ಯಾರ್ಥಿಗಳು ಡಾಡ್ಜ್‌ ಬಾಲ್‌ಗೆ ಆದ್ಯತೆ 
ನೀಡಿದರು. ಇತರರು ಘಫುಬ್‌ಬಾಲ್‌ ಆಡಲು ಅಸಕ್ತಿ 
ವ್ಯಕ್ತಪಡಿಸಿದರು. ಅವರು ತಮ್ಮ ನಡುವೆ ಆಡಲು ಬಯಸುವ 
ಆಟವನ್ನು ಆಯ್ಲೆ ಮಾಡಲು ನಾನು ಅವರನ್ನು ಕೇಳದೆ. 
ತರಗತಿಯಲ್ಪರುವ ಪ್ರತಿಯೊಬ್ಬರಿಗೂ ಧ್ವನಿ ಇದೆ ಮತ್ತು ಅದು 
ಕೇಳಸುತ್ತಿದೆ ಎಂಬುದನ್ನು ನಾನು ಬುಚಿತಪಡಿಸಿ- 
ಕೊಳ್ಳಬೇಕಾಗಿತ್ತು. ನಮ್ಮ ಪ್ರಜಾಸತ್ತಾತ್ಮಕ ಸಮಾಜದಲ್ಲ ಅಂಗ 
ಮತ್ತು ಇತರ ರೀತಿಯ ತಾರತಮ್ಯಕ್ಕೆ ಯಾವುದೇ ಸ್ಥಾನವಿಲ್ಲ 
ಎಂದು ತೋರಿಸಲು ನಡೆಸಲಾದ ಎಲ್ಲಾ ಚರ್ಚೆಗಳು ಮತ್ತು 
ಉಪಕ್ರಮಗಳ ಹೊರತಾಗಿಯೂ, ಮುಖ್ಯ 


Qi 
Mucket 


ತ 


| ram - Cveighing ck; 


|) 
Hee Yeo 


\-bonk 4% Wiols 
ten \ usle food | 
Mm Kl Vad ¢ fuias | 
\“Tom eq 


« 


ಚಿತ್ರ 3. ವಿದ್ಯಾರ್ಥಿಯೊಬ್ಬಳ ಒತ್ತಡದ ಬಕೇಟ್‌ನ ಚಿತ್ರ 


ಸಮಸ್ಯೆಯೆಂದರೆ ಹುಡುಗಿಯರು ಹುಡುಗರಂತೆ ಬಹಿರಂಗವಾಗಿ 
ಮಾತನಾಡದಿರುವುದು. ಆದರೆ, ಠೇ ಬಾರಿ ಬಾಲಕಿಯರು 
ವ್ಯಾಪಕ ಚರ್ಚೆ ಹಾಗೂ ನಿರ್ಧಾರ ತೆಗೆದುಕೊಳ್ಳಲು ಮತದಾನ 
ಬಳಕ ಡಾಡ್ಜ್‌ ಬಾಲ್‌ ಆಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. 
ವಿದ್ಯಾರ್ಥಿಗಳು ಎಷ್ಟು ಮತ್ತು ಯಾವ ಆಧಾರದ ಮೇಲೆ 
ತಂಡಗಳನ್ನು ರಚಿಸಬೇಕೆಂದು ನಿರ್ಧರಿಸಲು ನಂತರ 
ಭೇಟಯಾದರು. ಇದೆಲ್ಲವೂ ಅವರು ಪ್ರತಂತ್ರವಾಗಿ 
ಪೂರ್ಣಗೊಳಸಿದ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ 
ಭಾಗವಾಗಿತ್ತು: ಇದರಲ್ಲ ನಾನು ಯಾವುದೇ ಪಾತ್ರವನ್ನು 
ವಹಿಸಿಲ್ಲ. ಇದರ ನಂತರ, ಅವರು ಎರಡು ಆಯ್ಕೆಗಳಲ್ಲ ಒಂದನ್ನು 
ಆರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ 
ಚಟುವಟಕೆಯುಳ್ಳ ಕಾರ್ಯಹಾಕೆಯನ್ನು ನಾವು ಪೂರ್ಣ£- 
ಗೊಳಸಿದೆವು. ಇದು ಖುಷಿ ನೀಡುವ ಒಂದು ಚಟುವಬಕೆ- 
ಯಾಗಿತ್ತು. ಅವರು ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದು- 
ಕೊಳ್ಳಬೇಕಾಗಿತ್ತು ಮತ್ತು ಅವರ ಆಯ್ದೆಗಳನ್ನು ಅವರೇ 
ಸಮರ್ಥಿಸಿಕೊಳ್ಳಬೇಕಾಗಿತ್ತು. 


ಮರುದಿನ, ನನ್ನ ವಿದ್ಯಾರ್ಥಿಗಳಲ್ಲ ಒಬ್ಬ ಇಡೀ ತರಗತಿಯನ್ನು 
ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟನಲ್ಲ ಮುನ್ನಡೆಸಿದ. ನನ್ನ ಕೆಲವು 
ವಿದ್ಯಾರ್ಥಿಗಳು ಡಾಡ್ಜ್‌ ಬಾಲ್‌ ಆಡಲು ಬಯಸಿದ್ದರು, ಆಗ ಈ 
ವಿದ್ಯಾರ್ಥಿ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡ ಮತ್ತು 
ಒಂದು ಕಾಗದದಲ್ಲ ಎರಡು ಕಾಲಂಗಳನ್ನು ಮಾಡಿ ಫುಟ್‌ಬಾಲ್‌ 
ಆಟದ ಸಾಧಕ-ಬಾಧಕಗಳನ್ನು ಬರೆದ. ತರಗತಿಯಲ್ಲ ಈ 
ಅಂಶಗಳನ್ನು ವಿವರವಾಗಿ ಚರ್ಚ್ಜಿಸಲಾಯುತು, ಅಂತಿಮವಾಗಿ 
ಪ್ರತಿಯೊಬ್ಬರೂ ಫುಟ್‌ಬಾಲ್‌ ಆಟವನ್ನು ಆಡಲು ಮತ್ತು ಅಭ್ಯಾಸ 
ಮಾಡಲು ಆಯ್ಲೆ ಮಾಡಿಕೊಂಡರು. ಏಕೆಂದರೆ ಈ ಬೆ 
ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದ ವಿದ್ಯಾರ್ಥಿಯು ಎರಡು 
ಕಾಲಮ್‌ಗಳಲ್ಲ ಉಲ್ಲೇಣಸಲಾದ ಪ್ರತಿಯೊಂದು ಅಂಶಕ್ಸೂ 
ಕಾರಣಗಳನ್ನು ನೀಡಿದ್ದ. ನಿರ್ಧಾರ ತೆಗೆದುಕೊಳ್ಳಲು 
ತಾರ್ಕಿಕತೆಯು ನಿರ್ಣಾಯಕವಾಗಿದೆ ಎಂದು ವಿದ್ಯಾರ್ಥಿಗಳು 
ಕಅತರು ಮತ್ತು ಅವರ ನಿರ್ಧಾರಗಳಗೆ ಕಾರಣಗಳ ಬಧ್ಣೆ 
ಸ್ರಷ್ಟತ್ರೆಯನ್ನು ಹೊಂದಿರುವಾಗ ಅದು ಸುಲಭವಾಗುತ್ತದೆ. 


ಒತ್ತಡ ಮತ್ತು ಆತಂಕವನ್ನು ನಿರ್ವಹಿಸುವುದು 


ಒತ್ತಡ ಮತ್ತು ಆತಂಕವು ಬದಲಾವಣೆಗಳು ಮತ್ತು ಕಷ್ಟಗಳಗೆ 
ನೀಡುವ ಸಾಮಾನ್ಯ ಪ್ರತಿಕ್ರಿಯೆಗಳಾಗಿವೆ, ಇದು ಬಾಲ್ಯದಿಂದಲೂ 
ಸಹ ಪ್ರತಿಯೊಬ್ಬರ ಜೀವನದ ಭಾಗವಾಗಿದೆ. ಒತ್ತಡ ಮತ್ತು 
ಆತಂಕವು ಖಯಣಾತ್ಕಕ ಸಂದರ್ಭಗಳಲ್ಲ ಉಂಬಾಗುವ 
ಭಯಾನಕ ಭಾವನೆಗಳು ಎಂದು ನಾವು ಆಗಾಧ್ಧೆ ನಂಬುತ್ತೇವೆ. 
ಆದಾಗ್ಯೂ, ಸಂತೋಷದ ಸಂದರ್ಭಗಳ (ಶಾಲಾ ಘಟನೆಗಳು, 
ರಜೆಗಳು ಅಥವಾ ಸಾಮಾಜಕ ಹವ್ಯಾಸಗಳಂತಹ) ನಿರೀಕ್ಷೆಯು 
ಕೆಲವೊಮ್ಮೆ ಒತ್ತಡವನ್ನು ಉಂಟುಮಾಡಬಹುದು. ಏನನ್ನಾದರೂ 
ನಿರೀಕ್ಷಿಸುವ ಸಂದರ್ಭ ಬಂದಾಗ, ಮಾರ್ಪಡಿಸಬೇಕಾದ ಅಥವಾ 
ರಕ್ಷಿಸಬೇಕಾದಾಗ, ಮಕ್ಕಳು ಒತ್ತಡ ಮತ್ತು ಆತಂಕವನ್ನು 


ಅನುಭವಿಸುತ್ತಾರೆ. ಅವರಿಗೆ ಮುಖ್ಯವಾದ ವಿಷಯವು ಅಪಾಯಕ್ಕೆ 
ಸಿಲುಕಿದಾಗ, ಅವರು ಆತಂಕಕ್ಕೊಳಗಾಗುತ್ತಾರೆ. ನನ್ನ ಅನೇಕ 
ವಿದ್ಯಾರ್ಥಿಗಳು ತರಗತಿಯ ಮುಂದೆ ಅಥವಾ ಬೆಳಗ್ಗಿನ ಶಾಲಾ 
ಸಭೆಯಲ್ಲ ಮಾತನಾಡಬೇಕಾದಾಗ ಒತ್ತಡ ಮತ್ತು ಆತಂಕಕ್ಕೆ 
ಒಳಗಾಗುತ್ತಾರೆ. ಈ ಆತಂಕವನ್ನು ಹೋಗಲಾಡಿಸಲು, ನಾನು 
ಅವರನ್ನು ವಿವಿಧ ಒತ್ತಡ-ನಿವಾರಕ ಚಟುವಟಕೆಗಳಲ್ಲ (stress- 
relieving activities) ತೊಡಗಿಪಿದೆ. 


ಒತ್ತಡ ಮತ್ತು ಆತಂಕವನ್ನು ನಿವಾರಿಸುವ ಮಾರ್ಗಗಳ ಕುರಿತು 
ನೀವು ಹುಡುಕದಾಗ ಅಥವಾ &ಹದಿದಾಗ ಬರುವ ಮೊದಲ 
ವಿಷಯವೆಂದರೆ ಧ್ಯಾನ. ಆದಾಗ್ಯೂ, ಕೆಲವೊಮ್ಮೆ, ಮಗುವಿಗೆ 
ಧ್ಯಾನ ಮಾಡುವುದು ಸವಾಲಾಗಿರಬಹುದು. ವಿದ್ಯಾರ್ಥಿ- 
ಯಾಗಿದ್ದಾಗ. ನಾನು ಸಹ ಒತ್ತಡವನ್ನು ನಿವಾರಿಸಲು 
ಧ್ಯಾನವನ್ನು ಬಳಸುತ್ತಿದ್ದೆ. ಆದಾಗ್ಯೂ, ನನ್ನ ವಿದ್ಯಾರ್ಥಿಗಳು 
ತುಂಬಾ ಸಕ್ರಿಯರಾಗಿದ್ದಾರೆ ಮತ್ತು ಚಲನೆಯ ಅಗತ್ಯವಿರುವ 
ಚಟುವಟಕೆಗಳಗೆ ಆದ್ಯತೆ ನೀಡುತ್ತಾರೆ. ಆದ್ದರಿಂದ, ನಾನು 
ಧ್ಯಾನವನ್ನು ಹೊರತುಪಡಿಸಿ ಬೇರೆ ಮಾರ್ಗಗಳನ್ನು ಹುಡುಕದೆ. 
ನನ್ನ ತರಗತಿಯಲ್ಲ ನಾನು ಮಾಡಿದ ಕೆಲವು ಚಟುವಟಕೆಗಳು 
ಇಲಿವೆ: 


ನಿಮ್ಮ ಒತ್ತಡವನ್ನು ಎಸೆದುಬಿಡಿ 


ನಾನು ವಿದ್ಯಾರ್ಥಿಗಳಗೆ ಕಾಗದದ ಹಾಳೆಯ ಮೇಲೆ ದೊಡ್ಡ 
ಬಕೆಟ್‌ ಚಿತ್ರವನ್ನು ಜಡಿಸಲು ಹೇಳದೆ ಮತ್ತು ಅವರು 
ಅನುಭವಿಸುತ್ತಿರುವ ಎಲ್ಲಾ ಒತ್ತಡವನ್ನು ಅದರಲ್ಲ ತುಂಬಲು 
(ಅದರೊಳಗೆ ಬರೆಯುರಿ) ಹೇಳದೆ. ಪರೀಕ್ಷೆಗಳು, ಪೋಷಕರ 
ಒತ್ತಡ, ಮುಟ್ಟು ಇತ್ಯಾದಿಗಳು ಒತ್ತಡಕ್ಕೆ ಉದಾಹರಣೆಗಳಾಗಿವೆ. 
ಅವರು ತಮ್ಮ ಒತ್ತಡದ ಬಕೆಟ್‌ ಚಿತ್ರಿಸಿದ ನಂತರ, ಈ ಕೆಲವು 
ಚಟುವಟಕೆಗಳಲ್ಲ ಪಾಲ್ಲೊ೦ಡರು. 


ರೇಖಾಚಿತ್ರ ಚಟುವಟಿಕೆ 


ವಿದ್ಯಾರ್ಥಿಗಳನ್ನು ಸಂತೋಷಪಡಿಸುವ ಅಥವಾ ಇತ್ತೀಚಿನ 
ದಿನಗಳಲ್ಲ ಅವರಿಗೆ ಸಂತೋಷವನ್ನುಂಟು ಮಾಡಿದ 
ಯಾವುದಾದರೂ ವಿಷಯಗಳನ್ನು ಕಪ್ಪು ಕಾಗದದ ಮೇಲೆ ಬಣ್ಣದ 
ಸೀಮೆಸುಣ್ಣವನ್ನು ಬಳಸಿ ಚಿತ್ರಿಸುವಂತೆ ನಾನು ವಿದ್ಯಾರ್ಥಿಗಳನ್ನು 
ಪ್ರೋತ್ತಾಹಿಸಿದೆ. ಈ ಚಟುವಟಕೆಗೆ ಅವರು ಪೆನ್‌ ಅಥವಾ ಪೆನ್ಸಿಲ್‌ 
ಬಳಕೆಗಿಂತ ಬಣ್ಣದ ಸೀಮೆಸುಣ್ಣವನ್ನು ಬಳಸುವುದನ್ನು 
ಆನಂದಿಸಿದರು. ಜಳ ಸೀಮೆಸುಣ್ಣದ ಬದಲಗೆ ಬಣ್ಣದಬಣ್ಣದ 
ಸೀಮೆಸುಣ್ಣವನ್ನು ಬಳಸುವುದರಿಂದ ಮಗುವಿನ 
ಮನಸ್ಸಿತಿಯನ್ನು ಅರಆಸಬಹುದು. 


ಮನಸ್ಸಿಗೆ ತೋಚಿದಂತೆ ಗೀಚುವುದು (ಡೂಡ್ಲಿಂಗ್‌) 


ಡೂಡ್ಲಿಂಗ್‌ ಒಂದು ವಿಶ್ರಾಂತಿ ಚಟುವಟಕೆಯಾಗಿದೆ, ಏಕೆಂದರೆ 
ಇದು ಯಾವುದೇ ರಚನಾತ್ಕಕ ಅಥವಾ ನಿರೀಕ್ಷಿತ 


ಫಲಅತಾಂಶವನ್ನು ಬೇಡುವುದಿಲ್ಲ. ನಾನು ನನ್ನ ವಿದ್ಯಾರ್ಥಿಗಳಗೆ 
ಸ್ನೆಚ್‌ ಪೆನ್ನುಗಳನ್ನು ನೀಡಿ ಅವುಗಳನ್ನು ಬಳಸಿಕೊಂಡು ಅವರ 
ಮನಸ್ಸಿಗೆ ತೋಚಿದ್ದನ್ನು ಮುಕ್ತವಾಗಿ ಬಡಿಸಲು ಹೇಳದೆ. ಅವರಿಗೆ 
ನಿರಾಕವಾಗಲು ನಾನು ಕೆಲವು ಶಾಂತವಾದ ಸಂಗೀತವನ್ನೂ 
ಕೇಳಸಿದೆ. ಆ 25 ನಿಮಿಷಗಳ ತರಗತಿಯಲ್ಲ, ಅವರ ಮನಸ್ಸು 
ಯಾವುದೇ ರೀತಿಯ ಆತಂಕಕ್ಕಿಂತ ಹೆಚ್ಚಾಗಿ ಸೃಜನಶೀಲ 
ಚಟುವಟಕೆಯಲ್ಲ ಸಂಪೂರ್ಣವಾಗಿ ತೊಡಗಿಸಿಕೊಂಡಿತು. 


ಮರ ಅಥವಾ ಗಿಡದೊಂದಿಗೆ ಮಾತನಾಡುವುದು 


ನಮ್ಮ ತರಗತಿ ಕೊಠಡಿಯಲ್ಲ ಮನಿಪ್ಲಾಂಟ್‌ ಇದೆ. ಮೊದಲಗೆ, 
ನನ್ನ ವಿದ್ಯಾರ್ಥಿಗಳು ಸಸ್ಯದೊಂದಿಗೆ ಸಂವಹನ ನಡೆಸುವುದು 
ವಿಚಿತ್ರವೆಂದು ಭಾವಿಸಿದರು. ಮತ್ತು ಅವರು ನಕ್ಕರು. ಆದರೆ 
ಯಾವಾಗ ಅವರು ಅದು ಒತ್ತಡವನ್ನು ಹೊರಹಾಕಲು ಸಹಾಯ 
ಮಾಡುತ್ತದೆ ಎಂದು ಕಂಡುಕೊಂಡರೋ, ಆಗ ಅವರು ಅದನ್ನು 
ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸಿದರು. ಈ 
ಚಟುವಟಕೆಯ ನಂತರ. ತನ್ನ ಸಮಸ್ಯೆಗಳನ್ನು ಕೇಳಲು 


ಮೂಲಕ ಸಂಪರ್ಕಿಸಬಹುದು. 


ಯಾರೋ ಒಬ್ಬರು ನನ್ನೊಂದಿಗೆ ಸದಾಕಾಲ ಲಭ್ಯವಿದ್ದಾರೆ ಎಂದು 
ನನಗೆ ಅನಿಸುತ್ತಿದೆ ಎಂದು ವಿದ್ಯಾರ್ಥಿಯೊಬ್ಬ 
ಅಭಿಪ್ರಾಯಪಟ್ಟನು. 


ಕೊನೆಯಲ್ಲ ಹೇಳುವುದಾದರೆ, ನಮ್ಮ ವಿದ್ಯಾರ್ಥಿಗಳ ಸಾಮಾಜಕ 
-ಭಾವನಾತ್ಯಕ ಕಲ್ಯಾಣಕ್ಸಾಗಿ ಬಹಳಷ್ಟು ಸಾಧಿಸಲಾಗಿದೆ,ಇನ್ನೂ 
ಹೆಚ್ಚನದನ್ನು ಮಾಡಬೇಕಾಗಿದೆ. ಸರಕವಾದ ಚಟುವಟಕೆಗಳು 
ಮತ್ತು ಕಾರ್ಯಗಳು ಅವರ ಸಾಮಾಜಕ ಮತ್ತು ಭಾವನಾತ್ಯಕ 
ಅಗತ್ಯಗಳನ್ನು ಗಮನಾರ್ಹವಾಗಿ ಪೂರೈಸುತ್ತವೆ. ಶಿಕ್ಷಣ- 
ತಜ್ಞರಾಗಿ, ನಾವು ಅವರ ವ್ಯಕ್ತಿತ್ತದ ಈ ಆಯಾಮದ ಬಗ್ಗೆ 
ನಿರಂತರವಾಗಿ ಮಾತನಾಡಬೇಕಾಗಿದೆ, ಇದರಿಂದಾಗಿ ಅವರ 
ಶೈಕ್ಷಣಿಕ ಮತ್ತು ವೃತ್ತಿಪರ ಯಶಸ್ಸಿನ ಅವಕಾಶಗಳು 
ಸುಧಾರಿಸುವುದರ ಜೊತೆಗೆ, ನಾವು ಅವರ ಸಾಮಾಜಕ ಮತ್ತು 
ಭಾವನಾತೃಕ ಕೌಶಲ್ಯಗಳನ್ನು ಹೋಷಿಸಬಹುದು ಮತ್ತು ಅವರಿಗೆ 
ಸುರಕ್ಷಿತ ಮತ್ತು ಸಕಾರಾತ್ಮಕ ಕಅಕೆಯ ವಾತಾವರಣವನ್ನು 
ಒದಗಿಸಬಹುದು. 


ಶಾಲಿನಿ ಸೋಲಂಕಿ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲ ಸ್ನಾತಕೋತ್ತರ ಪದವಿಯನ್ನು 
ಪಡೆದಿದ್ದಾರೆ. ಅವರು ಆಂಧ್ರಪ್ರದೇಶದ ವಿಜಯವಾಡದಲ್ಲರುವ ಇಂಟರ್‌ನ್ಯಾಶನಲ್‌ ಸ್ಕೂಲ್‌ನಲ್ಲ ಇಂದ್ದಿಷ್‌ಗೆ ಕಾರ್ಯಕ್ರಮ 
ಸುಗಮಕಾರರಾಗಿದ್ದಾರೆ (Programme Facilitator). ತನ್ನು ಬಡುವಿನ ವೇಕೆಯಲ್ಲ, ಅವರು ಮಕ್ಕಳ ಸಾಹಿತ್ಯವನ್ನು ಹಓಿದುವುದು, ಯೋಗ 
ಮಾಡುವುದು ಮತ್ತು ಐತಿಹಾಸಿಕ ಚಲನಚಿತ್ರಗಳನ್ನು ನೋಡುವುದನ್ನು ಆನಂದಿಸುತ್ತಾರೆ. ಅವರನ್ನು shalinisolanki70@gmail.com 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 63 


ಗುರುತಿಸಲು ಬಯಸದ ಅಂಗೈಹುಣ್ಣು 


ಸಮಾಜೋ ಭಾವನಾತ್ಮಕ ಕಲಿಕೆಯ ಕೊರತೆಯ ಬೋಧನೆ (SEL ) 


ಶುಭಂ ರಾತುರಿ 


ಸುಮಾರು ಮೂರು ವರ್ಷಗಳ ಹಿಂದೆ, ಕೋವಿಡ್‌-1೨ರ 
ಎರಡನೇ ಅಲೆಯ ಕರಾಳ ಛಾಯೆಯ ನಡುವೆ, ಮಕ್ಕಳ 
ಕಲಅಕೆಯನ್ನು ಉಳಸಿಕೊಳ್ಳಲು ವಿವಿಧ ಉಪಕ್ರಮಗಳನ್ನು 
ಕೈಗೊಳ್ಳಲಾಲುತು. ಆ ಸಮಯದಲ್ಲ ನಾನು ನಾಲ್ಗ್ಲನೇ 
ತರಗತಿಯಲ್ಲ ಕಅಯುತ್ತಿರುವ ಹದಿನಾಲ್ಲು ಬುಡಕಟ್ಟು 
ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡುತ್ತಿದ್ದೆ. ಈ ಶಾಲೆಯು ದಕ್ಷಿಣ 
ರಾಜಸ್ಥಾನದ ಒಂದು ಕುಗ್ರಾಮದ ಪರಿಧಿಯಲ್ಲತ್ತು. 
ಅದಾಗಿಯೂ, ಸಾಂಕ್ರಾಮಿಕ ಪಿಡುಗಿನ ಕಾರಣ ಶಾಲೆಗಳು 
ಮುಚ್ಚಿದ್ದರಿಂದ, ಒಂದು ಪ್ರತ್ಯೇಕ ದೇವಸ್ಥಾನದಲ್ಲ ತರಗತಿಗಳು 
ನಡೆಯುತ್ತಿತ್ತು. ರಾಹುಲ್‌. ಸಾಧಾರಣವಾಗಿ ಸದಾ ಶಾಂತ ಮತ್ತು 
ಸ್ನೇಹಪರ ಹುಡುಗ, ಬಡುವಿನ ವೇಕೆ ಅವನು ತನ್ನ ಸ್ನೇಹಿತರ 
ಜೊತೆ ಆಟವಾಡುತ್ತಿದ್ದ. ಒಮ್ಮೆ ಅವರು ಮೃದುವಾಗಿ ತಳ್ಳ 
ದಜ್ಣದಾಗ ತಕ್ಷಣವೇ ಅದು ಗಂಭೀರ ಹೊಡೆದಾಟವಾಗಿ 
ಮಾರ್ಪಟ್ಟತು. ನಾನು ಮಧ್ಯ ಪ್ರವೇಶಿಸುವ ಹೊತ್ತಿಗೆ, ರಾಹುಲ್‌ 
ಅದಾಗಲೇ ಆಯುಷ್‌ನ ಕತ್ತು ಹಿಡಿದುಕೊಂಡು ಅವನ ಉಸಿರು 
ಕಟ್ಟಸಲು ಆರಂಭಸಿದ್ದನು. ನಾನು ವಯಸ್ಸಿನಲ್ಲ 
ಹಿರಿಯವನಾಗಿದ್ದರೂ, ನನಗೆ 10 ವರ್ಷದ ಹುಡುಗನನ್ನು 
ಮತ್ತೊಬ್ಬ ಹುಡುಗನಿಂದ ಬಹುತೇಕ ಉಸಿರುಗಟ್ಟಸುವಿಕೆಯಿಂದ 
ಪ್ರತ್ಯೇಕಿಸಲು ಭಾರೀ ಪ್ರಯತ್ನವನ್ನೇ ಮಾಡಬೇಕಾಯುತು. 
ರಾಹುಲ್‌ನಂತಹ ಶಾಂತ ಪ್ರಭಾವದ ಮತ್ತು ಶಿಸ್ತುಬದ್ಧ ಮಗು 
ಇಂತಹ ಆಕ್ರಮಣಕಾರಿ ನಡವಳಕೆಯನ್ನು 
ಪ್ರದರ್ಶಿಸುತ್ತಿರುವುದನ್ನು ನೋಡುವುದು ನನ್ನ ಕಲ್ಪನೆಗೂ 
ಮೀರಿದ ವಿಷಯವಾಗಿತ್ತು. ಶಾಲೆ ಮುಗಿದ ಬಳಕ ಈ 
ಘಟನೆಯನ್ನು ಮುಖ್ಯೋಪಾಧ್ಯಾಯರೊಂದಿಗೆ ಹಂಚಿ- 
ಕೊಳ್ಳಲಾಯುತು. ನಂತರ ಮುಖ್ಯೋಪಾಧ್ಯಾಯರಿಂದ ಕೇಆದ 
ಕಥೆಯುಂದಾಗಿ ನನಗೆ ರಾಹುಲ್‌ನ ಬಗ್ಗೆ ಸಹಾನುಭೂತಿಯ 
ಭಾವ ಉಂಬಟಾಲಯುತು. ತನ್ನ ಹೆತ್ತವರು ಬೇರ್ಪಟ್ಟ ನಂತರ ಆತ 
ಅವನ ಅಜ್ಞಿಯೊಂದಿಗೆ ವಾಸಿಸುತ್ತಿದ್ದನು. ಅವನ ತಂದೆ ಮರು 
ಮದುವೆಯಾಗಿದ್ದರಿಂದ ರಾಹುಲ್‌ ಭಾವನಾತ್ಕಕ ಬೆಂಬಲದಿಂದ 
ವಂಚಿತನಾಗಿದ್ದನು. ಇದಕ್ಕೂ ಮುಂಚೆ ಕೌೌಟುಂಬಕ 
ಹಿಂಸಾಚಾರದಂತಹ ಹಲವಾರು ನಿದರ್ಶನಗಳಗೆ ಸಾಕ್ಷಿಯಾಗಿ- 
ದ್ದರಿಂದ ಅದು ಅವನ ಎಳೆಯ ಮನಸ್ಥಿತಿಯ ಮೇಲೆ ಏನೋ 
ಒಂದು ಶಾಶ್ವತವಾದ ಹಾನಿಕಾರಕ ಪ್ರಭಾವವನ್ನು ಉಂಟು 
ಮಾಡಿರಬೇಕು. ಇಂತಹ ಪರಿಸ್ಥಿತಿಗಳು ಮಗುವಿನ ಮಾನಸಿಕ 
ರಚನೆಯ ಮೇಲೆ ತೀವ್ರ ಪರಿಣಾಮ ಜೀರಿದೆ ಎಂಬುದು 
ಸಷ್ಟವಾಗುತ್ತದೆ. ಯಾವಾಗ ಮಗುವಿನ ಸಮಾಜೋ- 
ಭಾವನಾತ್ಕಕ ಯೋಗಕ್ಷೇಮವನ್ನು ಪರಿಗಣಿಸಲಾಗುವುದಿಲ್ಲಪೋ 
ಹಾಗೂ ಪೋಷಿಸಲಾಗುವುದಿಲ್ಲಪೋ ಆಗ ಅದು ಅವನ / ಅವಳ 
ಶೈಕ್ಷಣಿಕ ಸಾಧನೆಯ ಮೇಲೂ  ಪ್ರತಿಬಂಜತವಾಗುತ್ತದೆ. 


EEE 


ಇ 
5 
BR 


ಬೋಧನೆ- ಕಅಕೆ ಪ್ರಕ್ರಿಯೆಯ ವಿಮರ್ಶಾತ್ಮಕತೆಯನ್ನು 
ಗುರುತಿಸುವ ಮೂಲಕ ಶಿಕ್ಷಕರಾದಂತಹ ನಾವೇ 
ಪ್ರಾರಂಭಸಬಹುದು ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. 


ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ಬೆನ್ನಟ್ಟುವುದು 


ಶೈಕ್ಷಣಿಕ ಸಾಮರ್ಥ್ಯ, ಖೋಧನೆಯ ತಿರುಆನಲ್ಪ 
ಅಡಗಿರುವಂತಹ ವಾತಾವರಣದಲ್ಲ ಸಮದ್ರ ಶಿಕ್ಷಣದ ಇತರ 
ಸಾಧಕ ಘಟಕಗಳನ್ನು ಕಡೆಗಣಿಸಲಾಗಿದೆ ಎಂಬುವುದನ್ನು ವಾವು 
ಖಂಡಿತವಾಗಿಯೂ  ರ್ರಹಿಸಬಹುದಾಗಿದೆ. ಶೈಕ್ಷಣಿಕವಾಗಿ 
ಮುಂದಿರುವ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಕೆಗಳಲ್ಲೂ 
ಭಾಗವಹಿಸುವಂತೆ ಶಿಕ್ಷಕರಿಂದ ಪ್ರೋತ್ಥಾಹಿಸಲ್ಪಡುವವರೂ 
ಆಗಿರುವುದನ್ನು ವಾವು ಸಾಮಾನ್ಯವಾಗಿ ಕಾಣಬಹುದು. ಈ 
ಅಭ್ಯಾಸವು ಅನೇಕ ಅರ್ಹ ಮಕ್ಕಳನ್ನು ಅವರ ಪ್ರತಿಭಾ 
ಹೋಷಣೆಯ ಅವಕಾಶಗಳಂದ ವಂಚಿತಗೊಳಸುತ್ತದೆ. ಕೇವಲ 
ತಮ್ಮ ಶೈಕ್ಷಣಿಕ ಸಾಧನೆಯು ಅಸಮರ್ಪಕ ವ್ಯವಸ್ಥೆಯ 
ಮಾನದಂಡಕ್ಕೆ ತಕ್ಕಂತೆ ಇಲ್ಲವೆಂಬ ಕಾರಣಕ್ಷಾಗಿ ಕಲೆ, ಕ್ರೀಡೆ. 
ಸಂಗೀತ ಅಥವಾ ನೃತ್ಯದಂತಹ ನಿರ್ದಿಷ್ಟ ಅಭರುಚಿ 
ಹೊಂದಿರುವ ಮಕ್ಕಳು ಅರ್ಹತೆಯ ಮಾನ್ಯತೆಯುಂದ 
ವಂಚಿತರಾಗುತ್ತಾರೆ. ಶಾಲೆಯು ಸಮಾಜದ ಉಪವಿಭಾಗವಾಗಿದೆ 
ಮತ್ತು ಉತ್ತಮ ಪ್ರದರ್ಶನ ನೀಡುವ ವಿದ್ಯಾರ್ಥಿಗಳು ಸಾಮಾಜಕ 
ಬೌಕಟ್ಟನ ಉತ್ತುಂಗದಲ್ಲದ್ದಾರೆ. ಆದರೆ ಪ್ರದರ್ಶನ ನೀಡದವರು 
(ಕಅಕೆಯಲ್ಲ ಹಿಂದಿರುವವರು) ಶಿಕ್ಷಕರಿಂದ ಹಾಗೂ ಪ್ರದರ್ಶಕರು 
ಎಂದು ಕರೆಯಲ್ಲಡುವವರಿಂದ ಮತ್ತೆಮತ್ತೆ ಕಡೆಗಣಿಸಲ್ಪಡುತ್ತಾರೆ. 
ಅವಮಾನಿಸಲ್ಪಡುತ್ತಾರೆ ಹಾಗೂ ನಿರ್ಲಕ್ಷ್ಯಕ್ಕೊಳಗಾಗುತ್ತಾರೆ. 
ಕಾರ್ಯಕ್ಷಮತೆಯ ಆಧಾರದ ಈ ವಿಭಜನೆಯು ತರಗತಿಯ 
ಒಳಗೆ ಉಪಗುಂಪುಗಳನ್ನು ಸೃಷ್ಟಿಸುತ್ತವೆ ಹಾಗೂ ತಮ್ಮ 
ಗೆಳೆಯರಿಂದ ಕಲಯುವಂತಹ ಅವಕಾಶದಿಂದಲೂ ಪ್ರದರ್ಶನ 
ನೀಡದವರು ಎಂದು ಕರೆಯಲ್ಲಡುವವರು ವಂಚಿತರಾಗುತ್ತಾರೆ. 
ಸಾರ್ವಜನಿಕವಾಗಿ ವಿದ್ಯಾರ್ಥಿಗಳನ್ನು ಅವರು ಚಿಕ್ಕ 
ವಯಸ್ಸಿನಲ್ಲರುವಾಗಿನಿಂದಲೇ ಅವನು/ಳು ಬುದ್ದಿವಂತ ಅಥವಾ 
ಮಂದ ಎಂಬ ಹೆಸರನ್ನು ಇಟ್ಟು ಗುರುತಿಸುವುದು ಅವರ ಒಟ್ಟು 
ವ್ಯಕ್ತಿತ್ತದ ಮೇಲೆ ಶಾಶ್ವತವಾಗಿ ಪ್ರಭಾವವನ್ನು ಜೀರುವುದರ 
ಜೊತೆಗೆ, ಮುಂದೆ ಅದು ಅವರ ನಿಜವಾದ ಸಾಮರ್ಥ್ಯವನ್ನು 
ಅನ್ನೇಷಿಸುವುದನ್ನು ತಡೆಯುವಂತಹ ಒಂದು ಪ್ರಮುಖ 
ಅಡಚಣಿಯೂ ಆಗುತ್ತದೆ ಎಂಬುದನ್ನು ಸಾಜೀತುಪಡಿಸ- 
ಬಹುದೆಂದು ವಿವಿಧ ಅಧ್ಯಯನಗಳು ತೋರಿಸಿಕೊಲ್ಟವೆ. 


ಇಂತಹ ಎಳೆಯ ವಯಸ್ಸಿನಲ್ಲಿ ರಾಹುಲ್‌ ಎದುರಿಸಿದ 
ಭಾವನಾತ್ಮಕ ತೊಡಕುಗಳ ಬಗ್ಗೆ ನನಗೆ ಅರಿವು ಮೂಡಿಸದೇ 
ಇದ್ದಿದ್ದರೆ ಹಿರ್ವ ಶಿಕ್ಷಕನಾಗಿ ನಾನು ಅವನ ವಿರುದ್ಧ ಪೂರ್ವಾಗ್ರಹ 
ಪೀಡಿತನಾಗಿರುತ್ತಿದ್ದೆ. ಮಗುವಿನ ನೈಜ ಮತ್ತು ಸಂಪೂರ್ಣ 
ಮೌಲ್ಯಮಾಪನಕ್ಕಾಗಿ ಅವನ ಅಥವಾ ಅವಳ ಹಿನ್ನೆಲೆ ಮತ್ತು 
ಪಠ್ಯೇತರ ಆಸಕ್ತಿಗಳನ್ನು ಶಿಕ್ಷಕರು ಯಾವಾಗಲೂ 
ಅಂಗೀಕರಿಸಬೇಕು ಎಂಬುವುದನ್ನು ಇದು ನನಗೆ 
ಕಲಸಿಕೊಟ್ಟತು. ಸಚಿನ್‌ ತೆಂಡೂಲ್ಲರ್‌ ಅವರು ಏರೋನಾಟಕಲ್‌ 
ಇಂಜನಿಯರಿಂಗ್‌ ಅನ್ನೇ ಮುಂದುವರೆಸಿದಿದ್ದರೆ, ಇಂದು ನಾವು 
ಅವರನ್ನು 'ಮಾಸ್ಟರ್‌ ಬ್ಲಾಸ್ಟರ್‌ ಎಂದು ಗುರುತಿಸಲು ಹೇಗೆ 
ಸಾಧ್ಯವಾಗುತ್ತಿರಅಲ್ಲವೋ ಹಾಗೆಯೇ! ಎಪಿಜೆ ಅಬ್ದುಲ್‌ ಕಲಾಂ 
ಅವರು ಕ್ರಿಕೆಟ್‌ ಅನ್ನು ತನ್ನ ವೃತ್ತಿಯನ್ನಾಗಿಸಿಕೊಂಡಿದ್ದಿದ್ದರೆ 
ಅವರನ್ನು 'ಮಿಸ್ಯೆಲ್‌ ಮ್ಯಾನ್‌ ಆಫ್‌ ಇಂಡಿಯಾ' ಎಂದೂ 


ಗುರುತಿಸುತ್ತಿರಅಲ್ಲ. ಆದ್ದರಿಂದ ಸಂಪೂರ್ಣವಾಗಿ ವಿಭಿನ್ನ 
ಮಾನದಂಡಗಳ ಗಮನಿಸಬೇಕಾದ ತರಗತಿಯ ಎಲ್ಲ 
ಮಕ್ಷಳಂದ ಸಮಾನ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದು 


ಅಸಂಬದ್ಧವಲ್ಲದಿದ್ದರೆ ಬಂಡಿತವಾಗಿಯೂ ಸೂಕ್ತವೂ ಅಲ್ಲ. 
ವಾಸ್ತವಾಂಶಗಳನ್ನು ಒಪ್ಪಿಕೊಳ್ಳುವುದು 


ಸಮಗ್ರ ಶಿಕ್ಷಣ ಅಂದರೆ ಸಮನ್ವಯ ಮತ್ತು ಬಹುತ್ವ ಸಮಾಜದ 
ಸ್ಥಾಪನೆಯನ್ನು ಬಾತ್ರಿಪಡಿಸುವುದೇ ಆಗಿದೆ ಎಂದು ರಾಷ್ಟ್ರೀಯ 
ಶಿಕ್ಷಣ ಸೀತಿ (NEP) 2020 ಪ್ರತಿಪಾದಿಸುತ್ತದೆ. ಆದರೆ ಹೆಚ್ಚಾಗಿ. 
ಬುಡಕಟ್ಟು ಮತ್ತು ವಂಜಚತ ಸಮುದಾಯಗಳಂದ ಬರುವ 
ಬಹುತೇಕ ವಿದ್ಯಾರ್ಥಿಗಳು ಅವರ ಸಮಗ್ರ ಅಭವೃಧ್ಧಿಗಾಗಿ 
ಶಾಲೆಯ ಮೇಲೆ ಸಂಪೂರ್ಣವಾಗಿ ಅವಲಂಚತರಾಗಿದ್ದಾರೆ 
ಎಂಬ ಸತ್ಯಾಂಶವನ್ನು ಮರೆತು ಶಿಕ್ಷಕರೇ ಅವರ ವಿರುದ್ಧ ಪ್ರತಃ 
ಪಕ್ಷಪಾತ ಧೋರಣೆಯನ್ನು ಹೊಂದಿರುತ್ತಾರೆ. 


ಇವರಲ್ಲ ಹೆಚ್ಚನ ವಿದ್ಯಾರ್ಥಿಗಳು ತಮ್ಮ ಪೌಷ್ಠಿಕಾಂಶದ 
ಅವಶ್ಯಕತೆಗಳನ್ನು ಪೂರೈಸಲು ಗಮನಾರ್ಹವಾಗಿ ಮಧ್ಯಾಹ್ನದ 
ಜಸಿಯೂಟದ (ಖMDMಖ) ಮೇಲೆಯೇ ಅವಲಂಜತರಾಗಿದ್ದಾರೆ. 
ಸರ್ಕಾರಿ ಶಾಲೆಗಳಲ್ಲ ವಿದ್ಯಾರ್ಥಿಗಳನ್ನು ಹಿಡಿದಿಟ್ಟು- 
ಕೊಳ್ಳುವುದರಲ್ಲ ಬಸಿಯೂಟದ ಪಾತ್ರ ನಿರ್ಣಾಯಕವಾದುದು 
ಎಂಬುದು ದೊಡ್ಡ ಆಶ್ಚರ್ಯದ ಸಂಗತಿಯೇನಲ್ಲ. ಇಂತಹ 
ಹಲವು ಶಾಲೆಗಕಲ್ಲ ದಾಖಲಾತಿ ಪಡೆಯದ ಮಕ್ಕಳು ಗಮನಾರ್ಹ 
ಸಂಖ್ಯೆಯಲ್ಲದ್ದಾರೆ. ಇವರು ಔಪಚಾರಿಕವಾಗಿ ದಾಖಲಾತಿ ಪಡೆದ 
ವಿದ್ಯಾರ್ಥಿಗಳ ಜಒಡಹುಳ್ಟದವರಾಗಿದ್ದಾರೆ. ಇಂತಹ ಒಂದು 
ಶಾಲೆಯಲ್ಲ (ಸರ್ಕಾರಿ ಪ್ರಾಥಮಿಕ ಶಾಲೆ, ಗುಂಡಿ ಕಾ ಭಲ್ವಾರಾ., 
ಕುಂಭಲ್‌ಗಢ್‌) ರಜತ್‌ ಎಂಬ ಹೆಸರಿನ ೨ ವರ್ಷ ವಯಸ್ಸಿನ 
ಹುಡುಗ ಅವನ ಇಬ್ಬರು ಒಡಹುಟ್ಟದವರನ್ನು (18 ತಿಂಗಳ ಪುಟ್ಟ 
ಸಹೋದರ ಹಾಗೂ 3 ವರ್ಷ ವಯಸ್ಸಿನ ಸಹೋದರಿ) ತನ್ನ 
ಶಾಲೆಗೆ ಕರೆ ತರುತ್ತಿದ್ದನು. ಏಕೆಂದರೆ ಹೆತ್ತವರು ಕೆಲಸಕ್ಸಾಗಿ ಹೊರ 
ಹೋಗುವಾಗ ಇವರನ್ನು ನೋಡಿಕೊಳ್ಳಲು ರಜತ್‌ನೊಂದಿಗೆ 
ಬಟ್ಟು ಹೋಗುತ್ತಿದ್ದರು. 


ಮನೆಯ ಪರಿಸ್ಥಿತಿಗಳು 
ಅಕಾಅಕ ಪ್ರೌಢಾವಸ್ಥೆಗೆ ಬಲವಂತವಾಗಿ ತೆರೆದಿಡುವ 


ಪರಿಸ್ಥಿತಿಗಳು ಒಂದು ಮಗುವಿನ ಬಾಲ್ಯವನ್ನು ಆತನಿಂದ 
ಕಸಿದುಕೊಳ್ಳುತ್ತವೆ ಎಂಬುದಕ್ಕೆ ರಜತ್‌ ಕೇವಲ ಒಂದು 
ಉದಾಹರಣಿ ಮಾತ್ರ. ಕಠಿಣ ಆರ್ಥಿಕ ಪರಿಸ್ಥಿತಿಗಳು ಮಗುವಿನ 
ಮೇಲೆ ಗಮನಾರ್ಹ ಪರಿಣಾಮ ಬೀರಿದೆ. ಇಂತಹ ಬಡತನದ 
ವಿರುದ್ಧ ಶಿಕ್ಷಕರು ಹೋರಾಡಬೇಕೆಂಬ ನಿರೀಕ್ಷೆಯುಲ್ಲವಾದರೂ, 
ವಿದ್ಯಾರ್ಥಿಗಳ ಯೋಗಕ್ಷೇಮದ ವಿಚಾರಕ್ಕೆ ತೊಡಕಾಗಿರುವ 
ಇಂತಹ ಸಾಮಾಜಕ - ಆರ್ಥಿಕ ಹಿನ್ನೆಲೆಯಬುಂದ 
ಹೊರಹೊಮ್ಮುವ ಸವಾಲುಗಳನ್ನು ಒಪ್ಪಿಕೊಳ್ಳುವುದು ಮತ್ತು 
ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಅನಿವಾರ್ಯವಾಗುತ್ತದೆ. 
ತನ್ನ ಮನೆಗೆಲಸವನ್ನು ಪೂರ್ಣಗೊಳಸದ ಮಗು ಖಾಲ 
ಹೊಟ್ಟೆಯಲ್ಲ ಮಲಗಿರಬಹುದು ಹಾಗೂ ಸಮಯಕ್ಕೆ ಸರಿಯಾಗಿ 
ಶಾಲೆಗೆ ತಲುಪದ ಮಗು, ತನ್ನ ಕುರಿಗಳನ್ನು ಮೇಯುಸಲು 
ಗದ್ದೆಗೆ ಕರೆದುಕೊಂಡು ಹೋಗಬೇಕಾಗಿ ಬಂದಿರಬಹುದು. 


ಜಾತಿ ಆಧಾರಿತ ಬಹಿಷ್ಲಾರ 


ತರಗತಿಗಳಲ್ಲ ಆಗಾಗ ಕಂಡು ಬರುವ ಇನ್ನೊಂದು ಗಮನಾರ್ಹ 
ಸಾಮಾಜಕ ಪಿಡುಗು ಎಂದರೆ ಅದು ವಿದ್ಯಾರ್ಥಿಗಳ ಮಧ್ಯೆ 
ಜಾತಿಯಾಧಾರಿತ ವಿಂಗಡಣೆ. ಶಿಕ್ಷಕರು ಸಕ್ರಿಯವಾಗಿ ಮಧ್ಯ 
ಪ್ರವೇಶಿಸಿದರೆ ಅಂತಹ ಅನಪೇಕ್ಷಿತ ಅಭ್ಯಾಸಗಳನ್ನು 
ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು, ಆದಾಗ್ಯೂ ಕೆಲವು 
ಸಂದರ್ಭಗಳಲ್ಲ ಪ್ರತಃ ಶಿಕ್ಷಕರೇ ಕೆಲವು ಸಮುದಾಯಗಳಂ೦ದ 
ಬರುವ ಮಕ್ಕಳ ಬಣ್ಣೆ ಪಕ್ಷಪಾತವನ್ನು ಹೊಂದಿರುತ್ತಾರೆ. ಗ್ರಾಮೀಣ 
ಅಥವಾ ನಗರ ಪ್ರದೇಶವೇ ಆಗಿರಲ, ಜಾತಿಯಾಧಾರಿತ 
ತಾರತಮ್ಯದ ಆಚರಣೆಗಳು ದೇಶದ ಅನೇಕ ಭಾಗಗಳಲ್ಲ 
ಇಂದಿಗೂ ಸ್ಪಷ್ಟವಾಗಿ ಕಾಣಿಸುತ್ತವೆ. ಈ ಯುದ್ದವನ್ನು ಗೆಲ್ಲಲು. 
ತಾನು ಬಂದಿರುವ ಜಾತಿ / ಧರ್ಮ / ಪಂಥವನ್ನು ಲೆಕ್ಕಿಸದೆ ತಮ್ಮ 
ವಿದ್ಯಾರ್ಥಿಗಳ ಸಮಗ್ರ ಯೋಗಕ್ಷೇಮದ ಬಧ್ಣೆ ಕಾಳಜ ವಹಿಸುವ 
ಪಕ್ಷಪಾತರಹಿತ ಶಿಕ್ಷಕರ ಅಗತ್ಯವಿದೆ. 


ತರಗತಿಗಳಲ್ಲ ಸಾಮಾಜಕ ಮತ್ತು ಭಾವನಾತ್ಮಕ ಕಲಕೆ 


ವಿದ್ಯಾರ್ಥಿಗಳ ನಡವಳಕೆಯನ್ನು ಸೂಕ್ಷ್ಮವಾಗಿ ಗಮನಿಸುವುದರ 
ಮೂಲಕ ಸಮಾಜೋ ಭಾವನಾತ್ಮಕ ಕಲಕೆ ಕೇಂದ್ರಿತ 
ವಿಧಾನದಲ್ಲ ತರಗತಿಯ ಕೊರತೆಯನ್ನು ಗುರುತಿಸಬಹುದು. 


ಉದಾಹರಣೆಗೆ, ಒಂದು ಮಗುವು ಭಾಷೆ ಹಾಗೂ ಗಣಿತಕ್ಕೆ 
ಸಂಬಂಧಿಸಿ ಶ್ರೇಣಿಗೆ ತಕ್ಕ ಸಾಮರ್ಥ್ಯಗಳನ್ನು ಹೊಂದಿದ್ದರೂ 
(Grade - appropriate competencies) ಅಭಿವ್ಯಕ್ತಿ 
ಸಾಮರ್ಥ್ಯಗಳ ಮೂಲಕ ಆ ಮಗುವಿನ ದುರ್ಬಲ ಸಮಾಜೋ - 
ಭಾವನಾತ್ಕಕ ಸ್ಥಿತಿಯು ಪ್ರತಿಫಅಸುತ್ತದೆ. ಇವುಗಳಲ್ಲ ತನ್ನನ್ನು 


ಮುಕ್ತವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯದ ಕೊರತೆ, ಸ್ಲಯಂ 
ಅರಿವಿನ ಕೊರತೆ, ಒಂದು ತಂಡವಾಗಿ ಕೆಲಸ ಮಾಡಬಲ್ಲ 
ಸಾಮರ್ಥ್ಯ, ಸಹವರ್ತಿಗಳ ಕಷ್ಟಗಳ ಬಧ್ವೆ ಸೂಕ್ಷ್ಯ ಮನೋ- 
ಭಾವವನ್ನು ಹೊಂದಿರುವ ಮತ್ತು ಸುತ್ತಮುತ್ತಅನ ಜನರ 
ಇಷ್ಟಗಳು ಮತ್ತು ಇಷ್ಟವಿಲ್ಲದಿರುವ ಸಂಗತಿಗಳನ್ನು ಅರಿತು- 
ಕೊಂಡು ಒಬ್ಬರ ನಡವಳಕೆಯೊಂದಿಗೆ ಹೊಂದಿಕೊಳ್ಳುವುದು ಸಹ 
ಸೇರಿದೆ. 


ದುರದೃಷ್ಟವಶಾತ್‌. ಈ ಅಂಶಗಳಗೆ ಅವುಗಳ ಅರ್ಹತೆಗೆ 
ಅನುಗುಣವಾಗಿ ಅವರು ಗಮನವನ್ನು ನೀಡಲಾಗಿಲ್ಲ. ಈ 
ಸಾಮರ್ಥ್ಯಗಳು ಬೋಧನ - ಕಅಕಾ ಪ್ರಕ್ರಿಯೆಯ 
ತಿರುಳಾಗಿರಬೇಕು ಎಂಬ ಅಂಶವನ್ನು ಶಿಕ್ಷಕರು ಪರಿಗಣಿಸಬೇಕು 
ಮತ್ತು ಈ ವಾಸ್ತವವನ್ನು ಗುರುತಿಸಬೇಕು. ಒಂದು 
ಸಮಾಜವಾಗಿ ನಾವು ಉತ್ತಮ ಶೈಕ್ಷಣಿಕ ಕಾರ್ಯಕ್ಷಮತೆಯು 
ಸಮಾಜೋ - ಭಾವನಾತ್ಮಕ ಸ್ಥಿತಿಯನ್ನು ಖಚತಪಡಿಸುವುದಿಲ್ಲ 
ಮತ್ತು ಸಹಾನುಭೂತಿ, ಪ್ರಯಂ - ಅರಿವು ಮತ್ತು ಪ್ರಯಂ- 
ನಿಯಂತ್ರಣವು ಸಮಾಜೋ - ಭಾವನಾತ್ಮಕ ಆರೋಗ್ಯದ 
ಮೇಲೆ ಬಲವಾದ ಪರಿಣಾಮವನ್ನು ಜೀರುತ್ತದೆ ಎಂಬುದನ್ನು 
ಅರಿತುಕೊಳ್ಳಬೇಕು. ದಾಬಲೆಗಳ ನಿರ್ವಹಣಿ ಮತ್ತು ಮಕ್ಕಳ 
ಅಭ್ಯಾಸ ಪುಸ್ತಕಗಳನ್ನು ಪರಿಶೀಅಸುವಂತಹ ಕರ್ತವ್ಯಗಳನ್ನು 
ನಿರ್ವಹಿಸುವುದಕ್ಕೆ ತಮ್ಮ ಸಮಯವನ್ನು ಗಣನೀಯ 
ಪ್ರಮಾಣದಲ್ಲ ಬಳಸಲಾಗುತ್ತಿದೆ ಎಂದು ಹೇಳುವ ಶಿಕ್ಷಕರ 
ಪುರಾವೆಗಕೇ ಈ ಅಂಶವನ್ನು ದೃಢೀಕರಿಸಿವೆ. ಆದ್ದರಿಂದ. 
ಅವರಿಗೆ ತಮ್ಮ ವಿದ್ಯಾರ್ಥಿಗಳೊಂದಿಗೆ ಚಟುವಟಕೆ ಆಧಾರಿತ 
ವಿಧಾನದ (activity-based approach) ಮೂಲಕ ಕೆಲಸ 
ಮಾಡಲು ಸಾಕಷ್ಟು ಸಮಯವು ಸಿಗುವುದಿಲ್ಲ. ಈ ಕಾಗದ- 
ಆಧಾರಿತ ಬೋಧನಾ ನಡಾವಳಯು (p೩per-based conduct 
of teaching) ವಿದ್ಯಾರ್ಥಿಗಳ ಸಮಗ್ರ ಕಲಕೆಗೆ ಒಳತಿಗಿಂತಲೂ 
ಹೆಚ್ಚು ಹಾನಿಯನ್ನು ಉಂಟುಮಾಡುತ್ತದೆ. ಈ ವಿಧಾನದ 
ಮೂಲಕ, ನಾವು ಬುನಾದಿ ಸಾಕ್ಷರತೆ ಮತ್ತು ಬುನಾದಿ 
ಸಂಖ್ಯಾಶಾಸ್ತ್ರ ಜ್ಞಾನಕ್ಕೆ (Foundational Literacy and 
Numeracy - FLN) aಂಬಂಧಿಸಿದ ಸಾಮರ್ಥ್ಯಗಳನ್ನು 
ಪೂರೈಸಬಹುದು, ಆದರೆ ಬುನಾದಿ ಸಾಕ್ಷರತೆ ಮತ್ತು ಬುನಾದಿ 
ಸಂಖ್ಯಾಶಾಸ್ತ್ರ ಜ್ಞಾನವು ಕೇವಲ ಕಲಕೆಯ ಒಂದು 
ಘಟಕವಾಗಿದೆ ಮತ್ತು ಪ್ವತಃ ಕಲಕೆಯಲ್ಲ ಎಂಬ ಅಂಶವನ್ನು 
ನಿರ್ಲಕ್ಷಿಸಬಾರದು. ಸಾಮಾಜಕ ಮತ್ತು ಭಾವನಾತ್ಯಕ 
ಕಅಕೆಯನ್ನು ನಮ್ಮ ಬೋಧನಾ ಯೋಜನೆಗಳು ಮತ್ತು 
ಮೌಲ್ಯೂಮಾಪನಾ ವಿಧಾನಗಳಗೆ ಅಳವಡಿಸಿಕೊಳ್ಳುವುದು 
(Factoring) ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿದೆ ಮತ್ತು 
ಅದು ಕೇವಲ ಒಂದು ಆಯ್ದೆಯಲ್ಲ. 


21ನೇ ಶತಮಾನದಲ್ಲಿ ಸಮಾಜೋ ಭಾವನಾತ್ಮಕ ಕಲಿಕೆ 
= SEL 


ಸಮಾಜೋ ಭಾವನಾತ್ಮಕ ಕಅಕೆ ಹಾಗೂ ತರಗತಿಯ 
ಪ್ರಕ್ರಿಯೆಗಳು ಒಟ್ಟೊಟ್ಟಗೆ ಸಾಗುತ್ತವೆ. ಇಂದಿನ ವೇಗದ 


ಜಗತ್ತಿನಲ್ಲ, ಕೇವಲ ಉತ್ತಮ ಶ್ರೇಣಿಗಳು ಮತ್ತು 
ಪ್ರಮಾಣಪತ್ರಗಳು ದೀರ್ಫ್ಪಾವಧಿಯಲ್ಲ ಒಬ್ಬ ವ್ಯಕ್ತಿಗೆ ಸಹಾಯ 
ಮಾಡುವುದಿಲ್ಲ. ತಂಡಗಳಲ್ಲ ಕೆಲಸ ಮಾಡುವ ಸಾಮರ್ಥ್ಯ, 
ಒಬ್ಬರ ಅಭಿಪ್ರಾಯವನ್ನು ಮುಕ್ತವಾಗಿ ಮತ್ತು ಪರಿಣಾಮ- 
ಕಾರಿಯಾಗಿ ವ್ಯಕ್ತಪಡಿಸುವುದು ಮತ್ತು ಸೃಜನಶೀಲ 
ಪರಿಹಾರಗಳನ್ನು ಉಂಟುಮಾಡುವ ವಿಶ್ಲೇಷಣಾತ್ಮಕ ದೃಷ್ಟಿ- 
ಕೋನವನ್ನು ಅಭವೃದ್ಧಿಪಡಿಸುವುದು, ಇವೆಲ್ಲವೂ ಬೆಳವಣಿಗೆ 
ಮತ್ತು ಯಶಸ್ಸಿಗೆ ಅವಶ್ಯಕವಾಗಿದೆ. ಇಂತಹ ಗುಣಲಕ್ಷಣಗಳನ್ನು 
ಕೇವಲ ಉತ್ತಮ ಶ್ರೇಣಿಗಳಂದ ಹಾಗೂ ಪ್ರಮಾಣಪತ್ರಗಳಂದ 
ಮಾತ್ರ ಪರಿಶೀಅಸಲು ಸಾಧ್ಯವಿಲ್ಲ: ಪ್ರಸ್ತುತ ಜಗತ್ತಿನ ವೇಗಕ್ಕೆ 
ಸರಿಹೊಂದುವಂತೆ ಇವುಗಳನ್ನು ಆಜರ್ಜ೯ಸಬೇಕು. ನಿರ್ದಿಷ್ಟ 
ವಿಷಯದ ಶೈಕ್ಷಣಿಕ ಜ್ಞಾನವನ್ನು ಜೀವನದ ವಿವಿಧ ಹಂತಗಳಲ್ಲ 
ಪಡೆದುಕೊಳ್ಳಬಹುದು, ಆದರೆ ಸಹಜವಾದ ಸಂವಹನ, 
ಸೃಜನಾತ್ಯಕ ಚಿಂತನೆ, ಸಹಕಾರ ಮತ್ತು ಸಮಸ್ಯೆ-ಪರಿಹರಿಸುವ 
ಸಾಮರ್ಥ್ಯಗಳನ್ನು ಕಅಕೆಯ ಆರಂಭಕ ಹಂತಗಳಂದಲೇ 
ಹೋಷಿಸಬೇಕು. ಬೇಸರದ ಸಂಗತಿಯೆಂದರೆ, ಸಾರ್ವಜನಿಕ 
ಶಿಕ್ಷಣ ವ್ಯವಸ್ಥೆಯು ಮಾನವ ಅಭವೃದ್ಧಿಯ ಈ ನಿರ್ಣಾಯಕ 
ಅಂಶಗಳಂದ ದೂರವಿರುವುದಲ್ಲದೆ ಅವುಗಳ ಬಗ್ಗೆ ಅರಿವೇ 
ಇಲ್ಲವೆಂದು ತೋರುತ್ತದೆ. 


ಶಿಕ್ಷಕರು ಸಮಾಜೋ ಮತ್ತು ಭಾವನಾತ್ಮಕ ಕಲಕೆಯನ್ನು 
ತರಗತಿ ಪ್ರಕ್ರಿಯೆಯ ಸಾಧಕವಾದ ಅಂಶವೆಂದು ಒಪ್ಪಿಕೊಂಡರೆ 
ನಮ್ಮ ತರಗತಿಗಳನ್ನು ಸಮೃದ್ಧ ಕಅಕೆಯ ಸ್ಥಳಗಳಾಗಿ 
ಪರಿವರ್ತಿಸಬಹುದು. ನಮ್ಮ ತರಗತಿಗಳನ್ನು ನಮ್ಮ ಕಿರಿಯ 
ಶಿಕ್ಷಣಾರ್ಥಿಗಳಗೆ ಪರಿಣಾಮಕಾರಿ ಮತ್ತು ಅನುಕೂಲಕರ 
ಕಅಕೆಯ ಸ್ಥಳಗಳಾಗಿ ಪರಿವರ್ತಿಸುವ ಸಂಪೂರ್ಣ 
ಪ್ರಕ್ರಿಯೆಯನ್ನು ಪ್ರಾರಂಭಸಲು ಈ ಅರಿವು ಸಾಕಾಗುತ್ತದೆ. 


ಸಂಕಿಪವಾಗಿ 


ಇಂದು, ಶಿಕ್ಷಣ ಕ್ಷೇತ್ರದಲ್ಲ ಕೆಲಸ ಮಾಡುವವರು ಕಲಕೆಯ 
ನಷವನು ಸರಿದೂಗಿಸುವ (learning recovery) 
ಮಾರ್ಗಗಳನ್ನು ಹುಡುಕುವಲ್ಲ ತಮ್ಮನ್ನು ತಾವು 
ತೊಡಗಿಸಿಕೊಂಡಿದ್ದಾರೆ. ಈ ಅನ್ನೇಷಣಿೆಯ ಸಮಸ್ಯೆಯೆಂದರೆ 
ಅದು ಕೇವಲ ಶೈಕ್ಷಣಿಕ ಸಾಧನೆಗೆ ಸೀಮಿತವಾಗಿದೆ ಎಂಬ ಭಯ. 
ಭಾವನಾತ್ಮಕ ಬೆಳವಣಿಗೆ ಮತ್ತು ಕಅಕೆಯ ಅಂಶಗಳ ನಿರ್ಲಕ್ಷ್ಯ. 
ಆ ಪ್ರಕ್ರಿಯೆಯು ಮಾನವ ಮೌಲ್ಯಗಳ ಆರೋಗ್ಯವಂತ ಆಧಾರದ 
ಕಡೆಗಣನೆ ಮತ್ತು ಕೇವಲ ಮೇಲ್ನೋಟದ ಶೈಕ್ಷಣಿಕ ವಿಧಾನಕ್ಕೆ 
ಮಾತ್ರ ಸೀಮಿತವಾಗಿರುತ್ತದೆ. ಇದಲ್ಲದೆ, ಇಂದು ವೃತ್ತಿಪರರಿಗೆ 
ಅಗತ್ಯವಿರುವ ಕೌಶಲಗಳನ್ನು ಕೇವಲ ಶೈಕ್ಷಣಿಕ ವಿಧಾನದ 
ಮೂಲಕ ಕಅಸಲು ಸಾಧ್ಯವಿಲ್ಲ. ಏಕೆಂದರೆ ಇವುಗಳು 
ಸಾಮಾಜೀಕರಣ (80cialisation) ಪ್ರಕ್ರಿಯೆಯ ಮೂಲಕ 
ಸಹಕಾರ ಮತ್ತು ಸಹಯೋಗ, ಅನುಕಂಪ ಮತ್ತು 
ಸಹಾನುಭೂತಿಯ ಕೌಶಲಗಳನ್ನು ಪಡೆದುಕೊಳ್ಳಲು ಮತ್ತು 
ಗೌರವಿಸಲು ಅನುಕೂಲಕರ ವಾತಾವರಣಕ್ಕೆ ನಮ್ಮನ್ನು ಒಡ್ಡುವ 
ಮೂಲಕ ಆರ್ಜಸಿಕೊಂಡು ಅಭವೃದ್ಧಿಗೂಳಸಲಾಗುತ್ತದೆ ಮತ್ತು 


ನಮ್ಮ ಶಿಕ್ಷಣಾರ್ಥಿಗಳನ್ನು ಇದಕ್ಕೆ ಸೂಕ್ತವಾಗಿ ಸಿದ್ಧಪಡಿಸ- ಸೃಷ್ಟಿಸುವ ಸಲುವಾಗಿ, ಸಮಾಜೋ ಮತ್ತು ಭಾವನಾತ್ಛಕ 
ಲಾಗುತ್ತಿಲ್ಲ. ನಾವು ಭವಿಷ್ಯದ ಸಮರ್ಥ ವೃತ್ತಿಪರರನ್ನು ಕಲಕೆಯ ಕುರಿತು ಶಿಕ್ಷಕ ಸಮುದಾಯವನ್ನು 
ಸೃಷ್ಟಿಸುವುದು ಮಾತ್ರವಲ್ಲದೆ ನಮ್ಮ ಸಮಾಜಕ್ಕಾಗಿ ಸಂವೇದನಾಶೀಲಗೊಳಸುವುದು ನಮ್ಮ ಶಿಕ್ಷಣ ವ್ಯವಸ್ಥೆಯ 
ಸಹಾನುಭೂತಿ, ಅರಿವು ಮತ್ತು ಸಂವೇದನಾಶೀಲ ನಾಗರಿಕರನ್ನು ಪ್ರಧಾನ ನಿರ್ದೇಶನವಾಗಿರಬೇಕು. 


*ಮಕ್ಕಳ ಗುರುತನ್ನು ರಕ್ಷಿಸಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಪರಾಮರ್ಶನ 

Multiple Intelligences, Howard Gardner 
Divasvapna, Gijubhai Badheka 

National Curriculum Framework (NCF) 2005 
National Education Policy (NEP) 2020 


Why Social and Emotional Learning Is Essential for Students https://www.edutopia.org/blog/why-sel-essential-for-students-weissberg-durlak- 
domitrovich-gullotta 


ಶುಭಂ ರಾತುರಿ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ರಾಜಸ್ಥಾನದ ರಾಜ್‌ಸಮಂದ್‌ ಜಲ್ಲೆಯ ಕುಂಭಲ್‌ಗಢ್‌ ಬ್ಲಾಕ್‌ನಲ್ಲ 
ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಶಿಕ್ಷಕರು ಮತ್ತು ಯುವಕರೊಂದಿಗೆ ವಿಷಯಾಧಾರಿತವಾಗಿ ಮತ್ತು 
ಸಾಮಾಜಕ ಸಮಸ್ಯೆಗಳ ಕುರಿತು ಅವರ ದೃಷ್ಟಿಕೋನಗಳ ಮೇಲೆ ಕೆಲಸ ಮಾಡುವುದರ ಜೊತೆಗೆ, ಅವರು ಯುವ ಕಲಕಾರ್ಥಿಗಳಗಾಗಿ 
ಎರಡನೇ ಭಾಷೆಯ, ವಿಶೇಷವಾಗಿ ಇಂದ್ಲಿಷ್‌ ಭಾಷೆಯಲ್ಲನ ಪ್ರಾವೀಣ್ಯತೆಗಾಗಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. 
eವರನ್ನು shubham.raturi@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶೌಕತ್‌ ಅಲಿ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 67 


ಮಕ್ಕಳ ಮಾತನ್ನು ಆಲಿಸುವುದರ ಪ್ರಾಮುಖ್ಯತೆ 


ಸುಕೃತಿ ಲಖ್ತಾಕಿಯ 


'ಮೇಡಂ! ಮೇಡಂ! ಮೇಡಂ!” ಎಂದು ಎಲ್ಲರೂ ಒಬ್ಬಾಗಿ ಕಲರವ 
ಎಜ್ಞಸುವ ಧ್ವನಿಯನ್ನು ಆಅಸುವುದು ಪ್ರಾಥಮಿಕ ಶಾಲೆಯ 
ಯಾವುದೇ ಶಿಕ್ಷಕರಿಗೆ ಸಾಮಾನ್ಯ ದಿನಚರಿಯಾಗಿರುತ್ತದೆ. ನನ್ನ 
ವೈಯಕ್ತಿಕ ಅನುಭವದ ಪ್ರಕಾರ, ತಮ್ಮ ಮಾತನ್ನು ಶಿಕ್ಷಕರು 
ಕಿವಿಗೊಟ್ಟು ಆಅಸುವವರೆಗೂ ಮಕ್ಕಳು ಶಿಕ್ಷಕರ ಹಿಂದೆ ಮುಂದೆ 
ಸುತ್ತುತ್ತಾ ಗಲಾಟಿ ಎಜ್ಜಸುತ್ತಲೇ ಇರುತ್ತಾರೆ. ಅವರು 
ಹೇಳಬೇಕಾದ ಮಾತು ಅವರು  ತೋರಿಸಿಕೊಳ್ಳುವಷ್ಟು 
ಗಂಭೀರವಾದುದೇನೂ ಆಗಿರುವುದಿಲ್ಲ. 'ಮೇಡಂ, ನಾನು ನೀರು 
ಕುಡಿಯಬಹುದಾ? ', ' ಮೇಡಂ, ನಾನು ಶೌಚಾಲಯಕ್ಕೆ 
ಹೋಗಬಹುದಾ?' ಎಂದೋ, ಅಥವಾ ಆತುರದಿಂದ, "ಮೇಡಂ, 
ನಾನು ಇವತ್ತು ಬುತ್ತಿಗೆ ಅವಲಕ್ಕಿ ತಂದಿದ್ದೇನೆ' ಎಂಬಂತಹ 
ಸರ್ವೇಸಾಮಾನ್ಯ ಮಾತುಗಳೇ ಆಗಿರುತ್ತವೆ. ಆದರೆ ಅದನ್ನು 
ಅವರು ಅತ್ಯಂತ ತುರ್ತು ಎಂಬಂತೆಯೋ, ಏನೋ 
ರಹಸ್ಯವಾದುದನ್ನು ಶಿಕ್ಷಕರೊಂದಿಗೆ ಹಂಚಿಕೊಳ್ಳಲದ್ದಾರೆ 
ಎಂಬಂತೆಯೋ ತೋರ್ಪಡಿಸಿಕೊಳ್ಳುತ್ತಾರೆ! 


ಕಿವಿಗೊಡುವುದರ ಮತ್ತು ಆಲಿಸುವುದರ ನಡುವಿನ 
ಅಂತರ 


'ಕವಿಗೊಡುವುದು' (ಗೀ೩in್ರ) ಮತ್ತು 'ಆಅಸುವುದರ' 
(listening) ನಡುವೆ ಅಂದರೆ, ಗಮನವಿಟ್ಟು ಕೇಆಸಿಕೊಳ್ಳುವುದರ 
ನಡುವೆ ಅಂತರವಿದೆ ಎಂಬುದನ್ನು ಮರೆಯುವುದು ಸುಲಭ. 
ಕಿವಿಗೊಡುವುದು ಎಂದರೆ. ನಮ್ಮ ಶರೀರದ ಮೂಲಕ ನಡೆಸುವ 
ಸ್ಪಷ್ಟವಾದ ದೈಹಿಕ ಸ್ಪಂದನೆ; ನಮ್ಮ ಸುತ್ತಮುತ್ತಅನ ಶಬ್ದಗಳನ್ನು 
ದಾಖಅಸಲು ಬೇಕಾದಂತೆ ನಮ್ಮ ಕಿವಿಗಳು ವಿನ್ಯಾಸಗೊಂಡಿವೆ. 
ಮತ್ತೊಂದೆಡೆ, ಗಮನವಿಟ್ಟು ಕೇಳಅಸಿಕೊಳ್ಳುವುದು ಎಂದರೆ. 
ಗ್ರಹಣಪಶಕ್ತಿಯ ಪ್ರಂದನೆಯಾಗಿದೆ (coಕ್ರntive response). 
ಇನ್ನೊಂದು ರೀತಿಯಲ್ಲ ಹೇಳುವುದಾದರೆ, ಕೇಳಸಿಕೊಳ್ಳುವುದು 
ಎಂದರೆ, ಯಾರದೋ ಮಾತಿಗೆ ಕಿವಿಗೊಡುತ್ತಿದ್ದೇವೆ ಎಂದರ್ಥ- 
ಅವರೇನು ಹೇಳುತ್ತಿದ್ದಾ ರೋ ಅದಕ್ಕೆ ಮತ್ತು ಅದನ್ನು ಹೇಗೆ 
ಹೇಳಲಾಗುತ್ತಿದೆ ಎಂಬುದಕ್ಕೆ ಕಿವಿಗೊಡುತ್ತಿದ್ದೇವೆ. ಆ ಮೂಲಕ. 
ನಾವು ಮಾತನಾಡುವವನಿಗೆ ಪ್ರತಿಕ್ರಿುಸಬಹುದು. ಈ 
ವಿರೋಧಾಭಾಸವನ್ನು ಗಮನದಲ್ಲಟ್ಟುಕೊಂಡಾಗ, ಮಕ್ಕಳನ್ನು 
ಕೇಆಸಿಕೊಳ್ಳುವುದಮ ಮತ್ತು ಅವರ ಮಾತನ್ನು ಕಿವಿಗೊಟ್ಟು 
ಆಅಸುವುದು ಎರಡೂ ವಿಭನ್ನ ಸಂಗತಿಗಳಾಗುತ್ತವೆ. 


ಐದು ತಿಂಗಳ೦ದ ನಾನು ಶಾಲೆಯಲ್ಲ ಒಂದನೇ ತರಗತಿಗೆ 
ಶಿಕ್ಷಕಿಯಾಗಿದ್ದು, ನಾನು ಇಲ್ಲ ಕಅತ ಅತ್ಯಂತ ಮಹತ್ವದ ಸಂಗತಿ 
ಎಂದರೆ, ಮಕ್ಕಳ ಮಾತುಗಳನ್ನು ಕಿವಿಗೊಟ್ಟು ಕೇಳಸಿ- 


[69 ee 


ಇ 
5 
BR 


ಕೊಳ್ಳುವುದರ ಮೌಲ್ಯ. ಅನೇಕ ಮಕ್ಕಳು. ವಿಶೇಷವಾಗಿ ಕಡಿಮೆ 
ಆದಾಯದ ಕುಟುಂಬಗಳ೦ದ ಬಂದ ಸರ್ಕಾರಿ ಶಾಲಾ ಮಕ್ಕಳು, 
ತಮ್ಮ ಚಿಂತನೆಗಳಗೆ, ಯೋಚನೆಗಳಗೆ. ಕಲ್ಪನೆಗಆಗೆ ಮತ್ತು 
ತಮ್ಮ ಭಯ, ಬೇಸರಗಳಗೆ ಕಿಪಿಯಾಗಲು ಆಸಕ್ತಿ ಉಳ್ಳವರನ್ನು 
ಕಂಡುಕೊಳ್ಳುವಲ್ಲ ವಿಫಲರಾಗುತ್ತಾರೆ. ಅವರ ಹೆತ್ತವರು ಹೆಚ್ಚಿನ 
ಅವಧಿ ಕೆಲಸದ ಕಳೆಯಬಹುದು, ಒಡಹುಟ್ಟದವರು (ಇದ್ದರೆ) 
ಒಂದೋ ಅವರಿಗಿಂತ ತುಂಬಾ ದೊಡ್ಡವರಾಗಿರುತ್ತಾರೆ ಇಲ್ಲವೇ 
ತೀರಾ ಸಣ್ಣವರಾಗಿರುತ್ತಾರೆ: ಅವರ ಉಳದ ಕುಟುಂಬ ಎಲ್ಲೋ 
ದೂರದಲ್ಲ ವಾಸಿಸುತ್ತಿರುತ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ, 
ಶಾಲೆಯಲ್ಲ ಸಾಮಾನ್ಯವಾಗಿ ಶಿಕ್ಷಕರು ಮಕ್ಕಳು ಏನು ಹೇಳುತ್ತಾರೆ 
ಎಂಬುದನ್ನು ತಾಳ್ಕೆಬುಂದ ಕೇಆಸಿಕೊಳ್ಳುವಷ್ಟು ತಾಳೆ ಮತ್ತು 
ಶಕ್ತಿ ಹೊಂದಿರುವುದಿಲ್ಲ. ಯಾಕೆಂದರೆ, ಮಕ್ಕಳ ಮಾತು 
ಅಪ್ರಸ್ನುತವಾದುದು ಎಂಬುದು ಅವರ ಸಾಮಾನ್ಯ ಅಭಿಪ್ರಾಯ. 


ಈ ಎಲ್ಲಾ ಉಪೇಕ್ಷೆಗಳ / ಅನಾದರಗಳ ಮಧ್ಯೆ ಸಿಕ್ಕಿಹಾಕಿಕೊಂಡ 
ಮಕ್ಕಳು. ತಮ್ಮ ಮಾತಿಗೆ ಕಿವಿಗೊಡಬಲ್ಲವರನ್ನು ಥಟ್ಟನೆ 
ಗುರುತಿಸಿ. ಅವರಿಗೆ ಅಂಟಕೊಳ್ಳುತ್ತಾರೆ. ವಾಸ್ತವವಾಗಿ, 
ವಯಸ್ಥರೊಂದಿಗೆ ಮಾತನಾಡುವುದಕ್ಕಿಂತ ಮಕ್ಕಳೊಂದಿಗೆ 
ಮಾತುಕತೆ ಸ್ಥಾರಸ್ಯಕರವಾಗಿರುತ್ತದೆ. ಯಾಕೆಂದರೆ. ಮಕ್ಕಳ 
ಅನಿರೀಕ್ಷತ ಪ್ರತಿಕ್ರಿಯೆ,  ಅಸಾಂಪ್ರದಾಲುಕ ರೀತಿಯ 
ಯೋಚನೆಗಳು ಮತ್ತು ರಚನಾತ್ಮಕವಲ್ಲದ ನಂಜಕೆಗಳು ಅಚ್ಚರಿ 
ಮೂಡಿಸುವಂತಿರುತ್ತವೆ. 


ಕೇಳುಗರಾಗಿ ಶಿಕ್ಷಕರು 


ಶಾಲೆಯಲ್ಲ ಮಾರ್ಗದರ್ಶಕರಾಗಿ (ಶಿಕ್ಷಕರಾಗಿ), ಮಕ್ಷಳ ಮೌಬಕ 
ಅಭವ್ಯಕ್ತಿಗಳಗೆ ಸಮರ್ಪಕ ಅವಕಾಶ ಕಲ್ತಸುವುದು ಬಹಳ 
ಮುಖ್ಯ. ಎನ್‌ಸಿಇಆರ್‌ಟ  ಕೊಟ್ಟರುವಂತೆ ಪ್ರಾಥಮಿಕ 
ತರಗತಿಗಳಗೆ ಪುನರಾವರ್ತಿತ ಕಲಕೆಯ ಫಲತಾಂಶವು, 
'ಒಂದು ಘಟನೆಯನ್ನು ವಿಸೃತವಾಗಿ ವಿವರಿಸಬಲ್ಲ ಸಾಮರ್ಥ್ಯ 
ಬೆಳೆಸುವುದು, ಕೊಟ್ಟರುವಂತಹ ಒಂದು ಕಾಲ್ಪನಿಕ ಸನ್ನಿವೇಶಕ್ಕೆ 
ಹೇಗೆ ಪ್ಲಂದಿಸುವುದು ಮತ್ತು ಅವರ ದೈನಂದಿನ ಅನುಭವಗಳನ್ನು 
ಹಂಚಿಕೊಳ್ಳುವ ಸಾಮರ್ಥ್ಯ ಬೆಳೆಸುವುದು ಆಗಿರುತ್ತದೆ. ಇಂತಹ 
ಕಲಕೆಯ ಪರಿಣಾಮ / ಫಅತಾಂಶಗಳಗೆ ಸಣ್ಣ ವಯಸ್ಸಿನಿಂದಲೇ 
ಮಕ್ಕಳ ಸಮಾಜೋ- ಭಾವನಾತೃಕ ಬೆಳವಣಿಗೆಯೊಂದಿಗೆ 
ನಂಟು ಇರುತ್ತದೆ. ಇವೆಲ್ಲವುಗಳಗಾಗಿ, ಹಂಚಿಕೊಂಡ 
ಮಾಹಿತಿಗಳನ್ನೆಲ್ಲಾ ಅರ್ಥ ಮಾಡಿಕೊಂಡು, ಅದನ್ನು 
ಪರಿಷ್ಠರಿಸಬಲ್ಲ / ಪ್ರಕ್ರಿಯೆ ಮಾಡಿ. ಇನ್ನಷ್ಟು ಚಿಂತನೆಯನ್ನು 
ರಚನಾತೃಕವಾಗಿ ಪ್ರೇರೇಪಿಸಬಲ್ಲ ಒಬ್ಬ ಕ್ರಿಯಾಶೀಲ ಕೇಳುಗರ 


ಅವಶ್ಯಕತೆ ಇರುತ್ತದೆ. ಶಾಲೆಯಲ್ಲರುವ ಶಿಕ್ಷಕರೇ ಇದಕ್ಕೆ ಸೂಕ್ತ 
ವ್ಯಕ್ತಿ. ಶಿಕ್ಷಕಿಯು ಮಕ್ಕಳ ಮಾತಿಗೆ ಕಿವಿಗೊಟ್ಟು ಆಅಸುವ 
ಜೊತೆಗೆ, ಮಾತಿನ ನಡುವೆ ವಿವರ ಕೇಳ ತಿಆದುಕೊಂಡು ಮಕ್ಕಳು 
ಹೇಳುವುದನ್ನು ಅರ್ಥ ಮಾಡಿಕೊಳ್ಳಲೂ ಇದು ಸಹಕಾರಿ. 


ತಾಜಾ ಅನುಭವಗಳು 


ಒಂದು ದಿನ ನಾನು ಶಾಲೆಗೆ ಹೋಗಿ, ತರಗತಿಯೊಳಗೆ 
ಪ್ರವೇಶಿಸುವಷ್ಟರಲ್ಲ ರೂಜ (ಎಂಟು ವರ್ಷದ ಬಾಲಕ), ತನಗೆ 
ಹಿಂದಿನ ರಾತ್ರಿ ಚೇಳು ಕಚ್ಚಿತ್ತು ಎಂದು ಹೇಳಲು ಹಿಡೋಡಿ 
ಬಂದಳು. ನನಗೆ ಆಶ್ಚರ್ಯವಾಗಿ. ಹೇಗಾಯ್ತು, ನೀನು 
ಆರಾಮವಾಗಿ ಇದ್ದೀಯಾ ತಾನೆ. ನಿನ್ನ ಹೆತ್ತವರು ಏನು 
ಮಾಡಿದರು ಮುಂತಾದವುಗಳನ್ನು ವಿವರಿಸುವಂತೆ ಹೇಳದೆ. 
ಅವಳು. 'ಅಮ್ಮ ಮತ್ತು ಅಪ್ಪ ಏನೂ ಹೇಳಲಲ್ಲ. ನಾನೇ 
ಬೋರೊಫ್ಲಸ್ತಚ್ಚಿದೆ' ಎಂದು ಹಿಂದಿಯಲ್ಲ ಹೇಆದಳು. ಅವಳ 
ಉತ್ತರ ತಮಾಷೆಯಾಗಿ ಕಂಡಿದ್ದಲ್ಲದೆ. ಸಮಾಧಾನವೂ ಆಯತು. 
ಯಾಕೆಂದರೆ ಅವಳಗೆ ಕಚ್ಚಿದ್ದು ಚೇಳು ಆಗಿರಲು ಸಾಧ್ಯವೇ 
ಇರಲಲ್ಲ. ಗಣೇಶ್‌(ಏಳು ವರ್ಷ). ಒಂದು ದಿನ ಎಂದಿನಂತೆ 
ಇಲ್ಲದೆ ಮೌನವಾಗಿದ್ದ. ಯಾಕೆ ಎಂದು ವಿಚಾರಿಸಿದಾಗ. 
'ತಂದೆಯ ಸೈಕಲ್ಲಳುವಾಗಿದೆ. ನಾವು ಮಂಗೋಡ (Mangodi) 
ತಿನ್ನುತ್ತಿದ್ದಾಗ ಕಳ್ಳ ಬಂದು ಸೈಕಲ್‌ಎತ್ತಿಕೊಂಡು ಹೋಗಿಬಟ್ಟ' 
ಎಂದನು. ಆ ನಂತರದ ದಿನಗಳಲ್ಲ ನಾನು ಅವನನ್ನು ಪ್ರತಿ 
ದಿನವೂ 'ಸೈಕಲ್ಪಕ್ಕಿತೇ ಎಂದು ವಿಚಾರಿಸುತ್ತಿದ್ದೆ. ಇಲ್ಲ ಎಂದು 
ಉತ್ತರಿಸುತ್ತಿದ್ದ. ಆದರೆ, ನಾನು ತರಗತಿ ಪ್ರವೇಶಿಸುವಾಗ ಮತ್ತು 
ತರಗತಿ ಮುಗಿಸಿ ಹೊರಡುವಾಗ ದಿನಾಲೂ ಅವನು ನನಗೆ 
ನಮಸ್ಥರಿಸಲು ಶುರು ಮಾಡಿದ. ಪ್ರೀತಿಯಿಂದ ಡುಗ್ಗು ಎಂದು 
ಕರೆಸಿಕೊಳ್ಳುತ್ತಿದ್ದ ಐದು ವರ್ಷದ ಹರಿ ಓಂ, ಪ್ರತಿದಿನವೂ ಕಣ್ಣಲ್ಪ 
ನೀರು ತುಂಬಕೊಂಡೇ ಶಾಲೆಗೆ ಬರುತ್ತಿದ್ದ. ಬಂದವನೇ, 
'ಮೇಡಂ, ನಾವು ಮನೆಗೆ ಹೋಗುವುದು ಯಾವಾಗ? ನನ್ನು 
ಸಹೋದರ ಎಷ್ಟು ಹೊತ್ತಿಗೆ ಬರುತ್ತಾನೆ? ಎಂದು ಕೇಳುತ್ತಿದ್ದ. 
ಶಾಲೆಯಲ್ಲ ಮರುಗಿಕೊಂಡೇ ಇರುತ್ತಿದ್ದ ಅವನಿಗೆ ಶಾಲೆಗೆ 
ಬರುವುದು ಇಷ್ಟವೇ ಇಲ್ಲದಿರುವುದು ಅಚ್ಚರಿಯ 
ಸಂಗತಿಯಾಗಿರಲಲ್ಲ. ಇದರಿಂದಾಗಿ ಅವನ ಯೋಚನಾ ಶಕ್ತಿ 
ಮತ್ತು ಕಅಕಾ ಸಾಮರ್ಥ್ಯಕ್ಕೂ ಧಕ್ಷೆಯಾಗುತ್ತಿರುವುದನ್ನು ನಾನು 
ಅರಿತೆ. ಹರಿ ಓಂ ಒಬ್ಲ ಅನಾಥ ಬಾಲಕ ಎಂದು ಕೆಲವೇ ದಿನಗಳಲ್ಪ 
ನನಗೆ ಗೊತ್ತಾಯಿತು. ಕೆಲವು ವಾರ ಗಮನಿಸಿದ ಬಳಕ, ಅವನಿಗೆ 
ಕಅಕಾ ನ್ಯೂನತೆ (learning disability) ಇರುವ ಸಂದೇಹ 
ಉಂಬಾಲಯುತು. ಆದರೆ, ಅವನೊಂದಿಗೆ ಸೌಹಾರ್ದ ಸಂಬಂಧ 
ಬೆಳೆಸಿಕೊಳ್ಳಬೇಕಾದರೆ, ಅವನ ಮಾತಿಗೆ ಕಿವಿಗೊಡಬೇಕು. 
ಆತ್ಮೀಯವಾಗಿ ಮಾತನಾಡಬೇಕು ಮತ್ತು ನಿರತ 
ವಾತಾವರಣವನ್ನು ನಿರ್ಮಿಸಿ. ಅವನು ತನ್ನ ಭಾವನೆಗಳನ್ನು 
ಹಂಚಿಕೊಳ್ಳುವಂತೆ ಮಾಡಬೇಕಾಗಿತ್ತು. ಅವನು ನನಗೆ ಕುಳ್ಜ 
ಟೀಚರ್‌('ಚೋಟ ಮೇಡಂ') ಎಂದು ಹೆಸರಿಟ್ಟದ್ದ. ಕ್ರಮೇಣ 
ಅವನ ಕಣ್ಣೀರು ನಿಂತುಹೋಗಿದ್ದಲ್ಲದೆ, ಆಗಾಗ ಅವನ ಮುಬದಲ್ಪ 
ನಗು ಮೂಡಲಾರಂಭಸಿತು ಹಾಗೂ ಕಅಯುವ ಆಸಕ್ತಿಯನ್ನು 


ತೋರಲಾರಂಭಸಿದ. ಕೆಳಗಿನ ಚಿತ್ರದಲ್ಲ. ನಾನು ಅವನ ಚಿತ್ರ 
ಬಡಿಸಿ ಅವನ ಹೆಸರು ಬರೆದೆ. ಪ್ರತಿಯಾಗಿ ಅವನು ನನ್ನ ಚಿತ್ರ 
ಬರೆದ. (ಚಿತ್ರ 2). 'ಇದು ನಾನು ತಾನೇ? ಹಾಗಿದ್ದರೆ ನನ್ನು 
ಕೂದಲು ಎಲ್ಲ? ನನ್ನ ಕೈ-ಕಾಲು ಎಲ್ಲ?' ಎಂದು ನಾನು 
ಕೇಆದಾಗ, ತಾನು ಬಡಿಸಿದ ಚಿತ್ರದಲ್ಲ ಅವೆಲ್ಲ ವಿವರಗಳನ್ನೂ 
ತಕ್ಷಣವೇ ಸೇರಿಸಿದ. 


ಮಕ್ಕಳು ತಮಗೆ ಅನಿಸಿದ್ದನ್ನು ಪ್ರಾಮಾಣಿಕವಾಗಿ ನನ್ನೊಂದಿಗೆ 
ಮುಕ್ತವಾಗಿ ಹೇಳಕೊಳ್ಳುತ್ತಾರೆ. ಕೆಲವೊಮ್ಮೆ ತರಗತಿಯಲ್ಲನ 
ಚಟುವಟಕೆಗಳು ಅವರಿಗೆ ಇಷ್ಟವಾಗದೇ ಇದ್ದರೆ ಅವರು. 
'ಟೀಚರ್‌, ನಮಗೆ ಇದು ಖುಷಿ ಕೊಡುತ್ತಿಲ್ಲ!” ಎಂದು ಮುಕ್ತವಾಗಿ 
ಹೇಳಕೊಂಡಿದ್ದಿದೆ. ಒಮ್ಮೆ ನನಗೆ ಪೆಚ್ಚೆನಿಸಿದರೂ. ಅವರ ಮುಕ್ತ 
ಭಾವನೆಯನ್ನಷ್ಟೇ ಪರಿಗಣಿಸುತ್ತೇನೆ. ಯಾಕೆಂದರೆ ಅದು ಅವರು 
ನನ್ನ ತರಗತಿಯಲ್ಲ ಆರಾಮವಾಗಿ ಇದ್ದಾರೆ ಎಂಬುದರ ಸಂಕೇತ. 


ಚಿತ್ರ 1. ಹರಿ ಓಂನ ಸ್ನೇಟಿನಲ್ಲಿ ನಾನು ಬಿಡಿಸಿದ ಅವನ ಚಿತ್ರ. 


ಚಿತ್ರ 2. ಹರಿ ಓಂ ಬಿಡಿಸಿದ ನನ್ನ ಅಂದರೆ 'ಕುಳ್ಳಿ ಟೀಚರ್‌'ನ ಚಿತ್ರ 


ಚಿಟ್ಟೆಯ ಸಾಧನದೊಂದಿಗೆ ಕತೆ ಹೇಳಿದ ಮಕ್ಕಳು 


ಚಿಟ್ಟೆಯ ಸಾಧನದೊಂದಿಗೆ ನಡೆಸಿದ ಸಂಭಾಷಣಿಯು. ನನ್ನು 
ತರಗತಿಯಲ್ಲ ನಾವು ಕೈಗೊಂಡ ಅತ್ಯುತ್ತಮ ಸಂಭಾಷಣಿಯಾಗಿ 
ಹೊರಹೊಮ್ಮಿತು. ಗಣಿತದ ಆರಂಭಕ ಹಂತದಲ್ಲ. ಎಣಿಕೆ ಮತ್ತು 
ಅಂಕಿಗಳ ಕುರಿತಾದ ಗುಣಾತ್ಮಕ ಅರಿವನ್ನು ಬೆಳೆಸಿ, 
' ಗಣಿತಮಾಲಾ' ವನ್ನು ಬಳಸಲು ಪ್ರೋತ್ಸಾಹಿಸಲಾಗಿತ್ತು. 
ಬೇರೆಬೇರೆ ಬಣ್ಣಗಳ ಮಣಿಗಳನ್ನು ಕ್ರಮಬದ್ಧವಾಗಿ ಹತ್ತರ 
ಹೋಡಿಯಲ್ಲ ಹೋಣಿಸಲಾದ ಮಣಿಗಳ ಮಾಲೆ ಗಣಿತ್‌ಮಾಲಾ. 
ಪ್ರಾಥಮಿಕ ತರಗತಿಯ ಮಕ್ಕಳಗೆ. ಚಲನೆಯನ್ನು ಅರ್ಥವತ್ತಾಗಿ 
ಹೇಳಕೊಡುವ ವಿಧಾನ ಇದಾಗಿದೆ. 'ಗಣಿತಮಾಲಾ'ವು ಒಂದು 
ಕೈತೋಟವಾಗಿದ್ದು. ಅದರಲ್ಪ್ಲನ ಮಣಿಗಳು ಹೂವುಗಳೆಂದೂ 
ಕಲ್ಪಸಿಕೊಂ೦ಡು, ಒಂದು ಸಣ್ಣ ಕಾಗದದ ತುಂಡನ್ನು ಹೂವಿನಿಂದ 
ಹೂವಿಗೆ ಹಾರುವ ಚಟ್ಟೆ ಎಂದೂ ಕಲ್ತಸಿಕೊಳ್ಳುವ. ಗಣಿತದ 
ಮನರಂಜನಾತ್ಮಕ ಆಟವಿದು. ತರಗತಿಗಾಗಿ ನಾನು ಹಲವಾರು 
ಚಿಟ್ಟೆಗಳನ್ನು ಮಾಡುತ್ತಲೇ ಇದ್ದೆ. ಯಾಕೆಂದರೆ, ಹಿಂದೆ ಮಾಡಿದ್ದ 
ಚಿಲ್ಲೆಗಳು ಕಳೆದುಹೋಗಿಯೋ. ಹರಿದೋ, ಸಣ್ಣ ಮಕ್ಕಳು 
ತೆಗೆದು ಕೊಂಡೋ ಕೈತಪ್ತಿಹೋಗಿದ್ದವು. ಒಂದು ದಿನ ನಾನು 
ತರಗತಿಗೆ ಹೋಗಿ ನೋಡುವಾಗ, ಮತ್ತೆ ಒಂದು ಚಿಟ್ಟೆ 
ಕಳೆದುಹೋಗಿದ್ದು ಗಮನಕ್ಕೆ ಬಂತು. ಆಗ ನಾನು ಉತ್ಪೇಕ್ಷಿತ 
ದನಿಯಲ್ಲ. 'ಹಿಹೋ ನಮ್ಮ ಚಿಟ್ಲೆ ಬಹಳ ದಿನಗಳಂದ 
ಕಾಣಿಸುತ್ತಿಲ್ಲ. ಎಲ್ಲಿ ಹಾರಿಹೋದಳು ಅವಳು? 
ಅವಳೆಲ್ಲಯಾದರೂ ಬದ್ದು ಏಟು ಮಾಡಿಕೊಂಡಿದ್ದರೆ? ಎಂದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಹೇಳದೆ. ಆಗ ಮಕ್ಕಳಅ೦ದ ಬಂದ ಪ್ರತಿಕ್ರಿಯೆ ಹೀಗಿತ್ತು: 


ವೈಶಾಲ: ಟೀಚರ್‌, ನಮ್ಮ ಚಿಟ್ಟೆ ಅವಳ ಹಳ್ಳಿಗೆ ಹೋಗಿರಬಹುದು. 
ಅನುಜ್‌: ಹೌದು! ಹಾಗಾಗಿ ವಾಪಸ್‌ಬರಲು ಅವಳು ಇಷ್ಟೊಂದು 
ಸಮಯ ತೆಗೆದುಕೊಳ್ಳುತ್ತಿದ್ದಾಳೆ 


ರೂಬ: ಅವಳು ಮನೆ 
ತೊಡಗಿಸಿಕೊಂಡಿರಬಹುದು. 


ಕಟ್ಟಿಕೊಳ್ಳುವುದರಲ್ಲ 


ನಾನು: ಓಹೋ ಹಾಗೋ? ಈ ಮಾತು ಸರಿಯಾಗಿದೆ. ಮನೆ 
ಕಟ್ಟುವುದೆಂದರೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ಅವಳು 
ಇಟ್ಟಿಗೆಯಿಂದ ಮನೆ ಕಟ್ಟುತ್ತಿದ್ದಾಳಾ? 


ರಿಷಿ: ಇಲ್ಲ ಟೀಚರ್‌. ಚಿಟ್ಟೆಗಳು ಹೂವಿನಲ್ಲ ವಾಸಿಸುತ್ತವೆ. ಅವಳು 
ಹೂವುಗಳ೦ದಲೇ ಮನೆ ಕಟ್ಟುತ್ತಿದ್ದಾಳೆ. 


ಶೇ ಇಡೀ ಮಾತುಕತೆ ನನಗೆ ಬಹಳ ಆಸಕ್ತಿಕರವಾಗಿ ಕಂಡಿತು. 
ಮಕ್ಕಳೆಲ್ಲರೂ ತಮ್ಮ ಪಾಡಿಗೆ ತಮ್ಮತಮ್ಮ ಕಲ್ಪನೆಗಳಗೆ 
ಎಟುಕಿದಂತೆ ಕತೆಗಳನ್ನು ಕಲ್ತನಿಕೊಂಡು ಹೇಳಕೊಳ್ಳ- 
ತೊಡಗಿದರು! ಕೆಲವೊಮ್ಮೆ. ವಾನು ಸಹಜವಾಗಿ ಎಂಬಂತೆ, ಜಿಟ್ಟೆ 
ಕಳೆದುಹೋದುದರ ಬಗ್ಗೆ ನಿರಾಶೆ ವ್ಯಕ್ತಪಡಿಸುತ್ತೇನೆ. ಆಗ 
ಮಕ್ಕಳು ಯಾರಾದರೂ ತಕ್ಷಣವೇ ಕಾಗದದ ಜಲ್ಲೆ ಮಾಡಿ ನನಗೆ 
ತಂದುಕೊಟ್ಟು. 'ನೋಡಿ ಟೀಚರ್‌, ನಮ್ಮ ಚಿಟ್ಟೆಯ ತಂಗಿ 
ಬಂದಿದ್ದಾಳೆ" ಎಂದು ಹೇಳ ಕೊಡುತ್ತಿದ್ದರು. ಗಣಿತಮಾಲ- 
ದೊಂದಿಗೆ ಆಟವಾಡುವಾಗಲೆಲ್ಲಾ ನಾನು ಅವರನ್ನು 
ಎಚ್ಚರಿಸುತ್ತಲೇ ಇರುತ್ತೇನೆ. ಉದಾಹರಣೆಗೆ, ಯಾವುದಾದರೂ 
ವಿದ್ಯಾರ್ಥಿ ಕಾಗದದ ಚಿಲ್ಲೆಯನ್ನು ಗಟ್ಟಯಾಗಿ 
ಹಿಡಿದುಕೊಂಡಿದ್ದರೆ, ನಾನು. 'ಅಯ್ಯೋ ನಮ್ಮ ಚಿಟ್ಟೆ ತುಂಬಾ 
ಸೂಕ್ಷ್ಯ. ಅವಳನ್ನು ಜೋಪಾನವಾಗಿ ಹಿಡಿದುಕೊಳ್ಳಬೇಕು' ಎಂದು 
ಹೇಳುತ್ತೇನೆ. ಒಂದು ದಿನ ಅನುಜ್‌ಹೇಆದ: 'ಟೀಚರ್‌, ನಮ್ಮ 
ಚಿಟ್ಟೆಗೆ ಜ್ರರ ಬಂದಿದೆ. ಅವಳ ಮೈ ಸುಡುತ್ತಿದೆ! ಎ೦ದು. 


ಹರಿ ಹಂಗೆ ಈ ಆಟದ ಮುಂದುವರಿಕೆ ಬಹಳ ಚೆನ್ನಾಗಿ 
ಹೊಂದಿಕೆಯಾಯುತು. ಅವನು ಇನ್ನೂ ಅಂಕಿಗೂ ಹಿಂದಿನ 
ಪರಿಕಲ್ಲನೆಯ ಹಂತದಲ್ಲದ್ದುದರಿಂದ. ಅಡ್ಡಾದಿಡ್ಡಿಯಾಗಿ 
ಎಣಿಸುವ ವೇಕೆ ಅವನು ಎರಡೆರಡು ಸಾಅನ ಮಣಿಗಳನ್ನು 
ತಳ್ಳುತ್ತಿದ್ದ. ಹಾಗಾಗಿ, 'ಹರಿ ಓಂ, ಈ ಚಿಟ್ಟೆ ತುಂಬಾ ಸಣ್ಣದು. ಅದು 
ಹಲವು ಹೂವುಗಳನ್ನು ಒಂದೇ ಬಾರಿಗೆ ತಿನ್ನಲಾರಳು. ಒಂದು 
ಸಲಕ್ಷೆ ಒಂದೇ ಮಣಿಯನ್ನು ತಳ್ಳು. ಇಲ್ಲದಿದ್ದರೆ ಅದು ಅವಳ 
ಗಂಟಲಲ್ಲ ಸಿಕ್ಕಿಹಾಕಿಕೊಂಡೀತು! ಎಂದು ಅವನಿಗೆ ಹೇಳದೆ. 
ನನ್ನನ್ನು ನೇರವಾಗಿ ದಿಟ್ಟಿಸಿ. ನನ್ನ ಮಾತನ್ನು ಅರ್ಥೈಸಿಕೊಂಡ 
ಹರಿ ಓಂ, ನಂತರ ಒಂದೊಂದೇ ಮಣಿಗಳನ್ನು ತಳ್ಳಲಾರಂಭಸಿದ. 
ಆದರೆ ಕೆಲವೇ ಹೊತ್ತಿನಲ್ಪ್ಲ ಮತ್ತೆ ಹಿಂದಿನಂತೆ ಒಂದೇ ಬಾರಿಗೆ 
ಅನೇಕ ಮಣಿಗಳನ್ನು ತಳ್ಳುತ್ತಾ. 'ಟೀಚರ್‌. ಜಿಲ್ಲೆಗೆ ಬಹಳ 
ಹಸಿವಾಗಿದೆ! . ಅವಳು ಇದನ್ನೆಲ್ಲಾ ತಿನ್ನುತ್ತಾಳ ಎಂದು 
ಆತುರದಿಂದ ಹೇಳದ. 


ಚಿತ್ರ 3. ಗಣಿತಮಾಲ ಮತ್ತು ಚಿಟ್ಟೆಯ ಸಾಧನದೊಂದಿಗೆ ಮಕ್ಕಳು ಆಟವಾಡುತ್ತಿರುವುದು. 


ವಿಮಶಾತ್ಮಕ ಆಲೋಚನೆಯ ಕಡೆಗೆ ಒಂದು ಹೆಜ್ಜೆ 


ಮಕ್ಕಳ ಮಾತಿಗೆ ಕಿವಿಗೊಡುವುದೆಂದರೆ, ಮಾತುಕತೆಯನ್ನು 
ಸಮೃದ್ಧಗೊಳಸುವ ಮೂಲಕ ಎರಡೂ ದಿಕ್ಕಿನಲ್ಲ ಕಲಕೆಗೂ 
ಅವಕಾಶ ನೀಡುತ್ತದೆ. ನನ್ನ ಕೆಲವು ಅನುಭವಗಳ ಪ್ರಕಾರ. 
ಮಕ್ಷಳಗೆ ನಾವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ತಿಳುವಳಕೆ 
ಇರುತ್ತದೆ. ಒಂದು ದಿನ ತರಗತಿಯಲ್ಲ, ಹಂದಿಯ 'ರ' ಅಕ್ಷರಕ್ಕೆ 
ಸಂಬಂಧಿಸಿದ ಪದಗುಚ್ಛವನ್ನು ನಾವು ರಚಿಸುತ್ತಿದ್ದೆವು. 'ರ' 
ಅಕ್ಷರದಿಂದ 'ರೂಪಾಯು' (ರ ಸೇ ರೂಪಯೇ) ಎಂದು ನಾನು 
ಹಿಂದಿಯಲ್ಲ ಬರೆದಿದ್ದೆ. ಬರೆದು ಮುಗಿದ ಮೇಲೆ ನಾನು 
ಅಲ್ಲಾಮಶ್ನನ್ನು (ಏಳು ವರ್ಷ) ಕರೆದು ಮುಂದೆ ಬರುವಂತೆ ಹೇಳ, 
'ರ' ಅಕ್ಷರದೊಂದಿಗೆ ನೀನು ಏನಾದರೂ ಗುರುತಿಸಬಲ್ಲೆಯಾ?' 
ಎಂದು ಕೇಳದೆ. ಅವನು, 'ರ ಸೇ ರೂಪಯೇ' ಎಂದು ಹಿದಿದಾಗ 
ಕೆಳಗಿನ ಮಾತುಕತೆ ಸೃಷ್ಟಿಯಾಯಿತು. ಅಭಯ್‌(ಆರು ವರ್ಷ) 
ಅವನ ಪಕ್ಕದಲ್ಲಯೇ ನಿಂತು ಕೇಳಸಿಕೊಳ್ಳುತ್ತಿದ್ದ. 


ಅಲ್ಲಾಮಶ್‌ : ಟೀಚರ್‌, ಡಾಲರ್‌ ಕೂಡಾ ಆಗುತ್ತದೆ 
ನಾನು : ಡಾಲರ೯ಂದರೆ ಏನು? 


ಅಲ್ಲ್ದಾಮಶ್‌ ಒಂದು ಡಾಲರ೯ಂದರೆ ಒಂದು ಸಾವಿರ 
ರೂಪಾಲುಗೆ ಸಮ ಎಂದು ನನ್ನ ತಂದೆ ಹೇಳುತ್ತಿದ್ದರು. 


ನಾನು : ಠ ಡಾಲರ್ವಲ್ಲ ಬಳಕೆಯಾಗುತ್ತದೆ? 

ಅಲ್ಲಾಮಶ್‌ : ದಿಲ್ಲ ಮತ್ತು ಮುಂಬೈನಲ್ಲ. 

ನಾನು : ಡಾಲರ್ಲ೯ಮ್ರಿಕದಲ್ಲ ಚಲಾವಣಿಯಾಗುತ್ತದೆ ಎಂದು 
ನನಗೆ ಅನಿಸುತ್ತದೆ. ಅಂದ ಹಾಗೆ ನೀನು ಅಮ್ರಿಕ ಎಂಬ ಹೆಸರು 


ಈ ಮೊದಲು ಕೇಆದ್ದೀಯಾ? ಅಮ್ರಿಕಾ ಎಲ್ಪದೆ? 


ಅಭಯ್‌ : ಟೀಚರ್‌, ಅದು ಅಮ್ರಿಕಾ ಅಲ್ಲ ಅಮೆರಿಕಾ! 


ಚಿತ್ರ 1. ಹಿಂದಿಯರ ಅಕ್ಷರದಿಂದ ರಚಿಸಿರುವ ಪದಗುಚ್ಛಗಳನ್ನು ಬರೆದ ಕಪ್ಪುಹಲಗೆಯ ಮುಂದೆ ಅಲ್ತಾಮಶ್‌; ಮೇಲಿನ ಎಡತುದಿಯಲ್ಲಿ 


ರೂಪಾಯಿ ಎಂದು ಬರೆಯಲಾಗಿದೆ 


ಶಾಲೆಯಲ್ಲಿ ಶಿಕ್ಷಕಿ ಮಕ್ಕಳ ಮಾತನ್ನು ಸಕ್ರಿಯವಾಗಿ ಕಿವಿಗೊಟ್ಟು 
ಆಲಅಸುವುದರಿಂದ ಮಕ್ಷಳ ಚಿಂತನಾ ಕ್ರಮವನ್ನು 
ಉತ್ತೇಜಸಿದಂತಾಗುತ್ತದೆ. ಬಹುಶಃ ಇದು ಶಾಲಾ ಶಿಕ್ಷಣದಲ್ಲ 
ಪಠ್ಯಪುಸ್ತಕಗಳಂತಹ ಸಾಂಪ್ರದಾಯಕ ಸಾಧನಗಳಂದ 
ಸಾಧ್ಯವಾಗದ ಪ್ರಕ್ರಿಯೆ. ದೈನಂದಿನ ಪ್ರಸಂಗಗಳ ಕುರಿತು 
ಮಕ್ಕಳನ್ನು ಸಂವಾದದ ಮೂಲಕ ಗಂಭೀರ ಯೋಚನೆಗೆ 
ಸೆಳೆಯುವುದು. ಗಣಿತದ ಅಮೂರ್ತ ಪ್ರಶ್ನೆಗಳ ಮೂಲಕ 
ಸೆಕೆಯುವುದಕ್ಕಿಂತ ಸುಲಭ. ಈ ಎಲ್ಲವುಗಳಂ೦ದ, ಮಕ್ಷಳಗೆ 
ಕಿವಿಗೊಟ್ಟು ಆಲಅಸುವುದರಿಂದ, ನಾವು ಅವರ ಬಗ್ಗೆ ಕಾಳಜಿ 
ವಹಿಸುತ್ತೇವೆ ಎಂದೂ. ನೀವು ಶಾರೀರಿಕವಾಗಿ ಮತ್ತು 
ಮಾನಸಿಕವಾಗಿ ಹಾಜರಿದ್ದೀರಿ ಎಂದೂ ಮತ್ತು ನೀವು ನಿಮ್ಮ 
ಸಮಯ ಮತ್ತು ಶಕ್ತಿಯನ್ನು ವಿನಿಯೋಗಿಸುವ ಮೂಲಕ 


ಅವರನ್ನು ಗೌರವಿಸುತ್ತೀರಿ ಎಂದೂ ತೋರಿಸಿದಂತಾಗುತ್ತದೆ. 
ಎಲ್ಲಕ್ಕಿಂತ ಮುಖ್ಯವಾಗಿ, ಒಬ್ಬ ವಯಸ್ಥರು ಇನ್ನೊಬ್ಬ ವಯಸ್ಥರ 
ಮಾತನ್ನು ಗಮನವಿಟ್ಟು ಆಅಸುವುದೆಂದರೆ ಅವರನ್ನು 
ಗೌರವಿಸಿದಂತೆ. ಮಕ್ಕಳು ಕೂಡಾ ಇತರರಂತೆ ಗೌರವಿಸಲು 
ಅರ್ಹರಿರುತ್ತಾರೆ. ಅಲ್ಲದೆ, ಮಕ್ಕಳ ಸುರಕ್ಷೆ ಮತ್ತು ನಮ್ಮವರು 
ಎಂಬ ಭಾವವೂ ಸೇರಿಕೊಂಡು, ಮಕ್ಷಳಲ್ಪ ಶಾಲಾ ವ್ಯವಸ್ಥೆಯು 
ತಮ್ಮ ಜೀವನದ ಕೌಶಲಗಳನ್ನು ಕಅಯುವ/ಕಅಸುವ ಸ್ಥಳ 
ಎಂಬ ಬೆಚ್ಚನೆಯ ಭಾವವನ್ನು ಕಟ್ಟಕೊಡುತ್ತದೆ. 


( ಮಕಳ ಹಿತದೃಷ್ಟಿಯಿಂದ ಅವರ 
ಬದಲಸಲಾಗಿದೆ). 


ಹೆಸರುಗಳನ್ನು 


ಸುಕೃತಿ ಲಖ್ತಾಕಿಯಾ ಅವರು ಮಧ್ಯಪ್ರದೇಶದ ಸಾಗರ್‌ನಲ್ಲರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಅಸೋಸಿಯೇಟ್‌ ಆಗಿದ್ದಾರೆ. 
ಅವರು ದೆಹಅ-ಎನ್‌ಸಿಆರ್‌ನ ಶಿವ್‌ ನಾಡಾರ್‌ ವಿಶ್ವವಿದ್ಯಾಲಯದಲ್ಲಿ ಇಂದ್ಲ್ದಿಷ್‌ ಸಾಹಿತ್ಯದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. 
ಓದುವುದು. ಸಿನಿಮಾ ವೀಕ್ಷಣೆ, ಬರವಣಿಗೆ ಮತ್ತು ಪಕ್ಷಿ ವೀಕ್ಷಣೆ ಅವರಿಗೆ ಇಷ್ಟ. ಅವರನ್ನು 
sukriti.lakhtakia@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 73 


ಶಿಕ್ಷಕರ ಕಾಳಜಿ ಮತ್ತು ಕಳಕಳಿಯಿಂದ ರೂಪಾಂತರಗೊಂಡ ಶಾಲೆ 


ಸುನಿತಾ ಸುರೇಶ್‌ರಾವ್‌ 


ಮಕ್ಕಳಲ್ಲ ಯಾವುದೇ ರೀತಿಯ ಕಅಕೆಯನ್ನು ಸಕ್ರಿಯಗೊಳಸಲು 
ಮತ್ತು ಅವರ ಸಮಗ್ರ ಅಭವೃದ್ಧಿಗೆ ಕೊಡುಗೆ ನೀಡಲು 
ಸಾಮಾಜಕವಾಗಿ ಮತ್ತು ಭಾವನಾತ್ಯಕವಾಗಿ ಅನುಕೂಲಕರ 
ವಾತಾವರಣವು ಪೂರ್ವಾಪೇಕ್ಷಿತವಾಗಿದೆ. ಈ ಲೇಖನದಲ್ಲ 
ನಾನು ವಿಜಯಪುರದ ಕನ್ನಡ ಮಾಧ್ಯಮ ಗಂಡು ಮಕ್ಕಳ 
ಶಾಲೆಯ (Kannada Boys’ School - KBS) ಮಕ್ಕಳ 
ಅನುಭವಗಳನ್ನು ಮತ್ತು ಅತ್ಯಂತ ಕಠಿಣ ಸಂದರ್ಭಗಳಲ್ಲ 
ಅವರಿಗೆ ಭಾವನಾತ್ಕಕ ಬೆಂಬಲವನ್ನು (€motional support) 
ನೀಡುವಲ್ಲ ಅವರ ಶಿಕ್ಷಕರ ಸೃಜನಶೀಲತೆ ಮತ್ತು ಸಕಾರಾತ್ಛಕ 
ಪ್ರಯತ್ನಗಳನ್ನು ಪ್ರಸ್ಲುತಪಡಿಸಲು ಬಯಸುತ್ತೇನೆ. ಅಪರಾಧ 
ಆರೋಪಗಳು. ಮದ್ಯಪಾನ. ಪೋಷಕರ ಸಾವು. ಮತ್ತು 
ಪೋಷಕರು ಅವರನ್ನು ತೊರೆದು ಹೋಗುವುದು ಅಲ್ಪನ ಮಕ್ಷಳು 
ಎದುರಿಸುತ್ತಿರುವ ಕೆಲವು ಸಮಸ್ಯೆಗಳಾಗಿದ್ದು. ಇವು 
ಭಾವನಾತ್ಕಕವಾಗಿ ಅವರ ಮನಸ್ತಿನಲ್ಲ ಆಕವಾದ ಗಾಯಗಳನ್ನು 
ಉಂಟು ಮಾಡುತ್ತವೆ. ಹೀಗಾಗಿ ಇಲ್ಲನ ಶಿಕ್ಷಕರು 
ಜಾಗರೂಕರಾಗಿರಬೇಕಾಗಿದ್ದು. ಕೇವಲ ಶೈಕ್ಷಣಿಕ ವಿಷಯಗಳಲ್ಪ 
ಬೆಂಬಅಸುವುದು ಮಾತ್ರವಲ್ಲದೆ. ಅವರು ಪ್ರಬುದ್ಧರಾಗಿ, 
ಪ್ರತಂತ್ರರಾಗಿ ಬೆಳೆಯಲು ಮಕ್ಕಳ ಮನಸ್ಸಿನ ಭಾವನೆಗಳನ್ನು 
ಅರ್ಥ ಮಾಡಿಕೊಂಡು ಅವರಿಗೆ ಅಗತ್ಯವಿರುವ ಭಾವನಾತೃಕ 
ಬೆಂಬಲವನ್ನು ಸಹ ನೀಡಬೇಕಾಗುತ್ತದೆ. 


ಮಕ್ಕಳ ಹಿನ್ನೆಲೆ ಮತ್ತು ಸಂದರ್ಭ 
ವಿಜಯಪುರದ ( ಮೊದಲು ಬಜಾಪುರ ಎಂದು 
ಕರೆಯಲಾಗುತ್ತಿತ್ತು) ಬಹುಪಾಲು ಜನರು, ಕೃಷಿಯನ್ನು 


ಅವಲಂಜಸಿದ್ದಾರೆ. ಆದರೆ, ಸಕಾಲಕ್ಕೆ ಮಳೆಯಾಗದ ಕಾರಣ 
ಜೀವನೋಪಾಯ ಅರಸಿ ಅವರು ಬೇರೆ ಜಲ್ಲೆಗಳಗೆ ವಲಸೆ 
ಹೋಗುವಂತಾಗಿದೆ. ಜೀವನೋಪಾಯ ಅರಸಿ ಈ ಲಾರಿಗೆ 
ವಲಸೆ ಬಂದಿರುವ ಅನ್ಯ ರಾಜ್ಯಗಳ ಜನರು ಸಣ್ಣಪುಟ್ಟ ಕೆಲಸ 
ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಹೀಗಾಗಿ ರೈಲು 
ನಿಲ್ದಾಣದ ಬಳ ಇರುವ ಶಾಲೆಗೆ ನಗರದ ವಿವಿಧೆಡೆಯಿಂದ 
ಹಲವಾರು ಮಕ್ಕಳು ಬರುತ್ತಿದ್ದಾರೆ. ಅವರಲ್ಲ ಅನೇಕರು ತಮ್ಮ 
ಪೋಷಕರಿಂದ ನಿರ್ಲಕ್ಷಿಸಲ್ಪಟ್ಟದ್ದಾರೆ ಜೊತೆಗೆ. ಅವರಲ್ಲ 
ಹೆಚ್ಚಿನವರು ಏಕ ಪೋಷಕರಿಂದ (single parent) 
ಬೆಕೆಸಲ್ಲಡುತ್ತಿದ್ದಾರೆ. ಪೋಷಕರು, ತಮ್ಮ ಮಕ್ಕಳನ್ನು 
ನೋಡಿಕೊಳ್ಳುವ ಕೆಲಸದಿಂದ ಕೆಲವು ಗಂಟಿಗಳ ಕಾಲ ಬಡುವು 


ಸಿಗುವುದರಿಂದ ಆ ಸಮಯವನ್ನು ದೈನಂದಿನ ಕೂಲಗಾಗಿ 


[7 ee 


ಇ 
5 
BR 


ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುವುದೂ ಸೇರಿದಂತೆ 
ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಲವು ಕಾರಣಗಳನ್ನು 
ಅವರು ಹೊಂದಿದ್ದಾರೆ. ಶಾಲೆಯಲ್ಪ್ಲದ್ದಾಗ ಮಕ್ಷಳಗೆ ಕನಿಷ್ಠ ಒಂದು 
ಹೊತ್ತಿನ (ಮಧ್ಯಾಹ್ನದ ಊಟ) ಊಟವಾದರೂ ದೊರಕುತ್ತದೆ 
ಎಂಬ ಭರವಸೆಯ ಅಂಶವನ್ನೂ ಇದು ಒಳಗೊಂಡಿದೆ. 


ಮೊದಲೇ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದ ಈ 
ಸಮುದಾಯಗಳು ಸಾಂಕ್ರಾಮಿಕ ರೋಗದಿಂದ ಮತ್ತಷ್ಟು 
ತೀವ್ರವಾಗಿ ತತ್ತರಿಸಿವೆ. ಈ ಶಾಲೆಯಲ್ಲ ವ್ಯಾಸಂಗ 
ಮಾಡುತ್ತಿರುವ ಬೇರೆಬೇರೆ ಕುಟುಂಬಗಳಗೆ ಸೇರಿದ ಇಬ್ಬರು 
ಮಕ್ಕಳು ಕೋವಿಡ್‌ ಸಾಂಕ್ರಾಮಿಕ ರೋಗದಿಂದಾಗಿ ತಮ್ಮ 
ತಾಯಿಯನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲ ಒ೦ದು ಮಗುವಿನ 
ಕುಟುಂಬವು ಒಂದರಿಂದ ಐದನೇ ತರಗತಿಯವರೆಗೆ 
ಓದುತ್ತಿರುವ ನಾಲ್ಲು ಮಕ್ಕಳನ್ನು ಒಳಗೊಂಡಿದೆ. ಅವರ ತಂದೆ 
ದಿನಗೂಅ ಕೆಲಸಗಾರರಾಗಿದ್ದು. ಪ್ರತಿ ರಾತ್ರಿ ಕುಡಿದು ತಡವಾಗಿ 
ಮನೆಗೆ ಬರುತ್ತಾರೆ. ಅವರು ತನ್ನ ಮಕ್ಕಕ ಬಧ್ಣೆ ಕಾಕಜ 
ವಹಿಸುವುದಿಲ್ಲ. ಮಕ್ಕಳು ತುಂಬಾ ಚಿಕ್ಕವರಾಗಿದ್ದು, ಅವರಿಗೆ 
ಆಹಾರ, ಸ್ಥಾನ ಮತ್ತು ಬಟ್ಟೆ ತೊಡಿಸಲು ಬೇರೆಯವರ ಸಹಾಯ 
ಖೇಕಾಗಿದೆ. 


ಅವರು ಹರಿದ ಕೊಳಕು ಬಟ್ಟೆಯನ್ನು ಧರಿಸಿ. ಬೆಳಗಿನ 
ಉಪಾಹಾರವನ್ನೂ ಸೇವಿಸದೆ ಶಾಲೆಗೆ ಬರುತ್ತಿದ್ದರು. 
ಸಾಂಕ್ರಾಮಿಕದ ಸಮಯದಲ್ಲ ಅವರ ಪರಿಸ್ಥಿತಿ ತುಂಬ 
ಶೋಚನೀಯವಾಗಿತ್ತು. ತಂದೆಗೆ ಕೆಲಸವಿಲ್ಲದ ಕಾರಣ ಮತ್ತು 
ಶಾಲೆಯನ್ನು ಮುಚ್ಚಿದ್ದರಿಂದ ಮಕ್ಕಳಗೆ ದಿನದಲ್ಲ ಒಂದು ಹೊತ್ತಿನ 
ಊಟವೂ ಸಿಗುತ್ತಿರಅಲ್ಲ. ಇನ್ನೊಂದು ಮಗುವಿಗೆ ನರ್ಸರಿ 
ತರಗತಿಯಲ್ಲ ಕಲಅಯುತ್ತಿರುವ ಸಹೋದರಿ ಇದ್ದಾಳೆ. ಅವರ 
ತಂದೆ ಅವರನ್ನು ನೋಡಿಕೊಳ್ಳುತ್ತಿದ್ದರೂ, ಮಗು ತನ್ನ ಚಿಕ್ಕ 
ತಂಗಿಯನ್ನು ಶಾಲೆಗೆ ಕರೆತರಬೇಕು ಮತ್ತು ಅವನು ಇಡೀ ದಿನ 
ಶಾಲೆಯಲ್ಲ ಅವಳೊಂದಿಗೆ ಇರಬೇಕಾಗುತ್ತದೆ. 


ಇಂತಹ ನಿರ್ಲಕ್ಷ್ಯ. ಸರಿಯಾದ ಕಾಳಜ ಮತ್ತು ಬೆಂಬಲದ 
ಕೊರತೆಯುಂದಾಗಿ ಮಕ್ಕಳು ಶಾಲೆಯಲ್ಲ ಕಲಅಯಲು 
ಸಾಧ್ಯವಾಗುತ್ತಿಲ್ಲ. ಜೀವನೋಪಾಯವನ್ನು ಕಳೆದುಕೊಳ್ಳುವಿಕೆ. 
ಮದ್ಯಪಾನ ಮತ್ತು ಏಕ ಪೋಷಕತ್ವ ಮುಂತಾದವು ಮಕ್ಕಳ 
ಮೇಲೆ ಆಳವಾದ ಪ್ರಭಾವವನ್ನು ಜೀರುವ ಹಲವಾರು ಅಂಶಗಳಲ್ಪ 
ಕೆಲವಾಗಿವೆ. 


ಶಿಕ್ಷಕರ ಪ್ರಯತ್ನ 


ಶಾಲೆಯ ಒಂದರಿಂದ ಏಳನೇ ತರಗತಿಯವರೆಗೆ 81 
ಮಕ್ಕಳದ್ದು, ಹೆಚ್ಚನ ಮಕ್ಕಳು ಇದೇ ರೀತಿಯ ಪರಿಸ್ಥಿತಿಯನ್ನು 
ಎದುರಿಸುತ್ತಿದ್ದಾರೆ. ಈ ಮಧ್ಯೆ ಶಾಲೆಯ ಮೂವರು ಶಿಕ್ಷಕರು ಈ 
ಪರಿಸ್ಥಿತಿಯನ್ನು ನಿಭಾಯುಸಲು ಮಾರ್ಗಗಳನ್ನು ಕಂಡು- 
ಕೊಂಡರು. ಅವರೆಲ್ಲರೂ ಮಕ್ಕಳ ಬಣಗ್ಗೆ ಕಾಳಜ ಮತ್ತು 
ಕಳಕಳಯನ್ನು ಹೊಂದಿದ್ದರಿಂದ ಅವರು ತಮ್ಮ ತರಗತಿಯ 
ಮಕ್ಕಳ ಹಿನ್ನೆಲೆಯನ್ನು ಚೆನ್ನಾಗಿ ಅರಿತುಕೊಂಡಿದ್ದರು. ಮೂವರು 
ಶಿಕ್ಷಕರು - ಒಬ್ಬರು ನಲ-ಕಅ ತರಗತಿಯನ್ನು. ಇನ್ನೊಬ್ಬರು 
ನಾಲ್ಗ್ಲನೇ ಮತ್ತು ಐದನೇ ತರಗತಿಯನ್ನು ಮತ್ತೊಬ್ಬರು ಆರು 
ಮತ್ತು ಏಳನೇ ತರಗತಿಯನ್ನು ಮಕ್ಕಳ ಕಲಕೆ ಮತ್ತು 
ಸರ್ವತೋಮುಖ ಬೆಳವಣಿಗೆಯ ಮೇಲೆ ತಮ್ಮ ಗಮನವನ್ನು 
ಕೇಂದ್ರೀಕರಿಸುವ ತಂಡವಾಗಿ ಹಗಲರುಳು ಕೆಲಸ ಮಾಡಿದರು. 
ಉದ್ಯೋಗ ನಷ್ಟ ಮತ್ತು ಸಾವುಗಳು ಬಡತನಕ್ಕೆ ಕಾರಣವಾದಾಗ, 
ಶಿಕ್ಷಕರು ಮೊದಲ ಹಂತವಾಗಿ ಈ ಕುಟುಂಬಗಳಗೆ 
ಪಡಿತರವನ್ನು ನೀಡುವಲ್ಲ ಸಹಾಯ ಮಾಡಿದರು. 


ಅವರು ಶಾಲೆಯಲ್ಲ ಮತ್ತು ಮಕ್ಕಳಗೆ ಕಅಸುವ ವಿಧಾನಗಳಲ್ಪ 
ಕೆಲವು ಬದಲಾವಣೆಗಳನ್ನು ತರಲು ಕ್ರಮಗಳನ್ನು 
ತೆಗೆದುಕೊಂಡರು. ಉದಾಹರಣೆಗೆ, ಇಬ್ಬರು ಮಕ್ಕಳರುವ 
ಕುಟುಂಬದಲ್ಲ. ಒಬ್ಬರು ಮೂರನೇ ತರಗತಿಯಲ್ಲ ಓದುತ್ತಿದ್ದರೆ. ಆ 
ವೇಳೆಯಲ್ಲ 4 ವರ್ಷದ ಇನ್ನೊಂದು ಮಗುವನ್ನು ಶಾಲೆಯ 
ಸಿಬ್ಬಂದಿ ನೋಡಿಕೊಂಡರು. ಈ ಕುಟುಂಬವು ತಮ್ಮ ಮಕ್ಕಳನ್ನು 
ನಿಯಮಿತವಾಗಿ ಶಾಲೆಗೆ ಕಳುಹಿಸುತ್ತಿದೆ ಎಂಬುದು 
ಪ್ರಶಂಸನೀಯವಾಗಿದೆ, ಆದರೆ ಎರಡೂ ಮಕ್ಕಳನ್ನು ಶಾಲೆಗೆ 
ಕಳುಹಿಸುವುದು ಸಮಸ್ಯೆಯನ್ನು ಪ್ರಸ್ತುತಪಡಿಸುತ್ತದೆ. 
ಇನ್ನೊಂದು ಪ್ರಕರಣದಲ್ಲ ತಾಯಿಯನ್ನು ಕಳೆದುಕೊಂಡ ಇಬ್ಬರು 
ಮಕ್ಕಳು ಬೆಳಗಿನ ಉಪಾಹಾರವನ್ನೂ ಮಾಡದೆ ಶಾಲೆಗೆ 
ಬರುತ್ತಿದ್ದರು. ಅವರು ಅಸ್ತವ್ಯಸ್ತವಾಗಿ, ಕೂದಲು ಕೆದರಿಕೊಂಡು 
ಮತ್ತು ಶಾಲೆಯ ಶಿಸ್ತನ್ನು ಅನುಸರಿಸದೆ ಬರುತ್ತಿದ್ದರು. ಹಿರಿಯ 
ಮಕ್ಕಳಗೆ ತಮ್ಮ ಕೂದಲನ್ನು ಬಾಚಿಕೊಳ್ಳುವ ಮತ್ತು ಎಣ್ಣೆ 
ಹಚ್ಚಿಕೊಳ್ಳುವ ಜವಾಬ್ದಾರಿಯನ್ನು ನೀಡಲಾಲುತು ಮತ್ತು 
ಶಿಕ್ಷಕರು ಎಣ್ಣೆ. ಬಾಚಣಿಗೆ ಮತ್ತು ಕನ್ನಡಿಯನ್ನು ಒದಗಿಸಿದರು. 
ಮಕ್ಕಳಗೆ ಸರಿಯಾದ ಬಟ್ಟೆ ಇರಲಅಲ್ಲ. ಆದರೆ ಶಾಲೆಯವರು 
ನೀಡಿದ ಸಮವಸ್ತ್ರ ಅದಕ್ಕೆ ನೆರವಾಯುತು. ತಮ್ಮ ಎಲ್ಲಾ ವೈಯಕ್ತಿಕ 
ಸಮಸ್ಯೆಗಳ ನಡುವೆಯೂ ಶಿಕ್ಷಕರ ನಿರಂತರ 
ಪ್ರೋತ್ಸಾಹದಿಂದಾಗಿ ಪ್ರಸಕ್ತ ವರ್ಷದಲ್ಲ ಮಕಳು ಹಿಂದಿನ ಎರಡು 
ತರಗತಿಗಳ ಕಅಕೆಯ ಫಅತಾಂಶಗಳನ್ನು ಉತ್ತಮವಾಗಿ 
ಪಡೆಯಲು ಸಾಧ್ಯವಾಯಿತು. ಪ್ರತಿಯೊಬ್ಬ ಮಗುವಿಗೆ 
'ಪತಿಯೊಬ್ಬರಿಗೂ ಅವರ ಸಾಮರ್ಥ್ಯದ ಪ್ರಕಾರ' ವಿಧಾನದ 
ಮೂಲಕ ಕಲಸಲಾಗುತ್ತಿರುವುದರಿಂದ, ತರಗತಿಯಲ್ಲರುವ 
ಹೆಚ್ಚನ ಮಕ್ಕಳು ವೇಗವಾಗಿ ಕಲಆಯುವವರಾಗುತ್ತಿದ್ದಾರೆ 
ಎಂಬುದನ್ನು ಗಮನಿಸಲಾಗಿದೆ. ಈ ಮೂವರು ಶಿಕ್ಷಕರು 
ಸುಧಾರಿತ ಕಅಕಾ ಫಲಅತಾಂಶಗಳ ಬಣ್ಣಿ ತಿಆದಿರುವುದರಿಂದ. 


ಬೋಧನಾ ವಿಧಾನದಂತಹ ಪೂರಕ ಅಭ್ಯಾಸಗಳನ್ನು ಅವರ 
ತರಗತಿಯ ಪ್ರಕ್ರಿಯೆಗಳ ಗಮನಿಸಬಹುದು. ಪರಿಣಾಮಕಾರಿ 


ಕಲಕೆಗಾಗಿ ಶಿಕ್ಷಕರು ಬೋಧನಾ ಕಲಕಾ ಸಾಮಗ್ರಿ 
(TLM)ಗೆಳನ್ನು ತಯಾರಿಸುತ್ತಾರೆ ಮತ್ತು ಬಳಸುತ್ತಾರೆ 
(ಚಿತ್ರಗಳು 1-3). 


ಭಾವನಾತ್ಕಕ ಬೆಂಬಲವನ್ನು ಖಾತರಿಪಡಿಸುವುದು 


ನಅ - ಕಅ ತರಗತಿಯಲ್ಲ ಹಿದುತ್ತಿದ್ದ ತಾಯಂದಿರನ್ನು 
ಕಳೆದುಕೊಂಡಿದ್ದ ಮೂವರು ಮಕ್ಕಳು. ಆರಂಭದಲ್ಲ ತಮ್ಮ 
ಕಲಕೆಗೆ ಸಂಬಂಧಿಸಿದಂತೆ ಶಿಕ್ಷಕರು ಏನಾದರೂ ಕಟುವಾಗಿ 
ಹೇಆದರೆ ತಾಯುಯನ್ನು ನೆನೆದು ಕಣ್ಣೀರು ಸುರಿಸುತ್ತಿದ್ದರು. 
ಹಾಗಾಗಿ, ಶಿಕ್ಷಕರು ಅವರೊಂದಿಗೆ ಮೃದುವಾಗಿ ವರ್ತಿಸಲು. 
ವೈಯಕ್ತಿಕ ಗಮನವನ್ನು ನೀಡಲು ಮತ್ತು ಕಾಳಜಯನ್ನು 
ತೋರಿಸಲು ಹೆಚ್ಚನ ಮುತುವರ್ಜ ವಹಿಸಿದರು. ಪುಸ್ತಕಗಳನ್ನು 
ಖರೀದಿಸಲು ಸಾಧ್ಯವಾಗದಂತಹ ಹಾಗೂ ಮಕ್ಕಕಅಗತ್ಯಗಳನ್ನು 
ನೋಡಿಕೊಳ್ಳಲು ಸಾಧ್ಯವಾಗದ ಪೋಷಕರನ್ನು ಗುರುತಿಸಿ ಎಲ್ಲಾ 
ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಲು ಶಿಕ್ಷಕರು ಅವರಿಗೆ ದಯೆ, 
ತಾಳ್ಕಬುಂದ ಚಿಕ್ಕ ಸಾಧನೆಗೂ ಉತ್ಪಾಹ ಮತ್ತು ಮೆಚ್ಚುಗೆಯನ್ನು 
ನೀಡುವ ಮೂಲಕ ಕಲಕೆಗೆ ಪೂರಕ ವಾತಾವರಣವನ್ನು 
ನಿರ್ಮಿಸಿದರು. ಕಲಕೆಯಲ್ಲ ಸಾಧಿಸಿದ ಬದಲಾವಣಿಗಳು ಮತ್ತು 
ಪ್ರಗತಿಗೆ ಶಿಕ್ಷಕರು - ಮಕ್ಕಳು ಮತ್ತು ಪೋಷಕರೊಂದಿಗೆ 
ಹೊಂದಿರುವ ಉತ್ತಮ ಸಂವಹನ, ಚಟುವಟಕೆ ಆಧಾರಿತ ಕಲಕೆ, 
ಪ್ರತಿ ಮಗುವಿನ ಕಅಕೆಯ ಮಟ್ಟವನ್ನು ಆಧರಿಸಿ ಬೋಧನೆ-ಕಲಕೆ 
ಪ್ರಕ್ರಿಯೆ ಮತ್ತು ಮಕ್ಕಳನ್ನು ಗೌರವದಿಂದ ನಡೆಸಿಕೊಳ್ಳುವುದು 
ಮತ್ತು ಪ್ರೀತಿಗಕೇ ಕಾರಣವಾಗಿವೆ. 


ಹಾಜರಾತಿ ಮತ್ತು ಮನೆ ಭೇಟ 


ನಿಯಮಿತ ಹಾಜರಾತಿ ಬಹಳ ಮುಖ್ಯವಾಗಿದ್ದು, ಆ ಮೂಲಕ 
ಯಾವುದೇ ಮಗು ಸತತ ಮೂರು ದಿನಗಳವರೆಗೆ 
ಗೈರುಹಾಜರಾದರೆ, ಶಿಕ್ಷಕರು ವೈಯಕ್ತಿಕವಾಗಿ ಪೋಷಕರಿಗೆ ಕರೆ 
ಮಾಡಿ ಮಗುವಿನ ಬಣ್ಣೆ ವಿಚಾರಿಸುತ್ತಾರೆ. ಇದು ಶಿಕ್ಷಕರಿಗೆ ಮಕ್ಕಳ 


ಬಗ್ಗೆ ಕಾಳಜ ಇದೆ ಎಂಬುದನ್ನು ಪೋಷಕರಿಗೆ 
ಮನವರಿಕೆಮಾಡಿಸಿದೆ. 
ಪತಿ ತಿಂಗಳು ಅಥವಾ ಎರಡು ತಿಂಗಳಗೊಮ್ಮೆ 


ಹೋಷಕರೊಂದಿಗೆ ಸಭೆ ನಡೆಸಲಾಗುತ್ತದೆ, ಅ. ಮಗುವಿನ 
ಕಾರ್ಯಕ್ಷಮತೆಯನ್ನು ಚರ್ಚಿಸಲಾಗುತ್ತದೆ. ಪೋಷಕರು ಸಭೆಗೆ 
ಗೈರುಹಾಜರಾಗಿದ್ದರೆ, ಆ ಮನೆಗೆ ಭೇಟ ನೀಡಲಾಗುತ್ತದೆ ಮತ್ತು 
ಮಗುವಿನ ಕಾರ್ಯಕ್ಷಮತೆಯನ್ನು ಪೋಷಕರೊಂದಿಗೆ 
ಚರ್ಚಿಸಲಾಗುತ್ತದೆ, ಇದರಿಂದ ಮಗು ಅಧ್ಯಯನದಲ್ಲ ತೊಡಗಿಸಿ 
ಕೊಳ್ಳುವಂತೆ ಮಾಡಿದಂತಾಗುತ್ತದೆ. 


ಹೊಸ ಮಗು ದಾಖಲಾದಾಗ, ಶಿಕ್ಷಕರು ಕುಟುಂಬದ ಹಿನ್ನೆಲೆಯ 
ಬಧ್ಧೆ ತಿಆದುಕೊಳ್ಳುತ್ತಾರೆ, ಹೀಗಾಗಿ ಮಗು ತರಗತಿಗೆ 
ಹೊಂದಿಕೊಳ್ಳಲು ಮತ್ತು ತರಗತಿಯಲ್ಲ ಉಳದ ಮಕ್ಕಳು 
ಅವರನ್ನು ಒಪ್ಪಿಕೊಳ್ಳಲು ಸಹಾಯ ಮಾಡುತ್ತದೆ. 


ಶಿಸ್ತು 


ಮಕ್ಕಳು ಒಮ್ಮೆ ಶಾಲಾ ಆವರಣವನ್ನು ಪ್ರವೇಶಿಸಿದ ಮೇಲೆ, 
ಶಾಲೆಯ ಸಮಯ ಮುಗಿದ ನಂತರವೇ ಅವರನ್ನು ಮನೆಗೆ 
ಬಡಲು ಅನುಮತಿಸಲಾಗುತ್ತದೆ. ಶಾಲೆಯಾದ್ಯಂತ 
ಸ್ವಚ್ಛತೆಯನ್ನು ಕಾಪಾಡಲಾಗಿದೆ. ಶೌಚಾಲಯಗಳಗೆ ಸಾಕಷ್ಟು 
ನೀರನ್ನು ಒದಗಿಸಿರುವುದರಿಂದ ಮತ್ತು ವಿದ್ಯಾರ್ಥಿಗಳು ಅದನ್ನು 
ಸಮರ್ಪಕವಾಗಿ ಬಳಸುವುದರಿಂದ, ಅವುಗಳನ್ನು ಉತ್ತಮವಾಗಿ 
ನಿರ್ವಹಿಸಲಾಗುತ್ತದೆ ಮತ್ತು ಸ್ವಚ್ಛವಾಗಿ ಇರಿಸಲಾಗುತ್ತದೆ. 
ಮಧ್ಯಾಹ್ನದ ಬನಿಯೂಟದ ಯೋಜನೆಯಡಿ ನೀಡುವ 
ಆಹಾರವನ್ನು ಮಕ್ಕಳು ವ್ಯರ್ಥ ಮಾಡುವುದಿಲ್ಲ. 


ಇತರ ವಿಧಾನಗಳು 


ಎಲ್ಲಾ ಶಿಕ್ಷಕರು ಸಮನ್ವಯದಿಂದ ಕೆಲಸ ಮಾಡುತ್ತಾರೆ ಮತ್ತು 
ಪರಪ್ಪರರಿಂದ ಕಅಯಲು ಹಿಂಜರಿಯುವುದಿಲ್ಲ. ಅವರು 


\/ 


ತರಗತಿಯ  ಕಅಕಾ ಸಾಮದ್ರಿಗಳು ಮತ್ತು ಇತರೆ 
ಸಂಪನ್ಮೂಲಗಳನ್ನು ಸಹ ಹಂಚಿಕೊಳ್ಳುತ್ತಾರೆ. ಅವರು 
ಶಾಲೆಯಲ್ಲನ ಕಾರ್ಯಕ್ರಮಗಳು ಮತ್ತು ಸೌಲಭ್ಯಗಳ ಉದ್ದೇಶ 
ಮತ್ತು ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುವುದು. ಹಾಗೂ 
ಅವುಗಳ ಸರಿಯಾದ ಅನುಷ್ಠಾನ ಮತ್ತು ನಿರ್ವಹಣಿಯನ್ನು 
ಬಚಿತಪಡಿಸಿಕೊಳ್ಳುತ್ತಾರೆ. ಶಿಕ್ಷಕರ ಪ್ರಕಾರ. ಊಟ, ಹಾಲು, 
ಬಾಳೆಹಣ್ಣು. ಕಡಲೆಕಾಯು ಮಿಠಾಲು/ಚಿಕ್ಕಿ ಮತ್ತು ಮೊಟ್ಟೆಗಳನ್ನು 
ನೀಡುವುದು ಮಕ್ಕಳಲ್ಲ ಶಕ್ತಿ ಮತ್ತು ಉತ್ಪಾಹದ ಮಟ್ಟವನ್ನು 
ಹೆಚ್ಚಿಸಿದೆ. 


ಶಾಲೆ ಮತ್ತು ಸಮುದಾಯವು ಮಕ್ಕಳ ಕಅಕೆಯ ಸಾಧನೆಗಳು 
ಮತ್ತು ಬದಲಾವಣಿಗಳನ್ನು ಪ್ರಶಂಸಿಸಲು ಮತ್ತು ಗೌರವಿಸಲು 
ಪ್ರಾರಂಭಿಸಿದೆ. ಇದಕ್ಕೆ ಮುಖ್ಯ ಕಾರಣ ಮಕ್ಕಳನ್ನು 
ಅರ್ಥಮಾಡಿಕೊಳ್ಳುವ ಮನೋಭಾವದಲ್ಲ ಬದಲಾವಣಿ ಮತ್ತು 
ಕಲಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವ ಮೂಲಕ 
ಅವರಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ತರಲು 


ಸಕ್ರಿಯವಾಗಿ ಶ್ರಮಿಸುತ್ತಿರುವುದು. ನಾವು ಮಕ್ಕಳನ್ನು ನೋಡುವ, 
ಸಂಬೋಧಿಸುವ ಮತ್ತು ನಡೆಸಿಕೊಳ್ಳುವ ರೀತಿ ಅವರ ಕಲಕೆಯ 
ಮೇಲೆ ಹೇಗೆ ಪರಿಣಾಮ ಜೀರುತ್ತದೆ ಎಂಬುದಕ್ಕೆ ಈ ಶಾಲೆಯು 
ಅತ್ಯುತ್ತಮ ಉದಾಹರಣೆಯಾಗಿದೆ. 


ಚಿತ್ರ 1. 1-100 ಸಂಖ್ಯೆಯ ಚಾರ್ಟ್‌ಗಳಲ್ಲಿ ಕೆಲವು ನಿರ್ದಿಷ್ಟ ಸಂಖ್ಯೆಯ ಗುಣಕಗಳನ್ನು ಗುರುತಿಸುವುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


a  ™ 
33) HA 4 ತಿ Ke 


MAX LALA, 


ಚಿತ್ರ 3. 1-100 ಸಂಖ್ಯೆಯ ಚಾರ್ಟ್‌ಳಲ್ಲಿ 3,8 ಮತ್ತು 12 ಸಂಖ್ಯೆಯ ಗುಣಕಗಳನ್ನು ಗುರುತಿಸುವುದು 


ಸುನಿತಾ ಸುರೇಶರಾವ್‌ ಅವರು ಕರ್ನಾಟಕದ ವಿಜಯಪುರದಲ್ಲ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಜಲ್ಲಾ ಸಂಯೋಜಕರಾಗಿದ್ದಾರೆ. 
ಅವರು ಈ ಹಿಂದೆ ಮಾನವ ಸಂಪನ್ಕೂಲ ಮತ್ತು ಯುವ ನಾಯಕತ್ವ ಅಭವೃದ್ಧಿ ಕ್ಷೇತ್ರಗಕಲ್ಪ್ಲ ವಿವಿಧ ಮಾನವ ಅಭವೃದ್ಧಿ ಏಜೆನ್ಸಿಗಳೊಂದಿಗೆ 
ಕೆಲಸ ಮಾಡಿದ್ದಾರೆ. ಪ್ರಯಾಣ ಮತ್ತು ಸಂಗೀತ ಕೇಳುವುದು ಅವರ ನೆಚ್ಛನ ಹವ್ಯಾಸಗಳಾಗಿವೆ. ಅವರನ್ನು 
sunita@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 77 


ಕಲಿಕಾ ತೊಂದರೆಗಳಿರುವ ಮಕ್ಕಳಿಗೆ ಸಮಾಜೋ-ಭಾವನ 


ಮಾಲಾ ಆರ್‌. ನಟರಾಜನ್‌ 


ಡಿಸ್ಲೆಕ್ಸಿಯಾ (ಅಥವಾ ಕಲಿಕಾ ವೈಕಲ್ಯ) ಅಂದರೇನು? 


ಡಿಸ್ಸೆಕ್ಕಿಯಾ ಇರುವ ಮಕ್ಕಳು ಇತರ ಮಕ್ಕಳಷ್ಟೇ 
ಚುರುಕಾಗಿರುತ್ತಾರೆ, ಆದರೆ ಅವರ ಸಾಮರ್ಥ್ಯ ಮತ್ತು ಶೈಕ್ಷಣಿಕ 
ಸಾಧನೆಯ ನಡುವಿ ಒಂದು ಅಂತರವಿರುತ್ತದೆ. ಅವರಿಗೆ 
ಕಲಕೆಯಲ್ಲ ಎದುರಾಗುವ ತೊಡಕುಗಳು ಅವರ ಬುದ್ಧಿಮತ್ತೆಯ 
ಸಮಸ್ಯೆಯಿಂದ (ಅವರ ಬುದ್ಧಿಮತ್ತೆಯ ಪ್ರಮಾಣವು (10) 
ಸಾಮಾನ್ಯವಾಗಿ ಇತರ ಮಕ್ಕಳಷ್ಟೇ ಅಥವಾ ಅದಕ್ಕಿಂತ 
ಹೆಚ್ಚನದ್ದಾಗಿರುತ್ತದೆ) ಉಂಟಾಗುವುದಿಲ್ಲ. ತೊಂದರೆಯಾಗುವುದು 
ಏಕೆಂದರೆ, ಅವರ ಮೆದುಳನಲ್ಲ ನರತಂತುಗಳ ವಿನ್ಯಾಸ 
ವಿಭಿನ್ನವಾಗಿರುತ್ತದೆ. ಅದು ಅವರು ಮಾಹಿತಿಗಳನ್ನು ಕ್ರೀಕರಿಸುವ 
ಮತ್ತು ಸಂಸ್ಥರಿಸುವ ಪ್ರಕ್ರಿಯೆಯ ಮೇಲೆ ಪರಿಣಾಮ ಜೀರುತ್ತದೆ. 
ಇಂತಹ ತೊಂದರೆಯುರುವ ಮಕ್ಕಳಗೆ ಹದಲು. ಕಾಗುಣಿತ 
ಗುರುತಿಸಲು, ಬರೆಯಲು ಅಥವಾ ಗಣಿತದಲ್ಲ ಕಷ್ಟವಾಗುತ್ತದೆ. 
ಅದರೊಂದಿಗೆ ಸಂಗತಿಗಳನ್ನು ಸಂಯೋಜಸುವುದು, 
ಯೋಜಸುವುದು ಮತ್ತು ಆದ್ಯತೆಗಳನ್ನು ನೀಡುವುದು, 
ಆವೇಗಾತ್ಕಾಕ ಮತ್ತು ಭಾವನಾತೃಕ ನಿಯಂತ್ರಣ ಮುಂತಾದ 
ಕಾರ್ಯಗಳನ್ನು ಅವರಿಗೆ 
ಕಷ್ಟವಾಗಬಹುದು. 


ನಿರ್ವಹಿಸುವಾಗಲೂ 


ಶಾಲೆಯ ಪರಿಸರದಲ್ಲ ಒಂದು ಮಗುವು ದಿನದ ಹೆಚ್ಚಿನ 
ಸಮಯದಲ್ಲ ತಾನು ಕಲತ ಶೈಕ್ಷಣಿಕ ಕೌಶಲಗಳನ್ನು 
ಪ್ರದರ್ಶಿಸುತ್ತಿರಬೇಕಾಗುತ್ತದೆ. ಅಂತಹ ಸನ್ನಿವೇಶದಲ್ಲ 
ಮಗುಪೊಂದು ಪದಲು, ಕಾಗುಣಿತ ಹೇಕಲು, ಹಲಗೆಯ ಮೇಲೆ 
ಬರೆದದ್ದನ್ನು ಕಾಪಿ ಮಾಡಲು. ಉತ್ತರ ಬರೆಯಲು. ಗಣಿತ 
ಮಾಡಲು ತಿಣುಕಾಡುವಾಗ ಬಹಳ ಸಲ ಶಿಕ್ಷಕರು ಮತ್ತು 
ಪಾಲಕರು ಹತಾಶರಾಗುತ್ತಾರೆ, ಹಾಗೂ ಸಹಪಾಠಿಗಳು ಆ 
ಮಗುವನ್ನು ನೋಡಿ ಅಪಹಾಸ್ಯ ಮಾಡುವ ಸಾಧ್ಯತೆಗಳೂ 
ಇರುತ್ತವೆ. ಆ ಮಗುವು 'ಯಾತಕ್ಕೂ ಬಾರದವ', `ಆಲಸಿ', 
ಅಥವಾ ' ಬಹಳ ಮಂದ' ಎಂಬ ಹಣೆಪಣ್ಣಗಳನ್ನೂ 
ನೀಡಲಾಗುತ್ತದೆ. ಆ ಮಗುವಿನ ಒಳತನ್ನು ಬಯಸುವ 
(ಹಿತವನ್ನೇ ಬಯಸುವ) ಪೋಷಕರು ಮತ್ತು ಶಿಕ್ಷಕರು 
" ಶೈಕ್ಷಣಿಕವಾಗಿ ಪ್ರಣತಿ ತೋರಿಸಬೇಕೆಂದರೆ ಅಭ್ಯಾಸ 
ಮಾಡಬೇಕು" ಎಂದು ಮಗುವನ್ನು ಅವಿರತವಾಗಿ 
ಒತ್ತಾಯುಸುತ್ತಿರುತ್ತಾರೆ. ಆಗ ಮಗುವು ತನ್ನ ಆ ಚಿತ್ರಣವನ್ನು 
ಮುರಿದು ತನ್ನ ಸಹಪಾಠಿಗಳ ಸಮಕ್ಕೆ ಬರಬೇಕು. 
ಸಹಪಾಠಿಗಳೊಂದಿಗೆ ಬೆರೆತುಕೊಳ್ಳಬೇಕು ಎಂಬ ಒತ್ತಡಕ್ಕೆ 
ಸಿಲುಕಿ ಕಷ್ಟಪಡುತ್ತಿರುತ್ತದೆ. ಹೆಚ್ಚನ ಸಲ ಈ ರೀತಿಯ 
ಅನುಭವಗಳು ಮಗುವನ್ನು ಭಾವನಾತ್ಯಕವಾಗಿ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಘಾಸಿಗೊಳಸುತ್ತಿರುತ್ತವೆ ಮತ್ತು ಅದೇ ನಂತರ ಅವರ ಕಲಕೆ 
ಹಾಗೂ ಇತರ ಚಟುವಟಕೆಗಳಗೆ ಅಡ್ಡಬರುತ್ತಿರುತ್ತದೆ. ಒಂದು 
ಮಗುವಿನ ಭಾವನಾತ್ಮಕ ಆರೋಗ್ಯವನ್ನು ಮಗುವಿನ 
ಸಮವಯಸ್ಥ ಸಂಗಡಿಗರು, ಸ್ವಂತದ ಕುಟುಂಬ, ಶಾಲಾ ಶಿಕ್ಷಕರು 
ಮತ್ತು ಕೆಲಸಗಾರರು ನೇರವಾಗಿ ಪ್ರಭಾವಿಸುತ್ತಿರುತ್ತಾರೆ. ಕೆಲವು 
ಪರಿಸರಗಳಲ್ಲ ಸಂತಸದಿಂದ ಇರುವ ಮಗುವು ಇನ್ನೂ ಕೆಲವು 
ಪರಿಸರಗಳಲ್ಲ ದುಃಖದಿಂದಿರುತ್ತದೆ. ಉದಾಹರಣಿಗೆ ಓದುವ 
ಕಷ್ಟವಿರುವ ಮಗುವು ಹಟದ ಮೈದಾನದಲ್ಲ ಒಳ್ಳೆಯ ಸಾಧನೆ 
ತೋರಬಹುದು. ಅಲ್ಲ ಹಡುವ ಆಟಗಳ ಮಗುವು 
ಖುಷಿಯಿಂದ ಒತ್ತಡ ಮುಕ್ತವಾಗಿ ಪಾಲ್ಗ್ಲೊಳ್ಳುತ್ತದೆ ಮತ್ತು ಅಲ್ಲ 
ಅದಕ್ಕೆ ಒಂದು ರೀತಿ ತಾನು ಆರೋಗ್ಯದಿಂದ ಇದ್ದೇನೆ ಎಂಬ 
ಭಾವ ದೊರೆಯಬಹುದು. ಆದರೆ ಅದರ ಬದಲಗೆ ಹದಿನ 
ತರಗತಿಗಳ್ಲ ಅದಕ್ಕೆ ಆಗುವ ವೈಫಲ್ಯಗಳು ಮತ್ತು ಅದರಿಂದ 
ಎದುರಿಸಬಹುದಾದ ಅಪಹಾಸ್ಯ ಅದಕ್ಕೆ ಆಳವಾದ ಗಾಯವನ್ನೇ 
ಮಾಡುವ ಸಾಧ್ಯತೆ ಇದೆ; ಅದರ ಪರಿಣಾಮವಾಗಿ ಆ ಮಗುವು 
ನಿಧಾನವಾಗಿ ತರಗತಿಯೊಳಗೆ ತನ್ನದೇ ಕೋಶಪೊಂದರೊಳಗೆ 
ಬಂಧಿಯಾಗಬಹುದು. ಮನಸ್ಸನ್ನು ಜರ್ಜರಿತಗೊಳಸುವ 
ಅಂತಹ ಹೊರೆಯೊಂದನ್ನು ಹೊತ್ತು ಶಾಲೆಗೆ ಹೋಗುವ 
ಮಗುವಿಗೆ ಅದು ಎಂತಹ ಒತ್ತಡಮಯ ಬದುಕಾಗಬಹುದು 
ಎಂದು ನೀವೇ ಯೋಚಿಸಿ! 


ಈ ಮಗುವಿಗೆ ಹೇಗೆ ಸಹಾಯ ಮಾಡಬಹುದು? 
ಮೌಲ್ಯಮಾಪನ 


ಡಿಸ್ಲೆಕ್ಷಿಯಾ ಇರುವ ಮಕ್ಕಳು ತರಗತಿಯ ಇತರ ಮಕ್ಕಳಷ್ಟೇ 
ಚುರುಕಾಗಿರುತ್ತಾರೆ ಎನ್ನುವುದನ್ನು ಮತ್ತೊಮ್ಮೆ ನೆನಪಿಸುತ್ತೇನೆ. 
ಆದರೂ ಅವರಿಗೆ ಕಲಅಸುವಾಗ ಅವರು ಕಲಯುವಂತಹ 
ವಿಧಾನದಲ್ಲ ಕಲಸುವುದು ಬಹಳ ಅವಶ್ಯವಾಗುತ್ತದೆ. ಅಂದರೆ 
ಅಂತಹ ಕಷ್ಟವುಳ್ಳ ಪ್ರತೀ ಮಗುವಿಗೂ ಅಗತ್ಯವಾಗುವ ವಿಶಿಷ್ಟ 
ಕಅಕಾ ಶೈಅಯಲ್ಲ ಕಲಅಸಬೇಕಾಗುತ್ತದೆ. ಮಗುವಿನ 
ಸಾಮರ್ಥ್ಯಗಳನ್ನು ಬಳಸಿ ಮಗುವಿಗೆ ಅಗತ್ಯವಿರುವ 
ಕೌಶಲಗಳನ್ನು ರೂಪಿಸುವ ಪ್ರತ್ಯೇಕ ಶಿಕ್ಷಣ ಯೋಜನೆಯೊಂದು 
(IEP: Individualized education plan) ಅಂತಹ ಒಂದು 
ಬೆಂಬಲ ವ್ಯವಸ್ಥೆಯಾಗಬಲ್ಗುದು. ಈ ಪರಿಹಾರ ಬೋಧನೆಯು 
(remedial sessions) ವ್ಯವಸ್ಟಿತವಾದ, ಸ್ರಷ್ಟ ವಿನ್ಯಾಸಗಳನ್ನು 


ಹೊಂದಿದ. ಬಹು ಮಾದರಿಯ ಮತ್ತು ಬಹುಬಗೆಯ 
ಬುದ್ಧಿಮತ್ತೆಗಳೊಂದಿಗೆ (Multiple Intelligences) 
ಸಮನ್ನ್ವಯೀಕೃತಗೊಂಡ ವಿಧಾನವನ್ನು ಅಳವಡಿಸಿ- 


ಕೊಂಡಿರುತ್ತದೆ. ಒಂದು ಮಗುವು ಶೈಕ್ಷಣಿಕವಾಗಿ 
ಕಷ್ಟಪಡುತ್ತಿರುವುದಕ್ಕೆ ಅದಕ್ಕಿರುವ ಡಿಸ್ಟೆಕ್ಷಿಯಾ ಕಾರಣ ಎಂಬ 
ಅನುಮಾನವಿರುವಾಗ ಅಥವಾ ಆ ದೋಷವು ವೈದ್ಯಕೀಯವಾಗಿ 
ಖಚಿತಗೊಂಡಾಗ ಮಾತ್ರವೇ ಈ ವಿಶೇಷ ಶಿಕ್ಷಣ ಯೋಜನೆಯ 
ನೆರವನ್ನು ನೀಡಬಹುದು. ಮಗುವು ಕಲಯಲು 
ಕಷ್ಟಪಡುತ್ತಿರು ವಾಗ ಆ ಕಷ್ಟಗಳು ಯಾವ ಬಗೆಯವು 
ಎಂಬುದನ್ನು ನಿರ್ಧರಿಸಲು (ಅಥವಾ ಗುರುತಿಸಲು) ಮಗುವಿನ 
ಶಿಕ್ಷಕರು ಮಗುವನ್ನು ಒಂದು ವ್ಯವಸ್ಥಿತ ಕ್ರಮದಲ್ಲ (ಪರಿಶೀಲನಾ 
ಪಟ್ಟ - ks - ಬಳಪಿ) ಗಮನಿಸುತ್ತಿರಬೇಕಾಗುತ್ತದೆ. 
ಅಗತ್ಯವಿದ್ದರೆ ಪ್ರಮಾಣೀಕೃತ ಸಾಧನಗಳೊಂದಿಗೆ (ಅದಕ್ಕೆಂದೇ 
ವಿಶೇಷ ಶಿಕ್ಷಣ ತಜ್ಞರಿದ್ದರೆ ಅಥವಾ ತರಬೇತಿ ಪಡೆದ ಮಾನಸಿಕ 
ತಜ್ಞರಿದ್ದರೆ ಅವರ ಮೂಲಕ) ಪರಿಶೀಲನೆಯನ್ನೂ ಮಾಡಿಸಿ 
ಮಗುವಿಗೆ ಯಾವ ಕ್ಷೇತ್ರಗಕಲ್ಲ ತೊಂದರೆಗಳವೆ ಎಂಬುದನ್ನು 
ಮತ್ತು ಸಂಬಂಧಿಸಿದ ಉಪ-ಕೌಶಲಗಳನ್ನು. ತೊಂದರೆಗಳು 
ಯಾವ ಪ್ರಮಾಣದಲ್ತ್ಪವೆ ಎಂಬುದನ್ನೂ ಸಹ 
ನಿರ೯ಯುಸಬಹುದು. 


ಮಗುವಿನ ವೈಕಲ್ಯತೆಯನ್ನು ನಿರ್ಣಯುಸಿದ ವರದಿಯ ನಂತರ 
ಅದನ್ನು ಆಧರಿಸಿ ಮಗುವಿಗೆ ಕಲಅಕೆಯನ್ನು ಸರಾಗ 
ಮಾಡಿಕೊಡುವ ಬಹು-ಆಯಾಮಗಳ ಕಲಕಾ 
ವಿಧಾನವೊಂದನ್ನು ರೂಪಿಸಬಹುದು. ಈ ವರದಿಯು ಪರಿಹಾರ 
ಶಿಕ್ಷಣಕ್ಕೆ ಒಂದು ಆಧಾರವಾಗುವುದು ಮಾತ್ರವಲ್ಲ. ಆ ವಿಶಿಷ್ಟ 
ಮಗುವಿಗೆ ಅಗತ್ಯವಿರುವ ಕೌಶಲಗಳನ್ನು ರೂಪಿಸಲು ಮತ್ತು 
ಬೆಳೆಸಿಕೊಂಡು ಹೋಗಲು ಮಾಡಬೇಕಾದ ಚಟುವಟಕೆಗಳನ್ನು 
ಶಿಫಾರಸು ಮಾಡಬಹುದು. ಅಷ್ಟೇ ಅಲ್ಲ. ಬೋರ್ಡ್‌ ಪರೀಕ್ಷೆಗಳ 
ಸಲುವಾಗಿ ತರಗತಿಯಲ್ಲ ಮಾಡಬಹುದಾದ ಹೊಂದಾಣಿಕೆಗಳು 
ಮತ್ತು ವಿನಾಯುತಿಗಳನ್ನೂ ಸಹ ವರದಿಯು ನಮ್ಮ ಗಮನಕ್ಕೆ 
ತರುತ್ತದೆ. 


ತರಗತಿ ಮತ್ತು ಪರೀಕ್ಷಾ ಹೊಂದಾಣಿಕೆಗಳು 


ಡಿಸ್ಲೆಕ್ಷಿಯಾ ಮಕ್ಕಳ ಸಲುವಾಗಿ ತರಗತಿಯಲ್ಲ ವಿಶೇಷ 
ಹೊಂದಾಣಿಕೆ ಮಾಡುವುದರಿಂದ ಮಗುವು ಕಲಕೆಯ 
ಮೇಲೆಯೇ ಗಮನ ಕೊಡಲು ಅನುಕೂಲವಾಗುತ್ತದೆ, ಬದಲಗೆ 
ತಾನು ಇನ್ನೂ ಅಗತ್ಯ ಕೌಶಲಗಳನ್ನು ದಕ್ಕಿಸಿಕೊಂಡಿರದ ಉಪ- 
ಕೆಲಸಗಳ ಮೇಲೆ ಪ್ರಯತ್ನ ಹಾಕುವುದು ತಪ್ಪುತ್ತದೆ. 
ಉದಾಹರಣೆಗೆ, ಬರೆಯುವ ಯಾಂತ್ರಿಕ ಕ್ರಿಯೆಯಲ್ಲ ಕಷ್ಟವಿರುವ 
ಮಗುವು ತನ್ನ ಎಲ್ಲ ಸಮಯವನ್ನೂ ಕರಿಹಲಗೆ ಅಥವಾ 
ಪುಸ್ತಕದಿಂದ ನಕಲು ಮಾಡುವ, ನೋಟ್‌ ಬರೆದುಕೊಳ್ಳುವ 
ಕ್ರಿಯೆಯೊಳಗೇ ಕಳೆದುಬಡುತ್ತದೆ, ಬರೆದುಕೊಳ್ಳುತ್ತಿರುವುದನ್ನು 
ಅರ್ಥ ಮಾಡಿಕೊಳ್ಳಲು ಅದಕ್ಕೆ ಸಮಯವೇ ಇರುವುದಿಲ್ಲ. ಅದೇ 
ಮಗುವಿಗೆ ಒಂದು ಧ್ಧನಿಮುದ್ರಣ ಯಂತ್ರ ಅಥವಾ ನೋಟ್ಟನ 
ನಕಲು ಪ್ರತಿ ಬಳಸಲು ಅನುಮತಿ ಕೊಟ್ಟರೆ ಮಗುವು ತರಗತಿಯ 
ಪಾಠಗಳಲ್ಲ ಏನು ಹೇಳಕೊಡಲಾಗುತ್ತದೆಯೋ ಆ ಅಂಶಗಳನ್ನು 
ರಹಿಸುವ ಕ್ರಿಯೆಯಲ್ಲ ತನ್ನೆಲ್ಲ ಶ್ರಮ ಹಾಕಲು ಸಾಧ್ಯ ಆಗುತ್ತದೆ. 
ಅದೇ ರೀತಿ ಪೌಢಶಾಲೆಗಕಲ್ಲ ಪ್ರತೀ ಪರೀಕ್ಷಾ ಮಂಡಳಆಯೂ 


(ಬೋರ್ಡ್‌) ಡಿಸ್ಟೆಕ್ಷಿಯಾ ಇರುವ ಮಕ್ಕಳಗೆ ವಿವಿಧ ರೀತಿಯ 
ವಿನಾಲುತಿಗಳನ್ನು ನೀಡುತ್ತದೆ. ಕೆಲವು ಮಂಡಳಗಳಲ್ಲ ಅಂತಹ 
ಮಕ್ಕಳು ಗಣಿತ ಪರೀಕ್ಷೆ ಬರೆಯದೇ ಇದ್ದರೂ ನಡೆಯುತ್ತದೆ 
(ಮಕ್ಕಳಗೆ ಸಂಖ್ಯೆಗಳನ್ನು ಕಲಯಲು ಕಷ್ಟವಿದ್ದಾಗ). ಅಥವಾ 
ದ್ವಿತೀಯ ಭಾಷಾ ಪರೀಕ್ಷೆಯಂದಲೂ ವಿನಾಲುತಿ 
ನೀಡಲಾಗುತ್ತದೆ (ಮಗುವಿಗೆ ನಿಕ್ಲಿತವಾಗಿ ಭಾಷೆಯನ್ನು 
ಕಅಯಲು ಕಷ್ಟಗಳದ್ದಾಗ). ಈ ಮಕ್ಕಳಗೆ ಪರೀಕ್ಷೆಗಳಲ್ಪ 
ಎಲ್ಲರಿಗಿಂತ ಹೆಚ್ಚಿನ ಸಮಯ ನೀಡುವುದು, ಕ್ಯಾಲ್ಗುಲೇಟರ್‌ 
ಬಳಸಲು ಅನುಮತಿ ನೀಡುವುದು, ಬರೆಯಲು ಅಥವಾ ಓದಲು 
ಮತ್ತೊಬ್ಬರನ್ನು ಒದಗಿಸುವುದು ಹೀಗೆ ಇನ್ನೂ ಅನೇಕ 
ವಿನಾಲಯುತಿಗಳನ್ನು ನೀಡಲಾಗುತ್ತದೆ. ಇಂತಹ ಬೆಂಬಲ 
ವ್ಯವಸ್ಥೆಗಳು ಡಿಸ್ಟೆಕ್ತಿಯಾದ ತೊಂದರೆಗಳನ್ನು ನಿರ್ವಹಿಸುವ 
ಒತ್ತಡವನ್ನು ಇಳಸುತ್ತವೆ. ಆ ಮೂಲಕ ವಿದ್ಯಾರ್ಥಿಗೆ ಇತರ 
ಕ್ಷೇತ್ರಗಕ್ಲ ಉತ್ತಮ ಸಾಧನೆಯನ್ನು ತೋರಲು ಒಂದು 
ಪ್ರಚೋದಕ ಪರಿಸರವನ್ನು ಒದಗಿಸುತ್ತವೆ. 


ತರಗತಿ ಕೋಣಿಯ ಪ್ರಕ್ರಿಯೆಗಳು ಮತ್ತು ಸಂಗಡಿಗರಿಗೆ 
ಸೂಕ್ಷ್ಯತೆಯನ್ನು ಕಅಸುವುದು 


ಶಾಲೆಯೊಳಗಿನ ಬದುಕು ಕೇವಲ ಪರೀಕ್ಷೆಗಳು ಮತ್ತು ಶೈಕ್ಷಣಿಕ 
ಸಾಧನೆಗಳಗಷ್ಟೇ ಸೀಮಿತವಾದುದಲ್ಲ; ದಿನನಿತ್ಯದ 
ಚಟುವಟಕೆಗಳೂ ಸವಾಲೊಡ್ಡಬಹುದು. ಉದಾಹರಣೆಗೆ. 
ಶಾಲೆಯಲ್ಲ ಬೋಧನೆ ಮತ್ತು ಕಲಕೆಯ ಪ್ರಕ್ರಿಯೆಯಲ್ಲ 
ಗಟ್ಣಯಾಗಿ ಓದುವ ತರಗತಿಗಳು ಮಹತ್ವದ ಪಾತ್ರ ವಹಿಸುತ್ತವೆ. 
ಡಿಸ್ಸೆಕ್ಷಿಯಾ ಇರುವ ಮಕ್ಕಳಲ್ಲ ಕೆಲವರಿಗೆ ಭಾಷಾಜ್ಞಾನವು 
ಉತ್ತಮವಾಗಿದ್ದರೂ ಓದಲು ಕಷ್ಟಪಡುತ್ತಿರುತ್ತಾರೆ, ಈ ಮಕ್ಕಳಿಗೆ 
ಗಟ್ಟಯಾಗಿ ಓದುವ ತರಗತಿಗಳು ದೊಡ್ಡ ಸವಾಲಾಗಬಹುದು. 
ಸ್ವಾಭಾವಿಕವಾಗಿಯೇ  ಡಿಸ್ಟೆಕ್ತಿಯಾ ಇರುವ ಮಗುವು ತನ್ನ 
ಸುತ್ತಲೂ ಕವಚವೊಂದನ್ನು ನಿರ್ಮಿಸಿಕೊಳ್ಳುತ್ತದೆ, ತರಗತಿಯ 
ಪ್ರಕ್ರಿಯೆಗಳಲ್ಲ ಆಸಕ್ತಿ ಕಳೆದುಕೊಳ್ಳುತ್ತದೆ ಮತ್ತು ಶಾಲೆಯನ್ನೂ 
ಜಡಬಹುದು. 


ಅಂತಹ ಸಸ್ನಿವೇಶದಲ್ಲ ಶಿಕ್ಷಕರು ಮೊದಲು ಮಾದರಿ ಹಿದನ್ನು 
ತೋರಿಸಿಕೊಟ್ಟ ನಂತರ ತಮ್ಮ ಬೋಧನೆಯಲ್ಲ 'ಪದಗುಚ್ಡಗಳ 
ಹದು" (phrasal reading) ಮತ್ತು 'ಜೋಡಿ ವ್ಯವಸ್ಥೆ” ಅಥವಾ 
'ಸಂಗಡಿಗನೊಂದಿಗೆ ಓದುವ ವ್ಯವಸ್ಥೆ" (buddy system)ಯನ್ನು 
ಅಳವಡಿಸಿಕೊಳ್ಳಬಹುದು. ಕಷ್ಟಪಡುತ್ತಿರುವ ಓದುಗನಿಗೆ ಶಿಕ್ಷಕರು 


ಕ್ರಿಯಾಪದಕ್ಕಿಂತ ಮೊದಲು ಬರುವ ಪದಗಳನ್ನು ಒಂದು ಇಡೀ 


ತುಣುಕನಂತೆ ಮತ್ತು ಅದೇ ರೀತಿ ಕ್ರಿಯಾಪದದ ನಂತರ ಬರುವ 
ಪದಗಳನ್ನು ಒಂದು ತುಣುಕಿನಂತೆ ಗುಂಪು ಮಾಡಲು 
ಹೇಳಬಹುದು, ಆಗ ಮಗುವು ಪ್ರತೀ ಪದವನ್ನೂ ಹಿದುತ್ತ 
ಹೋಗುವ ಬದಲು ಎರಡು ಅರ್ಥಪೂರ್ಣ ಪದಗುಚ್ಛಗಳ ನಡುವೆ 
ಸ್ವಲ್ಪ ನಿಲ್ಪಸಿ ಓದಬಹುದು. ಶಿಕ್ಷಕರು ಮೊದಲು ಮಾದರಿ ಓದನ್ನು 
ತೋರಿಸಿದ ನಂತರ ಗುಂಪು ಹಿದನ್ನು ನಡೆಸುವುದರಿಂದ 
ಮಕ್ಕಳಗೆ ಪಠ್ಯ ಮತ್ತು ಪಠ್ಯದೊಳಗಿನ ಹೊಸ ಪದಗಳು 
ಪರಿಚಯವಾಗುತ್ತವೆ. 'ಓದುವ ಸಂಗಡಿಗ'ನೊಬ್ಬ ಅಗತ್ಯವಿರುವ 


ಹಂದರವನ್ನು ಜಒದಗಿಸುತ್ತಾನೆ/ಕೆ.  ಪದಗುಚ್ಛಗಳ ಹದು 
ಪದಗಳನ್ನು ಗುಚ್ಛಗಳನ್ನಾಗಿಸಿ ಓದನ್ನು ಸುಲಭಗೊಳಸುತ್ತದೆ. 
ಹೀಗಾದಾಗ ಮಗುವಿಗೆ ತರಗತಿಯ ಚಟುವಟಕೆಗಳಲ್ಲ 
ಭಾಗವಹಿಸಲು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸಂಗಡಿಗರು ತಾನು 
ಹಿದಲು ಕಷ್ಟಪಡುವುದನ್ನು ನೋಡಿ ಅಪಹಾಸ್ಯ 
ಮಾಡಬಹುದೆಂಬ ಭಯ ಇಲ್ಲವಾಗುತ್ತದೆ. "'ಸಂಗಡಿಗನೊಂದಿಗೆ 
ಓದುವ ವ್ಯವಸ್ಥೆಯು' ಡಿಸ್ಲೆಕ್ಷಿಯಾ ಇರುವ ಮಗುವಿಗೊಂದೇ ಅಲ್ಲ 
ಎಲ್ಲಾ ಮಕ್ಕಳಗೂ ಸಹಾಯ ಮಾಡುತ್ತದೆ, ಪರಸ್ಪರ ಒಬ್ಬರು 
ಇನ್ನೊಬ್ಬರ ಕಾಕಜ ಮಾಡುತ್ತ ಜವಾಬ್ದಾರಿಯುತವಾಗಿ 
ವರ್ತಿಸಲು ಕಅಸುತ್ತದೆ. ಅದು ಸಾಧ್ಯವಾಗುವುದು ಸಂಗಡಿಗರಿಗೆ 
ಅವರ ಪಾಲಕರು ಮತ್ತು ಶಿಕ್ಷಕರು ಸೂಕ್ಷ್ಯತೆಯನ್ನು 
ಕಅಸಿದಾಗಲೇ.  ಡಿಸ್ಟೆಕ್ತಿಯಾವನ್ನು ಕುರಿತು ತಿಳುವಳಕೆ 
ಮೂಡಿಸುವುದು, ಅದರ ತೊಂದರೆಗಳ ಬಗೆಗೆ ತಿಆಸಿ- 
ಕೊಡುವುದು. ಅವರಿಗೂ ಸಮಾನ ಅವಕಾಶಗಳನ್ನು 
ನೀಡುವುದು. ಡಿಸ್ಟೆಕ್ಷಿಯಾ ಇರುವ ಮಕ್ಕಳ ಸಾಮರ್ಥ್ಯಗಳನ್ನು 
ಗುರುತಿಸುವುದು, ಈ ಮಕ್ಕಳಗೆ ಕಿರುಕುಳ ಕೊಡುವ ಮಕ್ಷಳನ್ನು 
ನಿಭಾಯುಸುವುದು ಇವೆಲ್ಲ ಆ ಹಾದಿಯಲ್ಲ ಇಡುವ ಹೆಜ್ಜೆಗಳು. 
ಹೀಗಾದಾಗ ಮಕ್ಕಳು ವೈಕಲ್ಯಗಳನ್ನು ಚೆನ್ನಾಗಿ ಅರ್ಥ 
ಮಾಡಿಕೊಳ್ಳಲು ಕಲಯುತ್ತಾರೆ ಮತ್ತು ಡಿಸ್ಟೆಕ್ಷಿಯಾ ಇರುವ 
ಮಕ್ಕಳು ಅವರ ಸಾಮರ್ಥ್ಯವನ್ನು ತಲುಪಲು ಸೂಕ್ತ ಬೆಂಬಲ 
ನೀಡುವ ಒಂದು ಸಾಮಾಜಕ ಜವಾಬ್ದಾರಿಯನ್ನು 
ತೆಗೆದುಕೊಂಡಂತಾಗುತ್ತದೆ. 


ಪ್ರತಿಭೆಗಳನ್ನು ಗುರುತಿಸುವುದು 


ಶಾಲೆಯ ವಾರ್ಷಿಕೋತ್ಸವವೆಂಬುದು ಶೈಕ್ಷಣಿಕ ಪ್ರಗತಿಯ 
ಪ್ರದರ್ಶನ ಮಾತ್ರವಲ್ಲ. ಒಂದು ಮಗುವಿನ ಹುದುಗಿರುವ 
ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತು ಗುರುತಿಸಲು ಅದೊಂದು 
ವೇದಿಕೆಯಾಗಿರುತ್ತದೆ. ಅದು ಮಗುವಿನಲ್ಲ ಆತ್ಕಗೌರವವನ್ನು 
ಬೆಳೆಸುತ್ತದೆ. ಬಹಳ ಸಲ ಡಿಸ್ಟೆಕ್ಷಿಯಾ ಇರುವ ಮಕ್ನಳಗೆ 
ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಲು ಆಗುತ್ತಿರುವುದಿಲ್ಲ. 
ಅದು ಪಕ್ಷಪಾತ ಧೋರಣಿಗೆ ದಾರಿಯಾಗುತ್ತದೆ. ಪಠ್ಯೇತರ 
ಚಟುವಟಕೆಗಳಗೆ ಆಯ್ದೆ ಮಾಡುವಾಗ (ಉದಾಹರಣಿಗೆ 
ವಾರ್ಷಿಕೋತ್ಸವದ ಕಾರ್ಯಕ್ರಮಗಳಗೆ ಮಕ್ಕಳನ್ನು ಆಯ್ದೆ 
ಮಾಡಿಕೊಳ್ಳುವಾಗ) ಅವರ ಶೈಕ್ಷಣಿಕ ಸಾಧನೆಯನ್ನು 
ಅವಲಂಜಸಿ ಅಂತಹ ಮಕ್ಕಳನ್ನು ಬದಿಗೊತ್ತಲಾಗುತ್ತದೆ. 
ಡಿಸ್ಟೆಕ್ಷಿಯಾ ಇರುವ ಮಕ್ಕಕಲ್ಲ ಹುದುಗಿರುವ ಪ್ರತಿಭೆಯನ್ನು 
ಗುರುತಿಸಿ ಅದಕ್ಕೊಂದು ಅವಕಾಶ ಮಾಡಿಕೊಡುವುದು ಬಹಳ 
ಮುಖ್ಯ ಎನ್ನುವುದನ್ನು ಶಿಕ್ಷಕರು ಅರ್ಥ ಮಾಡಿಕೊಳ್ಳಬೇಕು. 
ಅವರ ಪ್ರತಿಭೆಯನ್ನು ಗುರುತಿಸಿದಾಗ ಅದು ಅವರಿಗೆ 
ಆತ್ಕವಿಶ್ವಾಸವನ್ನು ತಂದುಕೊಡುವುದು ಮಾತ್ರವಲ್ಲ ಶಾಲೆಯ 
ಚಟುವಟಕೆಗಳ ಬಗೆಗೂ ಆಸಕ್ತಿ ಹೆಚ್ಚಾಗುತ್ತದೆ. ಸಾಮರ್ಥ್ಯಗಳು 
ಉತ್ತಮ ಕಲಕೆಗೆ ದಾರಿ ಮಾಡಿಕೊಡುತ್ತವೆ ಮತ್ತು ಅವುಗಳಗೆ 
ಬೇಕಾದ ಅಗತ್ಯಗಳ೦ದ ಎದುರಾಗುವ ಸಮಸ್ಯೆಗಳನ್ನು 
ದಾಟಲೂ ಅವಕಾಶ ಮಾಡಿಕೊಡುತ್ತವೆ. 


ಆಟ 


ಆಟವು ಮಕ್ಕಳ ಸಮಾಜೋ- ಭಾವನಾತ್ಮಕ ಬೆಳವಣಿಗೆಗೆ 
ಬಹುಮುಖ್ಯವಾದ ದಾರಿಯಾಗಿದೆ. ಎಲ್ಲರನ್ನೂ ಒಳಗೊಂಡು 
ಆಡುವ ಪರಿಸರವಿದ್ದರೆ ಡಿಸ್ಟೆಕ್ಷಿಯಾ ಇರುವ ಮಗುವಿಗೆ 
ಸಮವಯಸ್ಥರೊಡನೆ  ಕಅಯುತ್ತ  ಕಾರ್ಯನಿರ್ವಹಣಿಯ 
ಕೌಶಲವನ್ನು ರೂಪಿಸಿಕೊಳ್ಳಲು ಒಂದು ಅವಕಾಶವನ್ನು 
ಕಲ್ತಸುತ್ತದೆ. ಆವೇಗವನ್ನು ನಿಯಂತ್ರಿಸಿಕೊಳ್ಳುವುದು. ಮುಕ್ತ 
ಆಲೋಚನೆ, ಸಂಘಟನಾ ಕೌಶಲ, ಎಲ್ಲ ಕ್ರಮದಲ್ಲ 
ಸಂಯೋಜಸುವುದು ಮತ್ತು ಪ್ರ-ನಿರ್ವಹಣಿಯಂತಹ ಬದುಕಿನ 
ಕೌಶಲಗಳನ್ನು ದಕ್ಕಿಸಿಕೊಳ್ಳಲು ಅದಕ್ಕಿಂತ ಉತ್ತಮವಾದ ಬೇರೆ 
ತಂತ್ರಗಳು ಇವೆಯೇ? 


ಅದರೊಂದಿಗೆ ಸಾಕ್ಷರತೆಯ ಅನೇಕ ಕೌಶಲಗಳನ್ನು 
ದಕ್ಕಿಸಿಕೊಳ್ಳಲು ಆಟವು ಎಲ್ಲರೂ ಒಪ್ಪಿಕೊಂಡ ಒಂದು 
ಪರ್ಯಾಯ ಹಾದಿಯಾಗಿದೆ. ಉದಾಹರಣಿಗೆ, ಭಾಷಾ 
ಬೆಳವಣಿಗೆಯು ಆಟದ ಮೂಲಕ ಸ್ವಾಭಾವಿಕವಾಗಿ 
ನಡೆಯುತ್ತಿರುತ್ತದೆ. ಹೊಸ ಪದಗಳನ್ನು ಆಅಸಲು ಮತ್ತು 
ಅವುಗಳನ್ನು ಬೇರೆ ಬೇರೆ ಸಂದರ್ಭಗಕಳಲ್ಲ ಬಳಸಲು. 
ಸಮರ್ಪಕವಾಗಿ ಅನ್ವಯಿಸಲು ಅದು ಅನೇಕ ಅವಕಾಶಗಳನ್ನು 
ಒದಗಿಸುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಹೆಚ್ಚು-ಕಡಿಮೆ. ದೊಡ್ಡದು- 
ಚಿಕ್ಸ್ನದು ಎಂಬ ಪರಿಕಲ್ಪನೆಗಳು ಆಟದ ಅವಿಭಾಜ್ಯ 
ಅಂಗಗಳಾಗಿವೆ. ಅನೇಕ ಆಟಗಳಲ್ಲ ಲೆಕ್ಕ ಮಾಡುವುದು. 
ಅಂಕಗಳನ್ನು ಎಣಿಸುವಂತಹ ಕೌಶಲಗಳನ್ನು ಬೇಡುತ್ತವೆ, ಆ 
ಮೂಲಕ ಸಂಖ್ಯಾಜ್ಞಾನದ ಕೌಶಲಗಳನ್ನು ಬೆಳೆಸಿಕೊಳ್ಳಲು 
ಅವಕಾಶ ಒದಗಿಸುತ್ತವೆ. ಈ ರೀತಿ ಆಟದಿಂದ ಸಿಗುವ ಪಠ್ಯೇತರ 
ವಾತಾವರಣವು ಡಿಸ್ಟೆಕ್ಷಿಯಾ ಇರುವ ಮಗುವಿನ ಬೆಳವಣಿಗೆಗೆ 
ಪೋಷಣೆಯನ್ನು ಒದಗಿಸುತ್ತದೆ. 


ಎಲ್ಲಂದ ಆರಂಭಸುವುದು? 


ಮೇಲೆ ಹೇಳದ ಎಲ್ಲಾ ಕ್ರಮಗಳೂ ಸಾಧ್ಯವಾಗಬೇಕೆಂದರೆ 
ಮಗುವಿನ ಬದುಕಿನಲ್ಲ ಮುಖ್ಯ ಪಾತ್ರವನ್ನು ವಹಿಸುವ ಶಿಕ್ಷಕರು 
ಮತ್ತು ಪಾಲಕರು ಮಗುವಿನ ನರವೈಜ್ಞಾನಿಕ ಸ್ಥಿತಿಯನ್ನು 
(neurological condition) ಅರಿತು ಅದನ್ನು ಒಪ್ಪಿಕೊಳ್ಳಲು 
ಸಿದ್ಧರಾಗಬೇಕು. ಆದ್ದರಿಂದ ಈ ನರವ್ಯೈಜ್ಞಾನಿಕ ಸ್ಥಿತಿಯ 
ಬೇರೆಬೇರೆ ಅಂಶಗಳನ್ನು ಕುರಿತು ಅರಿವು ಮೂಡಿಸಲು ಜಾಗ್ಯೃತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಅತ್ಯವಶ್ಯ. ಈ 
ಸ್ಥಿತಿಯನ್ನು ಕುರಿತು ತಿಳುವಳಕೆ ಹೇಳಬಲ್ಲ ತಜ್ಞರ 
ಸಹಯೋಗದೊಂದಿಗೆ ಶಾಲೆಗಳು ಅಂತಹ ಕಾರ್ಯಕ್ರಮಗಳನ್ನು 
ಆಯೋಜಸಬಹುದು. ಈ ಕುರಿತು ಅರಿವು ಪಡೆದ ಪಾಲಕರು 
ಮತ್ತು ಶಿಕ್ಷಕರು ಡಿಸ್ಟೆಕ್ಷಿಯಾ ಇರುವ ಮಕ್ಕಳ ಸಾಮರ್ಥ್ಯಗಳನ್ನು 
ಗುರುತಿಸಿ ಅವರ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು 
ಅವರೊಂದಿಗೆ ಸಮರ್ಪಕವಾಗಿ ಸಂವಹನ ನಡೆಸಲು 
(ಒಡನಾಡಲು) ಶಕ್ತರಾಗುತ್ತಾರೆ. ಅವರು ಅಂತಹ ಮಕ್ಕಳ 


ಬೆಳವಣಿಗೆಯನ್ನು ಪೋಷಿಸುವಂತಹ ಒಂದು ಪರಿಸರವನ್ನು 
ನಿರ್ಮಿಸುವುದು ಮಾತ್ರವಲ್ಲ. ಆ ಮಕ್ಕಕ ಬೆಳವಣಿಗೆಗೆ 


ಸಹಾಯವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಲು 
ಅವರೇ ಸಕ್ರಿಯವಾಗಿ ಮೊದಲ ಹೆಜ್ಜೆಗಳನ್ನಿಡುವಂತಾಗುತ್ತದೆ. 
ಅವರೆಲ್ಲ ಒಬ್ಬಾಗಿ 


(ಪಾಲಕರು, ಶಿಕ್ಷಕರು ಮತ್ತು ಶಾಲೆ) 


ಡಿಸೆಕ್ಷಿಯಾ ಇರುವ ಮಕ್ಷಳನ್ನು ಒಪ್ಪಿಕೊಳ್ಳುತ್ತಾರೆ. ಅವರು ಹೆಚ್ಚು 
ಕ್ರಿಯಾಶೀಲರಾಗುವಂತೆ, ಸಂತೋಷದಿಂದ ಇರುವಂತೆ 
ಮಾಡಲು ಅವರಿಗೆ ಅಗತ್ಯವಿರುವ ಸಮಾಜೋ-ಭಛಾವನಾತ್ಕಕ 
ಅಟ್ಟಣಿಗೆಯನ್ನು ಒದಗಿಸುವ ಮೂಲಕ ಅವರನ್ನು ಸಶಕ್ತರನ್ನಾಗಿ 
ಮಾಡುತ್ತಾರೆ ಮತ್ತು ಅವರನ್ನು ಮೇಅನ ಹಂತಕ್ಕೆ ಒಯ್ಯುತ್ತಾರೆ. 


ಮಾಲಾ. ಆರ್‌. ನಟರಾಜನ್‌ ಇವರು ಡಿಸ್ಟೆಕ್ಷಿಯಾ ಇರುವ ಮಕ್ಕಳಗೆ ಕಅಸಲು ವಿಶೇಷ ತರಬೇತಿ ಪಡೆದ ಶಿಕ್ಷಕಿಯಾಗಿದ್ದಾರೆ. ಪ್ರಸ್ತುತ 
ಮದ್ರಾಸಿನ ಡಿಸ್ಲೆಕ್ಷಿಯಾ ಅಸೋಸಿಯೇಶನ್‌ ನಲ್ಲ ಕೆಲಸ ಮಾಡುತ್ತಿದ್ದಾರೆ. ಮಾಹಿತಿ ತಂತ್ರಜ್ಞಾನದ ಕಾರ್ಪೊರೇಟ್‌ ವಿಭಾಗದಲ್ಲ ಅವರು 
ಕೆಲಸ ಮಾಡಿದ್ದಾರೆ ಮತ್ತು ಬೋಧನೆಯಲ್ಲ ತೀವ್ರ ಆಸಕ್ತಿಯಿರುವ ಇವರು ಈ ಯೋಜನೆಗಳಗೆ ಪ್ರಾಯೋಗಿಕ ಒಳನೋಟಗಳನ್ನು 
ನೀಡಿದ್ದಾರೆ. ಅವರನ್ನು mala.m@mdachennai.com %-ಮೇಲ್‌ ನಲ್ಲ ಸಂಪರ್ಕಿಸಬಹುದು. 


ಅನುವಾದ: ಪ್ರಜ್ಞಾ ಎಲ್‌.ಎಸ್‌. | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಆತಂಕವನ್ನು ಅನುಭವಿಸುತ್ತಾರೆ. 


ಒತ್ತಡ ಮತ್ತು ಆತಂಕವು ಬದಲಾವಣೆಗಳು ಮತ್ತು ಕಷ್ಟಗಳಗೆ ನೀಡುವ ಸಾಮಾನ್ಯ 
ಪ್ರತಿಕ್ರಿಯೆಗಳಾಗಿವೆ, ಇದು ಬಾಲ್ಯದಿಂದಲೂ ಸಹ ಪ್ರತಿಯೊಬ್ಬರ ಜೀವನದ ಭಾಗವಾಗಿದೆ. 
ಒತ್ತಡ ಮತ್ತು ಆತಂಕವು ಖಯಣಾತೃಕ ಸಂದರ್ಭಗಳಲ್ಲ ಉಂಬಾಗುವ ಭಯಾನಕ 
ಭಾವನೆಗಳು ಎಂದು ನಾವು ಆಗಾಧ್ಯೆ ನಂಬುತ್ತೇವೆ. ಆದಾಗ್ಯೂ, ಸಂತೋಷದ ಸಂದರ್ಭಗಳ 
(ಶಾಲಾ ಘಟನೆಗಳು, ರಜೆಗಳು ಅಥವಾ ಸಾಮಾಜಕ ಹವ್ಯಾಸಗಳಂತಹ) ನಿರೀಕ್ಷೆಯು 
ಕೆಲವೊಮ್ಮೆ ಒತ್ತಡವನ್ನು ಉಂಟುಮಾಡಬಹುದು. ಏನನ್ನಾದರೂ ನಿರೀಕ್ಷಿಸುವ ಸಂದರ್ಭ 
ಬಂದಾಗ, ಮಾರ್ಪಡಿಸಬೇಕಾದ ಅಥವಾ ರಕ್ಷಿಸಬೇಕಾದಾಗ, ಮಕ್ಕಳು ಒತ್ತಡ ಮತ್ತು 
ಅವರಿಗೆ ಮುಖ್ಯವಾದ ವಿಷಯವು ಅಪಾಯಕ್ಕೆ 
ಸಿಲುಕಿದಾಗ, ಅವರು ಆತಂಕಕ್ಕೊಕಗಾಗುತ್ತಾರೆ. ನನ್ನ ಅನೇಕ ವಿದ್ಯಾರ್ಥಿಗಳು ತರಗತಿಯ 
ಮುಂದೆ ಅಥವಾ ಬೆಳಗ್ಗಿನ ಶಾಲಾ ಸಭೆಯಲ್ಲ ಮಾತನಾಡಬೇಕಾದಾಗ ಒತ್ತಡ ಮತ್ತು 
ಆತಂಕಕ್ಕೆ ಒಳಗಾಗುತ್ತಾರೆ. ಈ ಆತಂಕವನ್ನು ಹೋಗಲಾಡಿಸಲು, ನಾನು ಅವರನ್ನು ವಿವಿಧ 
ಒತ್ತಡ-ನಿವಾರಕ ಚಟುವಟಕೆಗಳಲ್ಲ (stress-relieving activities) ತೊಡಗಿಪಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


81 


82 


ಸಾಮಾನ್ಯ ಶಾಲೆಗಳಲ್ಲಿ ವಿಶೇಷ ಮಕ್ಕಳು 


ಪಲ್ಲವಿ ದತ್ತಾ 


ಏಳು ವರ್ಷದ ನೇಹಾ, ಭೋಪಾಲ್‌ನ ಪ್ರಮುಖ 
ಶಾಲೆಯೊಂದರ ಎರಡನೇ ತರಗತಿಯಲ್ಲ ಕಿದುತ್ತಿರುವ 
ಬುದ್ಧಿವಂತ ವಿದ್ಯಾರ್ಥಿನಿ. ತನ್ನ ಶಿಕ್ಷಕರ ನೆಚ್ಚನ ಶಿಷ್ಕೇಯಾಗಿರುವ 
ಆಕೆ ತನ್ನ ಓರಗೆಯ ಗುಂಪಿನಲ್ಲ ನಾಯಕಿ. ಶೈಕ್ಷಣಿಕವಾಗಿ 
ಉತ್ತಮ ಸಾಧನೆ ಮಾಡುತ್ತಿರುವ ನೇಹಾ ತನ್ನ ಸಹಪಾಠಿಗಳಗೆ 
ಅವರ ಶಾಲೆಯ ಕೆಲಸಗಳಲ್ಲೂ ಸಹಾಯ ಮಾಡಲು 
ಇಷ್ಟಪಡುತ್ತಾಳೆ. ಅವಳು ಎಷ್ಟೊಂದು ಲವಲವಿಕೆಯಿಂದ ಇದ್ದಾಳೆ 
ಎಂದರೆ ಅವಳಗೆ ದೃಷ್ಟಿಹೀನತೆಯಿದೆ ಎಂಬುದೇ 
ಮರೆತುಹೋಗುತ್ತದೆ. ಆಕೆಯ ಪಠ್ಯಪುಸ್ತಕಗಳಲ್ಲ ಅಕ್ಷರಗಳನ್ನು 
ತೂತು ಮಾಡಿ. ಚುಚ್ಚಿ ಮೂಡಿಸಲಾಗಿದೆ (ಬೈಲ್‌). 
ಮುದ್ರಿಸಲಾಗಿಲ್ಲ. 


ನೇಹಾಗೆ ನಾಲ್ಕು ವರ್ಷ ವಯಸ್ವಾಗುವವರೆಗೆ ಯಾವುದೇ 
ಔಪಚಾರಿಕ ಶಿಕ್ಷಣ ದೊರೆತಿರಲಅಲ್ಲ. ಅವರ ಮನೆಯ 
ಸುತ್ತಮುತ್ತಅನ ಹೆಚ್ಚನ ಶಾಲೆಗಳು ವಿಶೇಷಚೇತನ 
ವಿದ್ಯಾರ್ಥಿಗಳಗೆ ಶಿಕ್ಷಣ ನೀಡಲು ಸುಸಜ್ಜತವಾಗಿಲ್ಲದ ಕಾರಣ 
ಆಕೆಯ ಹೋಷಕರು ಅವಳನ್ನು ಮನೆಯಲ್ಲೇ (ಹೋಮ್‌- 
ಸ್ಲೂಅ೦ಗ್‌) ತಮ್ಮ ಕೈಲಾದಷ್ಟು ತರಬೇತುಗೊಳಸಿದ್ದರು. 
ಅವಳು ತನ್ನು ಮುಖ್ಯವಾಹಿನಿಯ ಶಾಲೆಯಲ್ಲ ಇತರ 
ಸಹಪಾಠಿಗಳಗಿಂತ ವಯಸ್ಸಿನಲ್ಲ ಹೆಚ್ಚು ದೊಡ್ಡವಳಾದರೆ ಹೇಗೆ 
ಸುಧಾರಿಸುತ್ತಾಳೆ, ಅವಳು ಇತರ ಮಕ್ಕಆ೦ದ ಪ್ರತ್ಯೇಕಿಸಲ್ಪಟ್ಟರೆ 
ಅಥವಾ ಕೆಟ್ಟದಾಗಿ ನಡೆಸಿಕೊಳ್ಳಲ್ಪಟ್ಟರೆ ಅಥವಾ ಬಹಿಷ್ಠರಿಸಲ್ಪಟ್ಟರೆ 
ತನ್ನನ್ನು ತಾನು ಹೇಗೆ ನಿಭಾಯುಸಿಕೊಳ್ಳುತ್ತಾಳೆ ಎಂದು ಅವರು 
ತಮ್ಮ ಮಗುವಿನ ಬದೆ ಚಂತಿತರಾಗಿದ್ದರು. ಆಗ ಆಕೆಯ 
ಪೋಷಕರಿಗೆ ದೈಹಿಕ ಮತ್ತು ಬೌದ್ದಿಕ ಅಸಾಮರ್ಥ್ಯ ಹೊಂದಿರುವ 
ಮಕ್ಕಳು ಮತ್ತು ವಯಸ್ಥರೊಂದಿಗೆ ಕಾರ್ಯನಿರ್ವಹಿಸುವ 
'ಆರುಷಿ' ಎಂಬ ಲಾಭರಹಿತ ಸಂಸ್ಥೆಯ ಬದ್ದೆ ತಿಆಂಖತು. 
ಆನಂತರ ನೇಹಾಳನ್ನು ಅಲ್ಲಗೆ ಕರೆತಂದರು, 


ತಮ್ಮ ಮೂಲಭೂತ ತತ್ವದ ಭಾಗವಾಗಿ, 'ಆರುಷಿ' ಸಂಸ್ಥೆಯಲ್ಲ 
ಮಕ್ಕಳು ಮತ್ತು ವಿಕಲಚೇತನರು 'ವಿಶೇಷ ಅಗತ್ಯತೆಗಳನ್ನು 
ಪೂರೈಸುವ ಪರಿಸರದಿಂದ ಹೊರಬರುವಂತೆ ಪ್ರಯತ್ನಿಸುತ್ತದೆ 
ಮತ್ತು 'ಮುಖ್ಯವಾಹಿನಿ' ಸಮಾಜದಲ್ಲ ಹೊಂದಿಕೊಳ್ಳಲು ಅನುವು 
ಮಾಡಿಕೊಡುವ ಜೀವನ ಕೌಶಲಗಳೊಂದಿಗೆ ಅವರನ್ನು 
ಸಬಲಗೊಳಸುತ್ತದೆ. 


ವಿಶೇಷ ಶಾಲೆಗಳ ಅಗತ್ಯ ಏಕೆ ಮತ್ತು ಯಾವಾಗ 


ಸುಮಾರು 2 ರಿಂದ 6 ವರ್ಷ ವಯಸ್ಸಿನ ವಿಶೇಷಚೇತನ ಮಕ್ಕಳು 
ಸಾಮಾನ್ಯ ಶಾಲೆಗಳಗೆ ಅರ್ಹರಾಗಿದ್ದರೆ, ಅವರನ್ನು ಒಂದನೇ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ತರಗತಿಗೆ ಕಳುಹಿಸುವ ನಿರ್ಧಾರವು ವ್ಯಕ್ಷಿನಿಷ್ಠವಾದುದು ಮತ್ತು 
ಅದು ಮಗುವಿನ ಅಂಗವೈಕಲ್ಯದ ಸ್ವರೂಪ ಮತ್ತು ತೀವ್ರತೆಯನ್ನು 
ಆಧರಿಸಿದೆ. ಸಣ್ಣ ಪ್ರಮಾಣದ ಅಥವಾ ಮಧ್ಯಮ ಮಟ್ಟದ 
ಅಂಗವೈಕಲ್ಯ ಹೊಂದಿರುವ ಈ ವಯಸ್ಸಿನ ಮಕ್ಕಳು ಸಾಮಾನ್ಯ 
ಶಾಲೆಗಳಗೆ ಹೊಂದಿಕೊಳ್ಳುವ ಉತ್ತಮ ಅವಕಾಶವನ್ನು 
ಹೊಂದಿರುತ್ತಾರೆ. 


ದೃಷ್ಟಿ ಅಥವಾ ಶ್ರವಣ ಸಂಬಂಧಿತ ಅಸಾಮರ್ಥ್ಯಗಳನ್ನು 
ಹೊಂದಿರುವ ಮಕ್ಕಳು ಯಾವುದೇ ವಯಸ್ಸ್ಥಿನಲ್ಲ ಸಾಮಾನ್ಯ 
ಶಾಲೆಗೆ ಹೋಗಬಹುದು. ಏಕೆಂದರೆ ಅವರ ವೈಕಲ್ಯುತೆ 
ಸಂಪೂರ್ಣವಾಗಿ ದೈಹಿಕವಾಗಿರುತ್ತದೆ ಮತ್ತು ಅದು ಬೌಧ್ಯಿಕತೆಗೆ 
ಸಂಬಂಧಿಸಿರುವುದಿಲ್ಲ. ಡೌನ್‌ ಸಿಂಡ್ರೋಮ್‌, ಸ್ವಲೀನತೆ 
(ಆಟಸಂ೦) ಮತ್ತು ಇತರ ಬೌದ್ದಿಕ ಅಸಾಮರ್ಥ್ಯಗಳರುವ ಮಕ್ಕಳು. 
ಅವರ ಬೆಳವಣಿಗೆಯ ಮೈೈಅಗಲ್ಲುಗಳು ನಿಗದಿತ ಸಮಯಕ್ಕಿಂತ 
ವಿಳಕಂಬವಾಗಿದ್ದರೂ ಸಹ ಸಾಮಾನ್ಯ ಶಾಲೆಗಳಗೆ 
ಹೋಗಬಹುದು ಆದರೆ ಅವರು ಹಾಗೆ ಶಾಲೆಗೆ ಹೋಗುವ 
ಮೊದಲು ಶಾಲಾಸಿದ್ದತೆಗೆ ಬೆಂಬಲ ಮತ್ತು ತರಬೇತಿಯ 
ಅಗತ್ಯವಿರುತ್ತದೆ. 


ವಿಶೇಷ ಮಕ್ಕಳು ಮುಖ್ಯವಾಹಿನಿಯ ಶಾಲೆಯಲ್ಲ ಓದುವಾಗ, 
ಅವರ ಮತ್ತು ಉಳದವರ ನಡುವಿನ ಸಂವಹನವು ವಿಕಲಚೇತನ 
ಮಕ್ಕಳ ಪರವಾಗಿ ಹೋರಾಡುವವರನ್ನು ರೂಪಿಸುತ್ತದೆ. 
ವಿಕಲಚೇತನರಲ್ಲದ ಮಕ್ಕಳು ವಿಕಲಚೇತನ ಮಕ್ಕಳ ಅಗತ್ಯಗಳು 
ಮತ್ತು ಸಾಮರ್ಥ್ಯಗಳ ಬದ್ಗೆ ಬಾಲ್ಯದಾರಂಭದಲ್ಲಯೇ ಅರಿವನ್ನು 
ಬೆಳೆಸಿಕೊಳ್ಳುತ್ತಾರೆ. ಇದು ಸಮಾಜದಲ್ಲ ವಿಶೇಷಚೇತನರಿಗೆ 
ಸರಿಯಾದ ಸ್ಥಾನವನ್ನು ಕಲ್ಪಸಲು ಮಾತ್ರವಲ್ಲದೆ 
ಪರಾನುಭೂತಿಯುಳ್ಳ, ನ್ಯಾಯಯುತ ಮತ್ತು ಸಮ 
ಸಮಾಜವನ್ನು ನಿರ್ಮಿಸುವಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ. 


ಅಂಗವೈಕಲ್ಯ ಹೊಂದಿರುವ ಮಗುವಿನ ಆರೈಕೆಯ ಅತ್ಯ೦ತ 
ನಿರ್ಣಾಯಕ ಭಾಗವೆಂದರೆ ಆರಂಭಕ ಹಂತದಲ್ಲಿಯೇ ಅದನ್ನು 
ಗುರುತಿಸುವುದು ಮತ್ತು ಅದನ್ನು ಸರಿಪಡಿಸುವ ನಿಟ್ಟನಲ್ಲ 
ಕಾರ್ಯಪ್ರವೃತ್ತರಾಗುವುದು. ಆರಂಭಿಕ ವರ್ಷಗಳಲ್ಲ 
ಬೆಳವಣಿಗೆಯ ವಿಳಕಂಬಗಳನ್ನು ಪೋಷಕರು ಮತ್ತು ಶಿಕ್ಷಕರು 
ಗಮನಿಸಬೇಕು. ಯಾವುದೇ ಬೆಳವಣಿಗೆಯ ಮ್ಯೆಅಗಲ್ಲು 
ತಪ್ಪಿಹೋದರೆ ಅಥವಾ ವಿಳಂಬವಾದರೆ ಮೊದಲು, ಮಕ್ಷಳ 
ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಅವರ ಸಲಹೆಯ ಮೇರೆಗೆ 
ಮಗುವನ್ನು ಅದರ ಅಗತ್ಯತೆಗಳನ್ನು ಪೂರೈಸುವ ಸಂಸ್ಥೆ ಮತ್ತು 
ಶಾಲೆಗೆ ದಾಖಲಅಸಬೇಕು. ಅಂತಹ ಸ್ಥಳದಲ್ಲ, ಸಲಹೆಗಾರರು 


ಮತ್ತು ಮನಶಾಸ್ತ್ರಜ್ಞರು ಮಗು ಎದುರಿಸುತ್ತಿರುವ 


ತೊಂದರೆಯನ್ನು ಅರ್ಥಮಾಡಿಕೊಳ್ಳಲು ರೋಗನಿರ್ಣಯ 
ಪರೀಕ್ಷೆಗಳಂತಹ ವಿಧಾನಗಳನ್ನು ಬಳಸುತ್ತಾರೆ ಮತ್ತು 
ಅಗತ್ಯವಿರುವ ಮಧ್ಯಪ್ರವೇಶಕ್ಕೆ ಯೋಜನೆಯನ್ನು 


ರೂಪಿಸುತ್ತಾರೆ. ತಮ್ಮ ಮಗು ವಿಶೇಷಚೇತನ ಎಂಬುದಕ್ಕಾಗಿ 
ಅದನ್ನು ಅತಿಯಾಗಿ ರಕ್ಷಿಸುವ ಅಥವಾ ಮಗುವಿನ 
ವಿಕಲತೆಯನ್ನು ನಿರಾಕರಿಸುವ  ಮನೋಭಾವವುಳ್ನ 
ಆರೈಕೆದಾರರು ಮಗುವಿಗೆ ಸೂಕ್ತವಾದ ಚಿಕಿತ್ಸೆ ಮತ್ತು 
ಬೆಂಬಲವನ್ನು ಪಡೆಯುವ ಪ್ರಕ್ರಿಯೆಯನ್ನು ತಡೆಯುತ್ತಾರೆ. 
ಹಾಗಾದಾಗ ವಿಶೇಷ ಚೇತನರು ತಮ್ಮ ಜೀವನದ ಮೇಲೆ 
ಸ್ವಾತಂತ್ರ್ಯ ಮತ್ತು ನಿಯಂತ್ರಣವನ್ನು ಪಡೆದುಕೊಳ್ಳುವ 
ಅವಕಾಶದಿಂದ ವಂಚಿತರಾಗುತ್ತಾರೆ. 


ಶಾಲಾಸಿದ್ದತಾ ಕಾರ್ಯಕ್ರಮ 


ಆರುಷಿಯಲ್ಲನ ವಿಶೇಷ ಶಿಕ್ಷಕರು ನೇಹಾಗೆ ಬ್ರೈಲ್‌ ಅಪಿಯನ್ನು 
ಕಅಸುವತ್ತ  ಗಮನಹರಿಸಿದರು, ಅದರೊಂದಿಗೆ ವೃತ್ತಿನಿರತ 
ಚಿಕಿತ್ಸಕರು (ಆಕ್ಯುಪೇಶನಲ್‌ ಥೆರಪಿಸ್ಟ್‌) ಓಡಾಡುವ, ದೈನಂದಿನ 
ಜೀವನಕ್ಕೆ ಅಗತ್ಯವಿರುವ ಇತರ ಕೌಶಲಗಳನ್ನು ಕಅಸಲು 
ಸಹಾಯ ಮಾಡಿದರು. ಆರುಷಿಯಲ್ಲನ ಶಿಕ್ಷಕರು ಬೈಲ್‌ ಓದಲು 
ಸಾಧ್ಯವಾಗುವಂತೆ ಮೌಖಕ ಮತ್ತು ಇಂದ್ರಿಯ ಸೂಕ್ಷೃತೆ 
ಗಳಸುವ ವ್ಯಾಯಾಮಗಳನ್ನು ಪ್ರಾರಂಭಸಿದರು. 
ಇದರೊಂದಿಗೆ. ಅಲ್ಲನ ಶಿಕ್ಷಕರು ಮುಖ್ಯವಾಹಿನಿಯ ಶಿಕ್ಷಣಕ್ಲಾಗಿ 
ಆಕೆಯ ನಾಮರ್ಥ್ಯ ಮತ್ತು ಸಿದ್ಧತೆಯನ್ನು ಮೌಲ್ಯಮಾಪನ 
ಮಾಡಿದರು. ನೇಹಾಳನ್ನು ಒಂದು ಸಾಮಾನ್ಯ ಶಾಲೆಯಲ್ಲ 
ಯಶಸ್ವಿಯಾಗಿ ತೊಡಗಿಸುವುದನ್ನು ನಿರ್ಧರಿಸಲು ಆರು ತಿಂಗಳು 
ಹಿಡಿಯುತಾದರೂ ಆಕೆ ಅದರಲ್ಲಯೂ ಸಹ ಯಶಸ್ತಿಯಾಗ- 
ಬಲ್ಲಳು ಎಂಬುದು ತಿಆಯುತು. 


ಕೊಶಿಶ್‌ ಎಂಬುದು. ಆರುಷಿಯಲ್ಲ. ಸಾಮಾನ್ಯ ಶಾಲೆಗಳಲ್ಲ 
ದಾಖಲಾಗದ ಐದು ವರ್ಷದೊಳಗಿನ ವಿಕಲಚೇತನ ಮಕ್ಷಳಗಾಗಿ 
ನಡೆಸಲಾಗುವ ಶಾಲಾ ಸಿದ್ಧತೆಯ ಕಾರ್ಯಕ್ರಮವಾಗಿದೆ. ಇಲ್ಲ. 
ಸೆರೆಬ್ರಲ್‌ ಪಾಲ್ರ, ಕಅಕೆಯ ತೊಂದರೆಗಳು ಮತ್ತು ಇತರ ದೈಹಿಕ 
ನ್ಯೂನತೆಗಳು ಮತ್ತು ನಿಧಾನಗತಿಯ ಬೆಳವಣಿಗೆಗಳನ್ನು 
ಹೊಂದಿರುವ ಮಕ್ಕಳು. ಮೂಲಭೂತ ಅಗತ್ಯ ಶಾಲಾ ಸಿದ್ಧತಾ 
ಕೌಶಲಗಳೂಂದಿಗೆ ಸಿದ್ದಗೊಳ್ಳುತ್ತಾರೆ, ಆದ್ದರಿಂದ ಅವರನ್ನು 
ಶೀಘ್ರವಾಗಿ ಸಾಮಾನ್ಯ ಶಾಲೆಗಳಗೆ ಸೇರಿಸಬಹುದು. ಅವರ 
ವಿಕಲಚೇತನ ಸ್ವರೂಪ ಮತ್ತು ಕಾರಣವನ್ನು ಮೌಲ್ಯಮಾಪನ 
ಮಾಡಿದ ನಂತರ, ಅವರ ಚಿಕಿತ್ಸೆಗಾಗಿ ವಿವರವಾದ 
ಯೋಜನೆಯನ್ನು ತಯಾರಿಸಲಾಗುತ್ತದೆ. ಬೌದ್ಧಿಕ ಅಸಾಮರ್ಥ್ಯ 
ಹೊಂದಿರುವ ಮಕ್ಕಳು ಸಂಯೋಜನೆ, ಕಣ್ಣಲ್ಲ ಕಣ್ಣಿಟ್ಟು 
ನೋಡುವ, ಗಮನ ನೀಡುವ ಅವಧಿಯನ್ನು ಸುಧಾರಿಸಲು 
ಆಕ್ಕುಪೇಶನಲ್‌ ಥೆರಪಿಯನ್ನು ಪಡೆಯುತ್ತಾರೆ ಅದರೊಂದಿಗೆ 
ದೀರ್ಫಾವಧಿಯವರೆಗೆ ಕುಆತುಕೊಳ್ಳುವ ಮತ್ತು ಕೈಯಲ್ಪ 
ಮಾಡುವ ಕೆಲಸಗಳತ್ತ ಗಮನವನ್ನು ಕೇಂದ್ರೀಕರಿಸಲು. 


ತರಬೇತಿ ಪಡೆಯುವುದರಿಂದ ಅವರು ಸಾಮಾನ್ಯ 
ತರಗತಿಗಳಲ್ಲ ಹೊಂದಿಕೊಳ್ಳಲು ಸುಲಭವಾಗುತ್ತದೆ. 


ಮಾತನಾಡುವ ತೊಂದರೆ ಹೊಂದಿರುವ ಮಕ್ಕಳು ವಾಕ್‌ 
ಚಿಕಿತ್ಸೆಯನ್ನು ಪಡೆಯುತ್ತಾರೆ. ಮಗುವಿಗೆ ಶ್ರವಣ 
ದೋಷವಿದೆಯೇ ಎಂದೂ ಚಿಕಿತ್ಸಕರು ನಿರ್ಧರಿಸುತ್ತಾರೆ. 
ಹಾಗಿದ್ದಲ್ಲ. ಅವರು ಶ್ರವಣ ಸಾಧನದ ಅಗತ್ಯ ಮತ್ತು 
ಪರಿಣಾಮಕಾರಿತ್ವವನ್ನು ನಿರ್ಧರಿಸುತ್ತಾರೆ. ಮಗುವು 
ಸಹಾಯವಿಲ್ಲದೆ ಕೇಳಬಹುದು ಆದರೆ ಇನ್ನೂ ಮಾತನಾಡುತ್ತಿಲ್ಲ 
ಎಂಬುದನ್ನು ಕಂಡುಕೊಂಡರೆ, ಈ ಮಕ್ಕಳಗೆ ಸಹಾಯ 
ಮಾಡಲು ಪ್ಲೀಚ್‌ ಥೆರಪಿಸ್ಟ್‌ಗಳು ಪರ್ಯಾಯ ವಿಧಾನಗಳನ್ನು 
ಬಳಸುತ್ತಾರೆ. ಈ ಚಿಕಿತ್ಸೆಗಳು ದೀರ್ಫಾವಧಿಯದ್ದಾಗಿರುತ್ತವೆ 
ಮತ್ತು ಮಗುವನ್ನು ಸಾಮಾನ್ಯ ಶಾಲೆಗೆ ಸಂಯೋಜತಗೊಂಡ 
ನಂತರವೂ ಮುಂದುವರಿಯುತ್ತವೆ. 


ಆಟದ (ಪ್ಲೇ-ವೇ) ವಿಧಾನವನ್ನು ಬಳಸಿಕೊಂಡು, ವಿಶೇಷ 
ಶಿಕ್ಷಕರು ಮಕ್ಕಳಗೆ ಶ್ರಾವ್ಯ, ದೃಶ್ಯ ಮತ್ತು ಪರ್ಶ 
ಪ್ರಚೋದಕಗಳನ್ನು ಪರಿಚಯುಸುತ್ತಾರೆ. ಕಅಯಲು ಮಗುವಿನ 
ಸಿದ್ಧತೆ, ಅದರ ಭಾವನಾತ್ಕಕ ಮತ್ತು ದೈಹಿಕ ಸಾಮರ್ಥ್ಯಗಳಂತಹ 
ಅಂಶಗಳ೦ದ ಮಾರ್ಗದರ್ಶಿಸಲ್ಪಟ್ಟ ಶಿಕ್ಷಕರು, ಮಕ್ಕಳು 'ವಿಶೇಷ' 
ಎಂಬ ಕಿರಿದಾದ ಮಿತಿಗಳನ್ನು ಮೀರಿ ಜಗತ್ತಿನಲ್ಲ ಬೆಳವಣಿಗೆ 
ಹೊಂದಲು ಅಗತ್ಯವಿರುವ ಕೌಶಲ ಮತ್ತು ಸಾಧನಗಳೊಂದಿಗೆ 
ಮಕ್ಕಳನ್ನು ಸಜ್ಞುಗೊಆಸಲು ಅನೇಕ ತಂತ್ರಗಳನ್ನು ಬಳಸುತ್ತಾರೆ 
ಮತ್ತು ಅವರು ಪ್ಪತಂತ್ರವಾಗಿ ಬದುಕಲು ಮತ್ತು ತಮ್ಮ 
ಕೆಲಸಗಳನ್ನು ಮಾಡಿಕೊಳ್ಳಲು ತರಬೇತಿ ನೀಡುತ್ತಾರೆ. 


ಬೈಲ್‌. ಐಂದ್ರಿಯಕ ಮತ್ತು ಚಲನಾ ವ್ಯಾಯಾಮಗಳು ನೇಹಾಳ 
ತರಬೇತಿಯ ಕೇಂದ್ರಜಂದುವಾಗಿದ್ದರೆ, ಪ್ರತಿ ಮಗುವಿಗೆ 
ಆರುಷಿಯಲ್ಲ ನೀಡಲಾಗುವ ತಂತ್ರ ಮತ್ತು ಚಿಕಿತ್ಸೆಗಳು ಅವರ 
ಅಗತ್ಯಗಳಗೆ ಅನುಗುಣವಾಗಿ ಭನ್ನಭನ್ನವಾಗಿರುತ್ತವೆ. 
ಉದಾಹರಣೆಗೆ, ಡೌನ್‌ ಸಿಂಡ್ರೋಮ್‌ ಇರುವ ಮಕ್ಕಳು ಕೇವಲ 
ದೈಹಿಕ ಮಿತಿಗಳನ್ನು ಅನುಭವಿಸುವುದಿಲ್ಲ. ಬೆಳವಣಿಗೆ ಮತ್ತು 
ಸಾಮಾಜಕ ಸವಾಲುಗಳನ್ನು ಸಹ ಅನುಭವಿಸುತ್ತಾರೆ ಮತ್ತು 
ಸಾಮಾನ್ಯವಾಗಿ ಸ್ಪಷ್ಟವಾಗಿ ಮಾತನಾಡಲು ಕಷ್ಟಪಡಬಹುದು. 
ಆಗ ಅವರ ಕಲಕೆಗಳು ವಾಕ್‌ ಚಿಕಿತ್ಲೆ ಬೇರೆಯವರೊಂದಿಗೆ 
ಕಣ್ಣಲ್ಲ ಕಣ್ಣಿಟ್ಟು ಸಂಪರ್ಕ ಸಾಧಿಸುವುದು ಮತ್ತು ಶೈಕ್ಷಣಿಕ 
ಜ್ಞಾನವನ್ನು ಗಳಸುವುದರೊಂದಿಗೆ ಸಾಮಾಜಕ ಕೌಶಲಗಳನ್ನು 
ಚುರುಕುಗೊಳಸುವುದನ್ನು ಒಳಗೊಂಡಿರುತ್ತದೆ. ಅವರ 
ಸಾಮಾಜೀಕರಣ ಕೌಶಲಗಳು ಕೋಶಿಶ್‌ನಲ್ಲನ ಬೋಧಕರು 
ಗಮನಹರಿಸುವ ಮತ್ತೊಂದು ಬೆಳವಣಿಗೆಯ ಕ್ಷೇತ್ರವಾಗಿದೆ. 
ಇಂಥ ತರಬೇತಿಯುಲ್ಲದೆ. ಈ ಮಕ್ಕಳು ಮಿಶ್ರ (ವಿಶೇಷಚೇತನ 
ಮತ್ತು ಸಾಮಾನ್ಯ ಮಕ್ಕಳ) ತರಗತಿಯಲ್ಲ ಚೆನ್ನಾಗಿ 
ಹೊಂದಿಕೊಳ್ಳಲು ಸಾಧ್ಯವಿಲ್ಲ. 


ಆರೈಕೆದಾರರೊಂದಿಗೆ ಸಮಾಲೋಚನೆ 


ನೇಹಾಳನ್ನು ಸಾಮಾನ್ಯ ಶಾಲೆಗೆ ಕಳುಹಿಸುವ ಬಧ್ವೆ ಆತಂಕ 
ಹೊಂದಿದ್ದ ನೇಹಾಳ ಪೋಷಕರಿಗೆ ಈ ಬದ್ಗೆ ಸಲಹೆ 
ನೀಡಲಾಲಯುತು. ದೃಷ್ಟಿಮಾಂದ್ಯರಿಗಾಗಿ ಇರುವ ಶಾಲೆಗಳು 
ಉತ್ತಮ ಉದ್ದೇಶ ಹೊಂದಿವೆ ಮತ್ತು ಅವರಿಗೆ ಸಾಕಷ್ಟು 
ಬೆಂಬಲವನ್ನು ನೀಡುತ್ತವೆ, ಆದರೆ ನೇಹಾಳ ಕಲಅಕೆ ಮತ್ತು 
ಅನುಭವಗಳನ್ನು ಅವು ಸೀಮಿತಗೊಳಸುತ್ತವೆ ಎಂದು 
ಸಲಹೆಗಾರರು ಅವರಿಗೆ ವಿವರಿಸಿದರು. ಅಂಗಪವಿಕಲರಲ್ಲದ ಮಕ್ಕಳ 
ಸಹವಾಸ ಮತ್ತು ನಡವಳಕೆಯ ಪ್ರಭಾವವು ನೇಹಾಳ 
ಬೆಳವಣಿಗೆಯಲ್ಲ ವೇಗವರ್ಧಕವಾಗಿರುತ್ತದೆ. ಅಂಗ- 
ವೈಕಲ್ಯತೆಯನ್ನು ಮೀರಿ ಎಲ್ಲ ಅವಕಾಶಗಳನ್ನು ಹೊಂದುವುದು 
ಮಗುವಿನ ಹಕ್ಕು, ತಮ್ಮ ಸಾಮರ್ಥ್ಯವನ್ನು ಒರೆಗೆ 
ಹಚ್ಚುವುದನ್ನು ಮಕ್ಕಳು ಆನಂದಿಸುತ್ತಾರೆ. ಆರುಷಿಯಲ್ಲಿ, ಮಕ್ಷಳು 
ಶಾಲೆಯಂತೆಯೇ ಮನೆಯಲ್ಲಯೂ ಅದೇ ಸಬಲೀಕರಣವನ್ನು 
ಅನುಭವಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು 
ಹೋಷಕರಿಗೂ ಸಮಾಲೋಚನೆ ನೀಡಲಾಗುತ್ತದೆ. 


ಶಾಲಾ ಪ್ರವೇಶದ ನಂತರ 


ಬೈಲ್‌ ಮತ್ತು ಆಕ್ಕುಪೇಷನಲ್‌ ಥೆರಪಿಯಲ್ಲ ಕೌಶಲ 
ತರಬೇತಿಯ ಜೊತೆಗೆ, ನೇಹಾ ಶಾಲಾಪೂರ್ವ ಪಠ್ಯಕ್ರಮದ 
ತರಬೇತಿ ಪಡೆದಿದ್ದಳು. ಆದ್ದರಿಂದ ಆಕೆ ಈ ಆಯಾಮದಲ್ಲೂ 
ತನ್ನ ಹಓರಗೆಯವರಿಗೆ ಸರಿಸಮಾನವಾಗಿ ಕಅಕಾ ವೇಗವನ್ನು 
ಹೊಂದಿದ್ದಳು. ನೇಹಾ, ಆಕೆಯ ಪೋಷಕರು ಮತ್ತು ಅವಳ 
ಶಿಕ್ಷಕರು ಮಾಡಿದ ಎಲ್ಲಾ ಕಠಿಣ ಪರಿಶ್ರಮದ ಫಲವಾಗಿ, 2೦೦೭1 
ರಲ್ತ ಸರ್ಕಾರಿ ಶಾಲೆಗೆ ನೇರವಾಗಿ ಒಂದನೇ, ಆರು ವರ್ಷದ 
ಮಗುವಿಗೆ ಸೂಕ್ತವಾದ ತರಗತಿಗೆ ಸೇರುವಂತಾಲಯುತು. 


ನೇಹಾ ಶಾಲೆಯ ಅವಧಿ ಮುಗಿದ ನಂತರ ಕೂಡ ಆರುಷಿಗೆ 
ಬರುವುದನ್ನು ಮುಂದುವರೆಸಿದ್ದಾಕೆ, ಅಲ್ಲ ಆಕೆ ತನ್ನ ಶಿಕ್ಷಣಕ್ಕೆ 
ಅಗತ್ಯವಿರುವ ಹೆಚ್ಚುವರಿ ಬೆಂಬಲವನ್ನು ಪಡೆಯುತ್ತಾಳೆ. 
ಇದರೊಂದಿಗೆ ಅಲ್ಲ ಆಕೆಗೆ ಶಾಲಾ ಜೀವನದ ಇತರ ಪಠ್ಯೇತರ 
ಚಟುವಟಕೆಗೆಗೂ ಸಹಾಯ ದೊರಕುತ್ತದೆ. ನಾಟಕ, ಸಂಗೀತ, 
ನೃತ್ಯ. ಯೋಗ ಮತ್ತು ಕರಕುಶಲ ಕೌಶಲಗಳು ವಿಕಲಚೇತನ 
ಮಕ್ಕಳ ಬೆಳವಣಿಗೆಯಲ್ಲ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು 
ಅವರ ಸಮರ್ರ ಬೆಳವಣಿಗೆಗೆ ಪೂರಕ ವಾತಾವರಣವನ್ನು 
ಒದಗಿಸಲು ಆರುಷಿ ಈ ಎಲ್ಲ ವಿಧಾನಗಳನ್ನು ಬಳಸಿಕೊಳ್ಳುತ್ತದೆ. 
ವ್ಯಕ್ತಿತ್ತ ವಿಕಸನದಲ್ಲ ರಂಗಭೂಮಿ ನಿರ್ಣಾಯಕ ಪಾತ್ರ 
ವಹಿಸುತ್ತದೆ. ಕಾಗದ ಕತ್ತರಿಸುವುದು, ಮಡಿಚುವುದು ಮತ್ತು 
ಅಂಟಸುವುದು ವಿಶೇಷವಾಗಿ ಆಟಸಂ ಸ್ಟೆಕ್ಟಮ್‌ನಲ್ಲರುವ 
ಮಕ್ಕಳಗೆ ಕೈ-ಕಣ್ಣಿನ ಸಂಯೋಜನೆ ಮತ್ತು ಸೂಕ್ಷ್ಯ ಚಲನಾ 
ಕೌಶಲಗಳನ್ನು ಸುಧಾರಿಸುತ್ತದೆ. 


ಶಿಕ್ಷಕರೊಂದಿಗೆ ಕೆಲಸ 


ಅಸಾಮರ್ಥ್ಯವುಳ್ಳ ಮಗುವಿನ ಈ ಸಂಪೂರ್ಣ ಪ್ರಯಾಣದಲ್ಲ 
ವಿಕಲಾಂಗತೆ ಇಲ್ಲದೆ ತಮ್ಮ ಹಿರಗೆಯವರೊಂದಿಗೆ ಹದುವ 
ಮತ್ತು ಬೆಕೆಯುವಲ್ಲ ಶಾಲೆಯ ಶಿಕ್ಷಕರು ಪ್ರಮುಖ ಪಾತ್ರವನ್ನು 
ವಹಿಸುತ್ತಾರೆ ಮತ್ತು ಸಾಮಾನ್ಯ ಶಾಲಾ ವ್ಯವಸ್ಥೆಯಲ್ಲ ಈ ಮಕ್ಕಳ 
ಯಶಸ್ಸು ಶಿಕ್ಷಕರ ಮೇಲೆ ಅವಲಂಜತವಾಗಿರುತ್ತದೆ. ಆದ್ದರಿಂದ. 
ಈ ಶಿಕ್ಷಕರು ವಿಕಲಚೇತನ ಮಕ್ಕಳು ಸಾಮಾನ್ಯ ಶಾಲೆಗಳಲ್ಲ 
ಅಧ್ಯಯನ ಮಾಡುವ ಅಗತ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ 
ಮತ್ತು ಅವರು ಸಾಧ್ಯವಿರುವ ಎಲ್ಲ ರೀತಿಯಲ್ಲ ಇದನ್ನು 
ಬೆಂಬಆಸುತ್ತಾರೆ. ಅಲ್ಲದೆ. ವಿಕಲಚೇತನ ವಿದ್ಯಾರ್ಥಿಗಳಗೆ 
ಪ್ರವೇಶವನ್ನು ನಿರಾಕರಿಸುವಲ್ಲ ಮುಖ್ಯವಾಹಿನಿಯ ಶಾಲೆಗಳು 
ಉಲ್ಲೇಖಸಿದ ಮುಖ್ಯ ಕಾರಣವೆಂದರೆ ತರಬೇತಿ ಪಡೆದ 
ಸಿಬ್ದಂದಿಯ ಕೊರತೆ. ಈ ಕೊರತೆಯನ್ನು ನಿವಾರಿಸಲು. 
ಆರುಷಿಯು ಶಾಲಾ ಶಿಕ್ಷಕರು ಮತ್ತು ಆಡಳತಗಾರರಿಗೆ ತರಬೇತಿ 
ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಸುತ್ತದೆ, ಅದು 
ಅಂಗವೈಕಲ್ಯತೆ ಬಗ್ಗೆ ಇರುವ ಮಿಥ್ಯೆಗಳು ಮತ್ತು ತಪ್ಪು 
ಕಲ್ಪನೆಗಳನ್ನು ಹೋಗಲಾಡಿಸುತ್ತದೆ ಹಾಗೂ ಮುಖ್ಯವಾಹಿನಿಯ 
ಶಾಲೆಗಳಲ್ಲ ವಿಕಲಾಂಗ ಮಕ್ಕಳ ಕಲಆಕೆಯ ಮಹತ್ವವನ್ನು ಒತ್ತಿ 
ಹೇಳುತ್ತದೆ. 


ಅವರು ಪರಿಚಯಾತ್ಮಕ ಕಾರ್ಯಾಗಾರ (ಓರಿಯೆಂಟೀಶನ್‌ 
ವರ್ಕ್‌ ಶಾಪ್‌)ಗಳನ್ನು ನಡೆಸುತ್ತಾರೆ, ಇದರಲ್ಲ ಶಿಕ್ಷಕರು ತಮ್ಮ 
ತರಗತಿಯ ಅನುಭವಗಳನ್ನು ತಜ್ಞರೊಂದಿಗೆ ಹಂಚಿಕೊಳ್ಳುತ್ತಾರೆ. 
ತಜ್ಞರು ವಿಶೇಷ ಚೇತನ ಮಕ್ಷಳ ಅಗತ್ಯಗಳನ್ನು ಅರ್ಥ 
ಮಾಡಿಕೊಳ್ಳಲು ಶಿಕ್ಷಕರಿಗೆ ಸಹಾಯ ಮಾಡುತ್ತಾರೆ. ಶಿಕ್ಷಕರಿಗೆ 
ನವೀಕೃತ ಬೋಧನಾ ಸಾಮರ್ರಿಗಳು. ಬೋಧನಾ ವಿಧಾನ 
ಮತ್ತು ವಿಕಲಚೇತನ ಮಕ್ಕಳರುವ ತರಗತಿಗಳಲ್ಲ ಅವರು 
ಬಳಸಿಕೊಳ್ಳಬಹುದಾದ ತಂತ್ರಗಳನ್ನು ಪರಿಚಯ 
ಮಾಡಿಸಲಾಗುತ್ತದೆ. ಇದರೊಂದಿಗೆ ಮಕ್ಕಳು ಅನುಭವಿ- 
ಸುತ್ತಿರುವ ಕಲಅಕೆಯ ಹಾಗೂ ಇತರ ತೊಂದರೆಗಳನ್ನು 
ಗುರುತಿಸುವ ಮತ್ತು ನಿರ್ಣಯುಸುವ ವಿಧಾನಗಳನ್ನು ಸಹ 
ಶಿಕ್ಷಕರು ಕಲಯುತ್ತಾರೆ. ಹಲವು ವರ್ಷಗಳಲ್ಪ. ಮಧ್ಯಪ್ರದೇಶ 
ಮತ್ತು ಛತ್ತೀಸ್‌ಗಢದಲ್ಲ ಮೂರು ಲಕ್ಷಕ್ಲೂ ಹೆಚ್ಚು ಸರ್ಕಾರಿ 
ಶಾಲಾ ಶಿಕ್ಷಕರು ಈ ಪರಿಚಯಾತ್ಮಕ ಕಾರ್ಯಾಗಾರ ಮತ್ತು 
ತರಬೇತಿಗಳಗೆ ಹಾಜರಾಗಿದ್ದಾರೆ. 


ಶಾಲೆಗಳಲ್ಲ ಅವರ ಕೆಲಸವನ್ನು ಬೆಂಬಅಸಲು. ಆರುಷಿಯು 
ಶಿಕ್ಷಕರಿಗೆ ಬೋಧನಾ ಸಾಧನಗಳನ್ನು ಒದಗಿಸುತ್ತದೆ. 
ಉದಾಹರಣೆಗೆ ದೇವನಾಗರಿ ಮತ್ತು ಇಂದ್ಲ್ದಿಷ್‌ನಲ್ಪನ 
ವರ್ಣಮಾಲೆಗಳ ಚಾರ್ಟ್‌ಗಳ ಜೊತೆಗೆ ಬ್ರೈಲ್‌ ಮತ್ತು ಸಂಕೇತ 
ಭಾಷೆಯಲ್ಲ ಅದಕ್ಕೆ ಅನುಗುಣವಾದ ಚಿಹ್ನೆಗಳು. ದೃಷ್ಟಿ 
ದೋಷಗಳನ್ನು ಹೊಂದಿರುವ ಮಕ್ಕಳಗೆ ಬ್ರೈಲ್‌ ಮತ್ತು 


ಗಣಿತವನ್ನು ಕಅಸುವ ಮತ್ತು ಶ್ರವಣ ಸಮಸ್ಯೆ ಇರುವವರಿಗೆ * ವಿಕಲಚೇತನರಿಗೆ ಸಹಾಯ ಮಾಡಲು. ಅವರಿಗೆ ಬದಲಾಗಿ 


ಸಂಕೇತ ಭಾಷೆಯನ್ನು ಕಲಅಸುವ ಕುರಿತು ಇದು ವೀಡಿಯೊ ಪರೀಕ್ಷೆ ಬರೆಯಲು, ಟಪ್ಪಣಿ ಬರೆದುಕೊಡಲು ಮತ್ತು 

ಟ್ಯುಲೋರಿಯಲ್‌ಗಳನ್ನು ಸಹ ಸೃಷ್ಟಿಸಿದೆ. ಹಿದುಗರಾಗಲು ಹಿರಗೆಯವರನ್ನು ಹ್ಟಯಂ 

ವಿಶೇಷಚೇತನ ಮಕ್ಕಳಿರುವ ತರಗತಿಗಳ ಶಿಕ್ಷಕರಿಗೆ ಸೇವಕರಾಗುವಂತೆ ಪ್ರೋತ್ಲಾಹಿಸುವುದು 

ಸಾಮಾನ್ಯ ಸಲಹೆಗಳು * ಪಠ್ಯಗಳು, ಪರೀಕ್ಷೆಗಳು ಮತ್ತು ವಿವಿಧ 

ಕಾರ್ಯಯೋಜನೆಗಳಲ್ಲ/ ಅಸ್ಯೆನ್ಫಂಬ್‌ಗಳಲ್ಲ ಅವರಿಗೆ 

* ಸ್ನೇಹಿತರ ಗುಂಪಿನಲ್ಲ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಹೆಚ್ಚನ ಸಮಯಾವಕಾಶವನ್ನು ನೀಡುವುದು. 
ವ್ಯವಸ್ಥೆಯನ್ನು ಪ್ರಾರಂಭಸುವುದು ಮತ್ತು ಅವರಿಗೆ ಸಹಾಯ * ಸೂಚನೆಗಳನ್ನು ಮತ್ತು ಪ್ರಶ್ನೆಗಳನ್ನು ಚೆನ್ನಾಗಿ 
ಮಾಡಲು ಸಿಧ್ಧರಿರುವ ಮತ್ತು ಸಮರ್ಥರಾಗಿರುವ ಇತರ ಅರ್ಥಮಾಡಿಕೊಳ್ಳಲಾಗಿದೆ ಎಂದು ಬಾತ್ರಿಪಡಿಸಿಕೊಳ್ಳಲು 
ವಿದ್ಯಾರ್ಥಿಗಳೊಂದಿಗೆ ಅವರನ್ನು ಕೂರಿಸುವುದು ಅವನ್ನು ಪುನರಾರ್ವತಿಸುವುದು. 


ಬೈಲ್‌ ಲಿಪಿಯ ಪರಿಚಯ 


ನಿಮಗೆ ಇಲ್ಲಿ ಏನು ಬರೆದಿದೆ ಎಂದು ಗೊತ್ತೇ? 
'ನಾನು ಲಾಯರ್‌ ಆಗಲು ಬಯಸುತ್ತೇನೆ' ಎಂದು ಬರೆದಿದೆ. 
ದೇವನಾಗರಿ ಮತ್ತು ಗುರುಮುಖಯಂತೆ ಅಥವಾ ಇನ್ಯಾವುದೇ ಅಪಿಯಂತೆ ಬೈಲ್‌ಕೂಡ ಒಂದು ಅಪಿ. ಬೈಲ್‌ಅಪಿಯನ್ನು ದೃಷ್ಟಿಹೀನರು ಓದಲು 
ಮತ್ತು ಬರೆಯಲು ಬಳಸುತ್ತಾರೆ. ಬೈಲ್‌ನನ್ನು 182೨ ರಲ್ತ ಲೂಯುಸ್‌ಬ್ರೈಲ್‌ಆವಿಷ್ಠರಿಸಿದ. ಬೈಲ್‌ಬರಹ ಆರು ಚುಕ್ಕಿಗಳನ್ನು ಒಳಗೊಂಡಿದೆ. ಈ ಆರು 
ಚುಕ್ಕೆಗಳನ್ನು ಬೈಲ್‌ಅಪಿಯ ಕೋಪ ಎನ್ನಲಾಗುತ್ತದೆ. ಪ್ರತಿಯೊಂದು ಕೋಶವು ಒಂದು ಬೈಲ್‌ ಅಕ್ಷರವನ್ನು ಒಳಗೊಂಡಿದೆ. ಇದನ್ನು ಬರೆಯಲು ದೃಷ್ಟಿ 
ನ್ಯೂನತೆ ಇರುವವರು ಫ್ರೈಲಸ್‌ಮತ್ತು ಬ್ರೈಲ್‌ ಸ್ಟೇಬ್‌ನ್ನು ಬಳಸುತ್ತಾರೆ. ಈ ಬೈಲ್‌ಸ್ಟೇಟ್‌ಎರಡು ಮೆಟಲ್‌ಅಥವಾ ಪ್ಲಾಸ್ಟಿಕ್‌ಪೇೇಟ್‌ಗಳನ್ನು 
ಒಳಗೊಂಡಿರುತ್ತದೆ ಮತ್ತು ಅದರ ನಡುವೆ ಒಂದು ಹಾಳೆಯನ್ನು ತೂರಿಸುವಷ್ಟು ಜಾಗ ಇರುವಂತೆ ಅದನ್ನು ಜೋಡಿಸಲಾಗಿರುತ್ತದೆ. ಬೈಲ್‌ಹಾಳೆಯಲ್ಲ 
ಬರೆಯುವಾಗ (ಡ್ರಾಬುಂಗ್‌ಶೀಟ್‌) ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ ಮತ್ತು ಸಂಖ್ಯೆಗಳನ್ನು ಇದಕ್ಕೆ ವಿರುದ್ಧ ದಿಕ್ಕಿನಲ್ಲ ಬರೆಯಲಾಗುತ್ತದೆ. 
ದೃಷ್ಟಿಹೀನರು ತುಸು ಉಚ್ಚದಂತಿರುವ ಈ ಚುಕ್ಕಿಗಳನ್ನು ತಮ್ಮ ಕೈಬೆರೆಳನಲ್ಲ ಮುಟ್ಟ ಆ ಸ್ಪರ್ಶದ ಮೂಲಕ ಅರಿತುಕೊಳ್ಳುತ್ತಾರೆ. 


YY 
py 
( ಆರು ಚುಕಿಗಳನ್ನು ಬಳಸಿಕೊಂಡು 63 ರೀತಿಯ ಸಂಯೋಜನೆಗಳನ್ನು ನೀಡಬಹುದು. 
ಈ C3 C3 
| ಅವುಗಳಲ್ಲ ಕೆಲವೊಂದು ಸಂಯೋಜನೆಗಳನ್ನು ಇಲ್ಲ ನೀಡಲಾಗಿದೆ. 
3)'6 [ ಹಿ ಕಭಿ 
Braille cell 


ಚಿತ್ರ 1. ಬ್ರೈಲ್‌ ಲಿಪಿಯನ್ನು ಅರ್ಥಮಾಡಿಕೊಳ್ಳುವುದು, ಒಂದು ಬೋಧನಾ ಸಾಧನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 85 


ದೃಷ್ಟಿ ವಿಕಲತೆ ಹೊಂದಿರುವ ಮಗು ತರಗತಿಯಲ್ಪದ್ದಾಗ: 


*  ಪ್ರುರ್ಶ(ಮುಟ್ಟ ನೋಡುವ) ಬೋಧನೆಯನ್ನು ಹೆಚ್ಚಿಸುವುದು 

*  ಸಾಧ್ಯವಿರುವಲ್ಲ ಚಿತ್ರಗಳ ಬದಲಗೆ 3D ಮಾದರಿಗಳನ್ನು 
ಬಳಸುವುದು 

* ಮಾದರಿಗಳು ಲಭ್ಯವಿಲ್ಲದಿದ್ದರೆ ಚಿತ್ರಗಳನ್ನು ವಿವರಿಸುವುದು 

* ಸನ್ನೆಗಳು ಅಥವಾ ದೈಹಿಕ ಅಭವ್ಯಕ್ತಿಗಳ ಬದಲಗೆ ಧ್ಧನಿ 
ಸೂಚನೆಗಳು ಮತ್ತು ಸುಆವುಗಳನ್ನು ಬಳಸುವುದು 

* ದೃಷ್ಟಿ ವಿಕಲತೆ ಹೊಂದಿರುವ ವಿದ್ಯಾರ್ಥಿಗಳನ್ನು ತರಗತಿಯ 
ಮುಂಭಾಗದಲ್ಲ ಕೂರಿಸುವುದು 


ಶ್ರವಣದೋಷವುಳ್ಳ ಮಗು ತರಗತಿಯಲ್ಲದ್ದಾಗ: 


* ಹೆಚ್ಚು ದೃಶ್ಯ ಸಾಧನಗಳ ಮೂಲಕ ಬೋಧಿಸುವುದು 

* ಯಾವುದೇ ಸೂಚನೆ ನೀಡಿದರೂ ಅದರ ಅಜತ ಪ್ರತಿಗಳು 
ಮತ್ತು ದೃಶ್ಯ ಸಾಧನಗಳನ್ನು ಒದಗಿಸುವುದು 

* ತರಗತಿಯಲ್ಲಿ ಬಳಸಲಾಗುವ ವೀಡಿಯೊಗಕಳಲ ಉಪ 
ಶೀರ್ಷಿಕೆಗಳನ್ನು ಬಳಸುವುದು 

* ತರಗತಿಯ ಮುಂಭಾಗದಲ್ಲ ಅವರನ್ನು ಕೂರಿಸುವುದು. 
ಇದರಿಂದ ಅವರು ಸುಲಭವಾಗಿ ತುಟಯ ಚಲನೆಯನ್ನು 
ಅನುಸರಿಸಿ ಅದನ್ನು ಅರ್ಥಮಾಡಿಕೊಳ್ಳುವುದರ ಮೂಲಕ 
ಹಿದಬಹುದು 


ನನ್ನ ತರಗತಿಯಲ್ಲಿ ಕೆಲವು ವಿಕಲಚೇತನ ಮಕ್ಕಲಿದ್ದಾರೆ 


ಇಲ್ಲೊಂದು ಮಗುವಿಗೆ ಕಿವಿ ಕೇಆಸುವುದಿಲ್ಲ; 


ಬಹುಶಃ ಮಾತನಾಡಲು ಬರುವುದಿಲ್ಲ. ಆ ಮಗುವನ್ನು 
ಮಾತನಾಡಿಸುವಾಗ, ಅಥವಾ ನೀವು ಹಿದುವಾಗ 
ಆ ಮಗು ನಿಮ್ಮ ತುಟಗಳ ಚಲನೆಯನ್ನು ಮತ್ತು 


ಸಂಜ್ಞೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. 
3 ತ 


ದೃಷ್ಟಿ ದೋಷ ಇರುವ ಮಕ್ಕಳನ್ನು ಹೆಸರು ಹಿಡಿದು ಕರೆಯುವುದು 
ಹೇಯ್‌ ಅಥವಾ ನೀನು ಎಂದು ಕರೆದರೆ ಅವರಿಗೆ ತುಂಬಾ 
ಕೋಪ ಬರುತ್ತದೆ 

ಅವರಿಗೆ ಶಾಲೆಯ ಗೇಟ್‌ನಿಂದ ಆರಂಭಸಿ ಎಲ್ಲ ಸ್ಥಳಗಳನ್ನು 
ಪರಿಚಯುಸುವುದು. 

ತರಗತಿಬಂದ ಶೌಚಾಲಯದವರೆಗೆ- 

ಪಿನ್ಸಿಪಾಲ್‌ರ ಕೋಣಿಯವರೆಗೆ 

ಮತ್ತು ಆಟದ ಮೈದಾನದವರೆಗೆ 


ಮತ್ತೊಂದು ಮಗುವೂ ಇದೆ. ಆ ಮಗುವಿನ ಅಂಗಗಳು 
ಸ್ಥಾಧೀನದಲ್ಲರದೆ ಇರಬಹುದು. ಆದರೆ ಅದರ ಬುದ್ಧಿ 
ಸ್ಥಿಮಿತದಲ್ಲದೆ. ಮಗು ಅಲ್ಲೇ ಗಾಲ ಕುರ್ಜಿ (ವೀಲ್‌ಚೇರ್‌) 
ಮೇಲೆ ಕೂತಿದೆ. ಮಗುವನ್ನು ನೋಡಿ ನಗದಿರುವುದು. 

ಆ ಮಗು ಹತ್ತಿ ಇಆಯಲು ಸುಲಭವಾಗುವಂತೆ 
ಮೆಟ್ಟಲುಗಳ ಬದಲು ರ್ಯಾಂಪ್‌ ಒದಗಿಸುವುದು. 


ಚಿತ್ರ 2. ವಿಶೇಷ ಚೇತನ ಮಕ್ಕಳಿರುವ ತರಗತಿಯ ಶಿಕ್ಷಕರಿಗೆ ಕೆಲವು ಸರಳ ಸೂಚನೆಗಳು 


ಸಾರಾಂಶ 


ಮುಖ್ಯವಾಹಿನಿಯ ಶಿಕ್ಷಣದಲ್ಲ ಸೇರ್ಪಡೆಯಾಗಲು ಆರುಷಿ 
5೦೦ಕ್ಕೂ ಹೆಚ್ಚು ಮಕ್ಷಳಗೆ ಬೆಂಬಲ ನೀಡಿದೆ. ಈ 
ಪ್ರತಿಯೊಂದು ಯಶಸ್ಸಿನ ಕಥೆಯ ಹಿಂದೆ ತಮ್ಮ ತರಗತಿಯಲ್ಲನ 
ಮಗುವೊಂದು ಯಶಸ್ತಿಯಾಗಲು ಸಹಾಯ ಮಾಡುವುದಕ್ಕಾಗಿ 
ಹೆಚ್ಚನ ಜವಾಬ್ದಾರಿಯನ್ನು ಹೊರಲು ಸಿದ್ಧರಿರುವ ಶಾಲಾ 
ಶಿಕ್ಷಕರಿದ್ದಾರೆ. ಅಗತ್ಯವಿರುವ ವಿಶೇಷ ಕ್ರಮಗಳ ಬಣ್ಣೆ ಅರಿವು 


* ಮಕ್ಕಳ ಗುರುತನ್ನು ರಕ್ಷಿಸಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಸ್ಟಯಂಸೇವಕರಾಗಿದ್ದಾರೆ ಮತ್ತು ಅಲ್ಲನ 


ಹೊಂದಿರುವ ಶಿಕ್ಷಕರು. ತಮ್ಮ ಸಾಮಾನ್ಯ ಕೆಲಸಕ್ಕಿಂತ 
ಭನ್ನವಾಗಿದ್ದರೂ ವಿದ್ಯಾರ್ಥಿಗಳ ಪ್ರಯಾಣವನ್ನು ಬೆಂಬಆಸಿದರು. 
ಅಂತಹ ಪ್ರತಿಯೊಬ್ಬ ಶಿಕ್ಷಕರು ವಿಶೇಷಚೇತನ ಮಕ್ಷಳಗೆ 
ಸಾಮಾನ್ಯ ಶಾಲೆಗಳಲ್ಲ ಸಮೃದ್ಧ ಜೀವನವನ್ನು ನಡೆಸಲು ಮತ್ತು 
ಸಮಾಜದಲ್ಲ ಅವರಿಗೆ ಸೂಕ್ತವಾದ ಸ್ಥಾನವನ್ನು ಕಂಡುಕೊಳ್ಳಲು 
ಅವಕಾಶ ೫ಜಒದಗಿಸುವಲ್ಲ ವೇಗವರ್ಧಕರಾಗಿ ಕಾರ್ಯ- 
ನಿರ್ವಹಿಸಿದ್ದಾರೆ. 


ಪಲ್ಲವಿ ದತ್ತಾ ಇವರು ಒಬ್ಬ ನಿರ್ದಿಷ್ಟ ವಿಷಯಾಧಾರಿತ ಲೇಖಕರು, ಭೋಪಾಲ್‌ನಲ್ಲ ನೆಲೆಸಿದ್ದಾರೆ. ತರಬೇತಿ ಪಡೆದ ಸಾಫ್ಟ್‌ವೇರ್‌ 
ಇಂಜನಿಯರ್‌ ಆಗಿರುವ ಇವರು ಪ್ರಸ್ತುತ ತಂತ್ರಜ್ಞಾನ ಮತ್ತು ಕಥೆ ಹೇಳುವ ವಿಭಾಗದಲ್ಲ ಬರೆಯುತ್ತಾರೆ. ಇವರು ಆರುಷಿಯಲ್ವಿ 
ಅದ್ಭುತ ಕಥೆಗಳಗೆ ಧ್ಧಸಿಯಾಗುವ 
pallaveedutta@gmail.com ನಲ್ತ ಸಂಪರ್ಕಿಸಬಹುದು. 


ಆಶಯ ಹೊಂದಿದ್ದಾರೆ. ಅವರನ್ನು 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಉದಾಹರಣೆಗೆ, ಒಂದು ಮಗುವು ಭಾಷೆ ಹಾಗೂ ಗಣಿತಕ್ಕೆ ಸಂಬಂಧಿಸಿ ಶ್ರೇಣಿಗೆ ತಕ್ಷ, 
ಸಾಮರ್ಥ್ಯಗಳನ್ನು ಹೊಂದಿದ್ದರೂ (Grade - appropriate competencies) ಅಭವ್ಯಕ್ತಿ 
ಸಾಮರ್ಥ್ಯಗಳ ಮೂಲಕ ಆ ಮಗುವಿನ ದುರ್ಬಲ ಸಮಾಜೋ - ಭಾವನಾತ್ಕಕ ಸ್ಥಿತಿಯು 
ಪ್ರತಿಫಆಸುತ್ತದೆ. ಇವುಗಳಲ್ಲ ತನ್ನನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯದ ಕೊರತೆ, 
ಪ್ರಯಂ ಅರಿವಿನ ಕೊರತೆ. ಒಂದು ತಂಡವಾಗಿ ಕೆಲಸ ಮಾಡಬಲ್ಲ 
ಸಹವರ್ತಿಗಳ ಕಷ್ಟಗಳ ಬದ್ದೆ ಸೂಕ್ಷ್ಮ ಮನೋ-ಭಾವವನ್ನು ಹೊಂದಿರುವ ಮತ್ತು 
ಸುತ್ತಮುತ್ತಅನ ಜನರ ಇಷ್ಟಗಳು ಮತ್ತು ಇಷ್ಟವಿಲ್ಲದಿರುವ ಸಂಗತಿಗಳನ್ನು ಅರಿತು-ಕೊಂಡು 
ಒಬ್ಬರ ನಡವಳಕೆಯೊಂದಿಣೆ ಹೊಂದಿಕೊಳ್ಳುವುದು ಸಹ ಸೇರಿದೆ. 


ಸಾಮರ್ಥ್ಯ, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


87 


88 


ಸಾಮಾಜಿಕ ನ್ಯಾಯ- ಕಲಿಕೆಯ ತಿರುಳು 
ರಾಗಿಣಿ ಲಲಿತ್‌ 


ಸಾಮಾನ್ಯವಾಗಿ ತರಗತಿಯಲ್ಲಿ ವಿದ್ಯಾರ್ಥಿಗಳಗೆ ಬರುವ 
ಭಾವನೆಗಳನ್ನು. ಅವು ಬೋಧನೆ ಮತ್ತು ಕಲಕೆಗೆ ಸಂಬಂಧಿಸಿದ 
ಚಟುವಟಕೆಯ ಕಡೆಗೆ ಗಮನ  ಕೊಡುವಲ್ಲ ಅಡ್ಡಿ 
ಉಂಟುಮಾಡುತ್ತವೆ, ಆದ್ದರಿಂದ ಅವುಗಳನ್ನು ಬದಿಗೊತ್ತಬೇಕು 
ಅಥವಾ ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕು 
ಎನ್ನಲಾಗುತ್ತದೆ. ವಸ್ತುನಿಷ್ಠತೆ ಮತ್ತು ತರ್ಕದ ಅಬ್ದರದಲ್ಲ. 
ಭಾವನೆಗಳು ಎರಡನೇ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ: ಮತ್ತು 
ಸಾಮಾನ್ಯವಾಗಿ ಯಾವುದೇ ವಿಚಾರದ ಕುರಿತು ಇವು ನೀಡುವ 
ತೀರ್ಪನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಭಾವನೆಗಳ 
ಅಪಮೌಲ್ಯೀೇಕರಣ (devaluing of emotions) ಎ೦ದರೆ 
ಕೆಲವು ರೀತಿಯ ಗುಣಲಕ್ಷಣಗಳನ್ನು - ಉದಾಹರಣೆಗೆ, 
ಅಧಿಕಾರಕ್ಕೆ ವಿಧೇಯತೆ ತೋರಿಸುವಂತಹ ಗುಣಗಳು ಅಥವಾ 
'ಉತ್ತಮ ನಡತೆ" ಎಂದರೆ ತರಗತಿಯಲ್ಲ ಮೌನವಾಗಿರುವುದು 
ಮುಂತಾದವುಗಳನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕ 
ತರಗತಿಗಳಲ್ಲ ಇತರ ಗುಣಗಳಗಿಂತ ಹೆಚ್ಚಾಗಿ 
ಆದರಿಸಲಾಗುತ್ತದೆ: ಮತ್ತು ಈ ಗುಣಗಳನ್ನು ಹೊಂದಿರುವ 
ತರಗತಿಗಳನ್ನು ಮಾದರಿ ತರಗತಿಗಳು ಎಂದು 
ಪರಿಗಣಿಸಲಾಗುತ್ತದೆ. ಆದರೂ ನಮ್ಮ ದೈನಂದಿನ ಜೀವನ ಮತ್ತು 
ಕೆಲಸದಲ್ಲ. ಒಬ್ಬರ ಭಾವನೆಗಳು ಅವರಿಗೆ ಮಾತ್ರ ಉಂಬಾಗುವ 
ವೈಯಕ್ತಿಕ. ವಿಶಿಷ್ಟ ಅಥವಾ ವಿಶೇಷವಾದ 
ಅನುಭವಗಳಾಗಿರುವುದಿಲ್ಲ ಅಥವಾ ಅವು ಕ್ಷುಲ್ಲಕವಲ್ಲ ಎಂಬುದು 
ನಮ್ಮ ಅರಿವಿಗೆ ಬರುತ್ತದೆ. ವಿನಾನ್‌. ವರ್ಶಮ್‌ ಮತ್ತು ಇತರ 
ವಿದ್ವಾಂಸರ ಬರಹಗಳು, ಈ ಭಾವನೆಗಳು 'ಮೂರ್ತರೂಪದ 
ಕಅಕೆಯ ಅನುಭವಗಳನ್ನು ಸಾಮಾಜಕ ರಚನೆಗಳು ಮತ್ತು 
ನಂಬಕೆಯ ವ್ಯವನ್ಥೆಗಳಗೆ, ಭೂತ ಮತ್ತು ವರ್ತಮಾನಕ್ಕೆ" 
(ವಿನಾನ್ಜ್‌, 2೦12) ಹೇಗೆ ಜೋಡಿಸುತ್ತವೆ ಎಂಬುದನ್ನು 
ಪರಿಶೀಅಸಲು ನಮ್ಮನ್ನು ಪ್ರೇರೇಪಿಸುತ್ತವೆ. 


ವಾವು ವಿದ್ಯಾರ್ಥಿಯಾಗಿದ್ದ ದಿನಗಳಲ್ಲ ನಮ್ಯ ಸ್ವಂತ 
ಅನುಭವಗಳತ್ತ ಹಿಂದಿರುಗಿ ನೋಡಿದರೆ, "ನಾವು ಏನು ಕಲತೆವು' 
ಎಂಬುದು 'ನಾವು ಹೇಗೆ ಕಅತೆವು' ಎಂಬ ಅನುಭವದೊಂದಿಗೆ 
ನಿಕಟವಾಗಿ ಸಂಬಂಧಿಸಿರುವುದನ್ನು ನಾವು ಕಾಣಬಹುದು. 
ವಿಶೇಷವಾಗಿ ತರಗತಿಯೊಳಗೆ ನಡೆಯುವ ಭನ್ನತೆ, ಅಧಿಕಾರ. 
' ವಿಶೇಷತೆ" ಅಥವಾ ಸವಲತ್ಗುಗಕ ಮೇಲಅನ ಚರ್ಚೆಗಳು, 
ವ್ಯತ್ಯಾಸಗಳ ಬಗ್ಗೆ ಆಳವಾದ ಕಲ್ಲನೆಗಳು ಮತ್ತು ಊಹೆಗಳಗೆ 
ಸವಾಲೊಡ್ಡಬಹುದು. ಬಲವಾದ ಭಾವನೆಗಳನ್ನು ಬಡಿದೆಬ್ಬಸ- 
ಬಹುದು. ಇದು ಬಹುಶಃ ವಿದ್ಯಾರ್ಥಿಗಳ ತೀರಾ ವೈಯುಕ್ತಿಕ 
ವಿಚಾರವನ್ನು ಕೆದಕಬಹುದು ಮತ್ತು ಅವರ ಜೀವನ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಅನುಭವಗಳು ಮತ್ತು ನಂಜಕೆಗಳನ್ನು ಒಳಗೊಂಡಿದ್ದು ಅದು 
ಪ್ರಶ್ನಾತೀತವೂ ಆಗಿರಬಹುದು. 


ಇಲ್ಲ ಒಂದು ಉದಾಹರಣೆಯನ್ನು ಹಂಚಿಕೊಳ್ಳುವುದಾದರೆ, 
ಇಸ್ಕತ್‌ ಅವರ 'ಠೇದ್‌' ಅನ್ನು (ತುಅಕಾ ಬುಕ್ಸ್‌ ಪ್ರಕಟಸಿದ 
ಜಾನಪದ ಕಥೆ, ಇದರಲ್ಲ ಇಸ್ಕತ್‌ ತನಗೆ ತುಂಬಾ ಉದ್ದವಾದ 
ಪ್ಯಾಂಟ್‌ ಬರೀದಿಸಿದಾಗ ನಡೆಯುವ ದುಃಖು-ಹಾಸ್ಯ ಮಿಶ್ರಿತ 
ಘಟನೆಗಳ ಸರಣಿಯ ಸುತ್ತ ಈ ಕಥೆ ತಿರುಗುತ್ತದೆ) 8ರಿಂದ - 
10ರ ವಯಸ್ಸಿನ ಮಕ್ಕಳಗೆ ಓದುತ್ತಿರುವಾಗ, ಗುಂಪಿನಲ್ಲಿ 
ನಡೆಯುತ್ತಿರುವ ಸಂಭಾಷಣೆಯಲ್ಲ ಕಥೆಯ ಪಾತ್ರಗಳನ್ನು 
' ಇತ್ತೀಚಿನ ದಿನಗಳಲ್ಲ ಸುದ್ದಿಯಲ್ಲರುವ ಪಾಕಿಸ್ತಾನಿಗಳು' , 
' ತೊಂದರೆಯನ್ನು ಸೃಷ್ಟಿಸುವವರು' ಮತ್ತು 'ಬುರ್ಬಾವನ್ನು 
ಧರಿಸುವವರು" ಎಂದು ಹೋಲಸುತ್ತ ಒಬ್ಬ ವಿದ್ಯಾರ್ಥಿಯ ಕಡೆಗೆ 
ತಿರುಗಿತು. ಈ ವಿಷಯದ ಕುರಿತು ಆತನ ನಿರ್ಣಯ ಮತ್ತು ಆ 
ಸಮಯದಲ್ಲ ಪ್ರಮುಖವಾಗಿ ಸುದ್ದಿಯಲ್ಲದ್ದ (ಕರ್ನಾಟಕದ 
ಶಾಲೆಗಳಲ್ಲ ಹಿಜಾಬ್‌ ನಿಷೇಧದ ನಂತರ) ವಿಷಯದ ಬಗಣ್ಣೆ 
ತೀವ್ರವಾದ ಭಾವನಾತ್ಕಕ ತೀರ್ಪು ಈ ವಿದ್ಯಾರ್ಥಿಯನ್ನು ಇತರೆ 
ಏನನ್ನೂ ಪ್ರಕ್ನಿಸದಂತೆ ತಡೆಯಿತು. ಆ ಪ್ರಶ್ನೆಗಕೆಂದರೆ- 'ಅವರು 
ಪಾಕಿಸ್ತಾನಿ ಎಂದು ನೀವು ಏಕೆ ಭಾವಿಸುತ್ತೀರಿ? ನಿಮ್ಮ 
ಜೀವನದಲ್ಲ ಯಾರಾದರೂ ಹಿಜಾಬ್‌ ಧರಿಸಿರುವುದನ್ನು ನೀವು 
ಎಂದಾದರೂ ನೋಡಿದ್ದೀರಾ?” ಇತ್ಯಾದಿ. 'ಅನ್ಯ'ರ ಬದ್ಧೆ ಇದ್ದ 
ಎಂಟು ವರ್ಷದ ಮಗುವಿನ ಭಾವನಾತ್ಕಕ ನಿಲುವಿನ ಪ್ರಮಾಣವು. 
ಸಣ್ಣದೊಂದು ವಿಷಯದಲ್ಲೂ ತುಂಬಾ ಬಲವಾಗಿತ್ತು. 
ಆನಂತರದಲ್ಲಿ, ಎಚ್ಚರಿಕೆಯಿಂದ ರೂಪಿಸಿದ ಹದಿನ 
ಚಟುವಟಕೆಗಳು ಮತ್ತು ಸಂಭಾಷಣೆಗಳ ಮೂಲಕ, ಶಿಕ್ಷಕರು 
ಕೆಲವು ಮಕ್ಕಳ ತಲೆಯಲ್ಲ ಆಳವಾಗಿ ಹೊಕ್ಕಿರುವ ನಿರ್ದಿಷ್ಟ 
ಸಮುದಾಯದ 'ಅನ್ಯರ' ಕುರಿತು ಸಂವಾದ ನಡೆಸಲು ಅವಕಾಶ 
ಮಾಡಿಕೊಡಲು ಸಾಧ್ಯವಾಯುತು. ಭಾವನೆಗಳು 
ಸಾಮಾಜಕವಾಗಿ ಮತ್ತು ಚಾರಿತ್ರಿಕ ಹಿನ್ನೆಲೆಗಳನ್ನು ಒಳಗೊಂಡು 
ಹೇಗೆ ರೂಪಿಸಲ್ಲಡುತ್ತವೆ, ಭೌತಿಕವಾಗಿ ಒಬ್ಬರ ಮನಸ್ಸಿನಲ್ಲ ಅವರ 


ನಿರ್ಣಯ ಮತ್ತು ಆಲೋಚನೆಗಳೂ ಹೇಗೆ ಸಂಕೀರ್ಣ 
ರೀತಿಯಲ್ಲ ಬೆಸೆದುಕೊಂಡಿವೆ ಎಂಬುದು ಇದರಿಂದ 
ಅಹಿತಯನ್ನು ನಿವಾರಿಸುವುದು 


ಶಿಕ್ಷಕರಾಗಿ. ನಾವು ನಮ್ಮ ಪಾತ್ರವನ್ನು ಸಮಾಜೋ-ರಾಜಕೀಯ 
ನೆಲೆಯಲ್ಲಿ ನೋಡಬಹುದು. ಹಾಗೆಯೇ ಕರ ಭಾವನೇಯ 
ಶಿಕ್ಷಕರಾಗಿ, ಹಿಂದಿನ ಅಥವಾ ವರ್ತಮಾನ ಕಾಲಘಟ್ಟದ ಮೌಣಕ 


ಮತ್ತು ಅಖತ ಭಾಷೆಯಲ್ಲರುವ, ಅಂತೆಯೇ ಪಠ್ಯಗಳಲ್ಪರುವ. 
ಅನ್ಯಾಯದ ಕೃತ್ಯಗಳು ಮತ್ತು ಅಸಮಾನ ನೀತಿಗಳನ್ನು 
ಪ್ರಶ್ನಿಸಲು ವಿದ್ಯಾರ್ಥಿಗಳಗೆ ಅವಕಾಶಗಳು ಮತ್ತು ಸ್ಥಳಗಳನ್ನು 
ಸೃಷ್ಟಿಸುವುದು ನಮ್ಮ ಆಶಯವಾಗಿದೆ. ಇದನ್ನು ಗಮನದಲ್ಲಟ್ಟು- 
ಕೊಂಡು. ನಮ್ಮ ತರಗತಿಗಳೊಳಗೂ ಸ್ಪಷ್ಟವಾಗಿ ಅಥವಾ 
ಸೂಚ್ಯವಾಗಿ ಇದೇ ರೀತಿಯ ಮೌಲ್ಯಗಳನ್ನು ಹೊಂದಿರಬಹುದು. 
ಉದಾಹರಣೆಗೆ ಗುಂಪಿನಲ್ಲ ಪರಸ್ಪರರನ್ನು ಗೌರವಿಸುವುದು ಮತ್ತು 
ಪ್ರತಿಯೊಬ್ಬರ ಅಭಪ್ರಾಯಗಳಗೆ ಅವಕಾಶ ಮಾಡಿಕೊಡುವುದು. 
ಆ ಮೂಲಕ ಪರಸ್ಪರರ ಪ್ರತಿಕ್ರಿಯೆಯಲ್ಲ ಕಂಡು ಬರುವ 
ಭನ್ನಾಭಿಪ್ರಾಯಗಳನ್ನು ಗೌರವಿಸುವುದು ಮತ್ತು ಸಂವಾದದ 
ಮೂಲಕ ಈ ಭನ್ನಾಭಪ್ರಾಯಗಳನ್ನು ಪರಿಹರಿಸುವುದು. ಆದರೆ 
ಈ ಎಲ್ಲಾ ಭನ್ನಾಭಪ್ರಾಯಗಳನ್ನು ಪರಿಹರಿಸುವ ಸಾದೃಶ 
ರೂಪದಂತಿರುವ ಮತ್ತು ಅದೇ ರೀತಿಯ ಕ್ರಿಯೆಯಲ್ಲ 
ಮುಳುಗಿರುವ ತರಗತಿಗಳಲ್ಲ,  ಆಗಾಗ್ಣಿ ಉದ್ಭವಿಸುವ 
ಪ್ರಶ್ನೆಯೆಂದರೆ - ಬೋಧನಾ-ಕಅಕಾ ಸಮುದಾಯದ ಎಲ್ಲ 
ಸದಸ್ಯರ ಕಾಳಜ ಮತ್ತು ಯೋಗಕ್ಷೇಮವನ್ನು 
ಗಮನದಲ್ತರಿಸಿಕೊಂಡು, ನಾವು ಅಧಿಕಾರದ ಕೇಂದ್ರಗಳು 
ಹಾಗೂ ಪ್ರಬಲ ಸಾಂಸ್ಕೃತಿಕ ನಂಜಕೆಗಳು ಉಂಟು 
ಮಾಡಬಹುದಾದ ಅಹಿತಕರ ಭಾವನೆಗಳನ್ನು ಉತ್ತಮವಾಗಿ 
ನಿಭಾಯುಸುವುದು ಹೇಗೆ? ಎನ್ನುವುದು. 


ಉದಾಹರಣೆಗೆ, ಕಿರಿಯ ವಿದ್ಯಾರ್ಥಿಗಳೊಂದಿಗೆ ಅಂಗತ್ಸದ ಬಣ್ಣೆ 
ಮಾತನಾಡುವಾಗ, ನಿಯಮಗಳು ಮತ್ತು ಸಿದ್ಧಮಾದರಿಗಳ ಸುತ್ತ 
ಘರ್ಷಣಿಗಳು ಉದ್ಭವಿಸುವುದು ಸಾಮಾನ್ಯವಾಗಿದೆ ಮತ್ತು 
ನಮ್ಮೆಲ್ಲರನ್ನು ಆವರಿಸಿರುವ ಪಿತೃಪ್ರಾಧಾನ್ಯತೆಯ (p೩triarchy) 
ವಿಶಾಲ ರಚನೆಯನ್ನು ನಾವು ಉಲ್ಲೇಖಸುತ್ತೇವೆ. ಕೆಲವರು 
'ಹುಡುಗರು ಹುಡುಗಿಯರಿಗಿಂತ ಬಲಶಾಅಗಳು' ಅಥವಾ ಕೆಲವು 
'ಹೆಣ್ಣನದ' ಮತ್ತು ಕೆಲವು 'ಗಂಡಸುತನದ' ಲಕ್ಷಣಗಳು 
ಎಂಬಂತಹ ಅಂಗ ನಿರ್ದಿಷ್ಟವಾಗಿರುವಂತಹ ಕಲ್ಪನೆಗಳನ್ನು 
ಹೊಂದಿರಬಹುದು, ಬಹುಶಃ ಈ ಆಲೋಚನಾ ಕ್ರಮದಲ್ಲ 
ದ್ರಂದ್ರವೂ ಇರಬಹುದು. ತರಗತಿಯು ಯಾರನ್ನು 'ಹುಡುಗಿ' 
ಎಂದು ನಿರ್ದಿಷ್ಟ ಗುಣಗಳನ್ನು ಆರೋಪಿಸಿ ನೋಡುತ್ತದೆಯೋ 
ಅವರು ತಮ್ಮಲ್ಲ ಆ ಗುಣಗಳನ್ನು ಗುರುತಿಸಿಕೊಳ್ಳದೆಯೂ 
ಇರಬಹುದು. ವಿಶೇಷವಾಗಿ ಆರಂಭದ ತರಗತಿಗಳಲ್ಲರುವ 
ವಿದ್ಯಾರ್ಥಿಗಳಗೆ ಇದು ಕಷ್ಟಕರವಾಗಿರುತ್ತದೆ, ಏಕೆಂದರೆ 
ಪ್ರತಿಕ್ರಿುಸುವ ಕೌಶಲಗಳು ಮತ್ತು ಚರ್ಚೆಯ ಸಾಮರ್ಥ್ಯವು 
ಅವರಲ್ಲ ಇನ್ನೂ ಬೆಳವಣಿಗೆ ಹೊಂದುತ್ತಿರುವುದು. ಒಬ್ಬರು 
ಜ್ಞಾನವನ್ನು ಪಡೆಯಲು, ಅದರಲ್ಲ ತೊಡಗಿಸಿಕೊಳ್ಳಲು 
ಪ್ರತಿರೋಧ ತೋರುವ ಜಗತ್ತು. ಮತ್ತೊಬ್ಬರು (ಆರಾಮವಾಗಿ) 
ಜ್ಞಾನವನ್ನು ಪಡೆಯುವಲ್ಲ ತೋರುವ ಆಸಕ್ತಿ, ಅದನ್ನು ಪಡೆದು 
ಆತ ಅನುಭವಿಸುವ ಸಂತೋಷಕ್ಕಿಂತ ಭನ್ನವಾಗಿರಬಹುದು 
ಮತ್ತು ಇದು ಈ ಎರಡೂ ಮನಸ್ಸಿತಿಯವರ ನಡುವೆ ತೀವ್ರವಾದ 
ಅಹಿತಕರ ಭಾವನೆಗಳನ್ನು ಉಂಟುಮಾಡಬಹುದು. ಆರೈಕೆ, ಪ್ರೀತಿ 
ಮತ್ತು ಸಮಾನತೆಯ ಮೇಲೆ ಜಾಗತಿಕ ದೃಷ್ಟಿಕೋನಗಳನ್ನು 
ರೂಪಿಸುವ ಸಂದರ್ಭದಲ್ಲ ನಾವು ಈ ಅಹಿತಕರ ಭಾವನೆಯನ್ನು 
ಹೇಗೆ ಪರಿಹರಿಸಬಹುದು? 


೨ರಿಂದ 14ರ ವಯಸ್ಸಿನ ಗುಂಪಿಗೆ ಭಾಷಾ ತರಗತಿಗಳನ್ನು 
ನಡೆಸುವಾಗ, ನಮ್ಮ ಅನೇಕ ಸಂಭಾಷಣಿಗಳು ಇಂದ್ಲಿಷ್‌ 
ಭಾಷೆಯಲ್ಲನ ವೈಯಕ್ತಿಕ ಸರ್ವನಾಮಗಳ ಪರಿಕಲ್ಪನೆಯ ಸುತ್ತ 
ಇರುವುದನ್ನು ನಾನು ಗಮನಿಸಿದ್ದೇನೆ (ನಾನು. ನೀನು. ಅವನು. 
ಅವಳು, ಅವರು ಇತ್ಯಾದಿ). ಉದಾಹರಣೆಗೆ, ನಮ್ಮ ದೈನಂದಿನ 
ಜೀವನದಲ್ಲ ವಿವಿಧ ಸ್ಥಳಗಳಲ್ಲ ನಾವು ಸ್ವಾಭಾವಿಕವಾಗಿ ಯಾವ 
ಸರ್ವನಾಮಗಳನ್ನು ಬಳಸುತ್ತೇವೆ ಎಂಬುದನ್ನು ನಮ್ಮ 
ಸಂಭಾಷಣೆಗಳು ನಿರ್ಧರಿಸುತ್ತವೆ. ನಮ್ಮ ಗುಂಪಿನಲ್ಲ ಕೆಲವರು. 
ತಮ್ಮ ಬಸ್ತಿಯಲ್ಲ (ಸ್ಲಂ) (ಅಷ್ಟೇನೂ ಸುರಕ್ಷಿತವಲ್ಲದ ಸ್ಥಳಗಳಲ್ಲ) 
ಮತ್ತು ತರಗತಿಯಲ್ಲ (ಹೆಚ್ಚಿನ ವಿಮರ್ಶೆಗೆ ಒಳಗಾಗದ) ವಿಭನ್ನ 
ಅಂಗತ್ವ ಗುರುತು (8ೀಗರೇಃ dns) ಹೊಂದಿದವರಿದ್ದರು. 
ಇನ್ನಿತರರು ತಮ್ಮ ಅಂಗ ಅಸ್ಥಿರತೆಯನ್ನು ಮತ್ತು ಅದೆಷ್ಟು 
ಸಾಮಾಜಕವಾಗಿ ನಿರ್ಮಿತವಾದುದೆಂದು ವಿಮರ್ಶೆ 
ಮಾಡಬಲ್ಲವರಾಗಿದ್ದರು. ಗೊಂದಲಗಳು ಸ್ತಾಗತಾರ್ಹವಾಗಿರು- 
ವಂತಹ, 'ಐಷ್ಟವಾಗದ' ಭಾವನೆಗಳಗೆ ಸಾಮೂಹಿಕವಾಗಿ ಹೆಗಲು 
ಕೊಡಬಲ್ಲಂಥ ಮತ್ತು ' ಗೋಜಲಾಗಿರುವುದನ್ನು' 
ಸ್ತೀಕರಿಸುವಂಥ, ಒಂದು ತರಗತಿ ಸಂಸ್ಕೃತಿಯನ್ನು ರಚಿಸಲು, 
ಗುತ್ತಿ ಕ್ಯಾನ್‌ ಫ್ರೈ (ಮುಸ್ಥಾನ್‌, 2೦1೨), ನವಾಬ್‌ ಸೆ ನಂದಿನಿ 
(ನಿರಂತರ, ೭೦೦6), ದಿ ಅನ್‌ಬಾಯ್‌ ಬಾಯ್‌ (ಪಿಕ್ಷಿಯೋಲ್ಡ್‌ 
ಬುಕ್ಸ್‌, 2೦13), ಅಜೂಬಾ (ಏಕಲವ್ಯ, 2೨೦18)ನಂತಹ ಸಮೃದ್ಧ 
ಮತ್ತು ಸೂಕ್ಷ್ಯ ಕಥೆಗಳನ್ನು ನಾನು ಕಂಡುಕೊಂಡಿದ್ದೇನೆ. 
ಸಿದ್ದಮಾದರಿಗಳ ವಿರುದ್ಧ ಹೋರಾಡುವ ಮತ್ತು ಅವರಿಗೆ 
ಹತ್ತಿರವಾದ, ಸತ್ಯವೆಂದು ಕಂಡುಬಂದ, ಪಾತ್ರಗಳ ಮೂಲಕ 
ಮಕ್ಕಳು ಸಂತೋಷವನ್ನು ಕಂಡುಕೊಳ್ಳುವುದಕ್ಕೆ ಈ ಕಥೆಗಳು 
ನಮಗೆ ಸಹಾಯ ಮಾಡಿವೆ. ನಿರಂತರವಾಗಿ ನಮ್ಮ 
ಗುರುತುಗಳನ್ನು ದೃಢೀಕರಿಸುತ್ತಾ ಮತ್ತು ಒಟ್ಟಗೆ ಕೂತು ನಮ್ಮ 
ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಇದ್ದುದರ ಪರಿಣಾಮವಾಗಿ. 
ಕೆಲವು ವಾರಗಳ ನಂತರ, ಈ ಹಓದುವಿಕೆಯಲ್ಲ ತೊಡಗಿಕೊಂಡ 
ಗುಂಪು ಪರಸ್ಪರರಿಗೆ ಯಾವ ಸರ್ವನಾಮಗಳನ್ನು 
ಬಳಸಬೇಕೆಂದು ತಮ್ಮದೇ ಆದ ರೀತಿಯಲ್ಲ ಪರಿಶೀಲಸಿ 
ಕಂಡುಕೊಂಡಿತು ಮತ್ತು ಅವರ ಜನ್ಯ / ಅಧಿಕೃತ ಹೆಸರುಗಳ 
ಬದಲಗೆ, ತರಗತಿಯ ಹೊರಗಿದ್ದರೂ, ಗುಂಪು ಅವರ 
ಆಯ್ದುಕೊಂಡ ಅಥವಾ ಇಷ್ಟಪಟ್ಟ ಹೆಸರುಗಳನ್ನು ಪರಸ್ಪರ 
ಬಳಸುವುದನ್ನು ವಾನು ಗಮನಿಸಿದ್ದೇನೆ. ಉದಾಹರಣೆಗೆ, ಪೂಜಾ 
ಎಂಬ ಮಗು ವಿಭಿನ್ನ ಅಂಗದ ಗುರುತನ್ನು ಆರಿಸಿಕೊಳ್ಳಬಹುದು 
ಮತ್ತು ಅಮನ್‌ ಎಂದು ಕರೆಸಿಕೊಳ್ಳಲು ಬಯಸಬಹುದು. 


ಸಾಮಾನ್ಯವಾಗಿ ಅಧಿಕಾರ ರಚನೆಗಳ ವಿಶ್ಲೇಷಣೆಗೆ ಪ್ರತಿರೋಧ 
ವ್ಯಕ್ತಪಡಿಸುವುದು ಮತ್ತು ತರಗತಿಗಕಲ್ಲ ಪ್ರಬಲವಾದ 
ಸಾಂಸ್ಕೃತಿಕ ನಂಬಕೆಗಳಗೆ ಅಂಟಕೊಳ್ಳುವುದು. ಗುರುತಿಸುವಿಕೆ 
ಮತ್ತು ಕಾಳಜಗಾಗಿ ಪ್ರಬಲವಾದ ಕೂಗು ಮುಂತಾದವು ಒಬ್ಬರ 
ಒಳಗಿರುವ ಹೆದರಿಕೆಯ ಭಾವನೆಯಿಂದ ಉಂಬಾಗುತ್ತವೆ. 
' ಅಹಿತಕರ ಭಾವನೇಯ ಕುರಿತ ಬೋಧನಾ ವಿಧಾನ' 
(pedagogy of discomfort) woಂಬ ವಿಷಯದ ಕುರಿತು 
ಅಧ್ಯಯನ ಕೈಗೊಂಡಿರುವ ಮೇಗನ್‌ ಬೋಲರ್‌ ಅವರಂತಹ 


ವಿದ್ವಾಂಸರು ತಮ್ಮ ಕೃತಿಯಲ್ಲ. ಸಹಾನುಭೂತಿ ಮತ್ತು ಭರವಸೆ 
ಪ್ರಮುಖ ಅಂಶಗಳಾಗಿವೆ ಎಂದು ಭಾವಿಸುತ್ತಾರೆ. ಅಹಿತಕರ 
ಭಾವನೇಯ ಕುರಿತ ಶಿಕ್ಷಣಶಾಸ್ತವು 'ದೈನಂದಿನ ಅಭ್ಯಾಸಗಳು. 
ದಿನಚರಿಗಳು ಮತ್ತು ಪ್ರಜ್ಞಾಹೀನ ಸಂಕೀರ್ಣತೆಯನ್ನು 
ಪ್ರಾಬಲ್ಯದೊಂದಿಗೆ ರೂಪಿಸುವಲ್ಲ ಆಳವಾಗಿ ಹುದುಗಿರುವ 
ಭಾವನಾತ್ಮಕ ಆಯಾಮಗಳನ್ನು ಗುರುತಿಸುತ್ತದೆ ಮತ್ತು ಅದನ್ನು 
ತೊಂದರೆಗೊಳಪಡಿಸುತ್ತದೆ" (ಬೋಲರ್‌. ೭2೦೦4, ಪುಟ. 18). 
ಹೀಗೆ ಮಾಡುವುದರ ಮೂಲಕ, ಇದು ಕೇವಲ ಬಲಾಢ್ಯ 


ಗುಂಪಿನ ಸದಸ್ಯರನ್ನು ಮಾತ್ರವಲ್ಲ, ನಿರ್ಲಕ್ಷ್ಯಕ್ಕೊಳಗಾದ 
ಸದಸ್ಯರನ್ನೂ ಅನಿವಾರ್ಯವಾಗಿ ಅಂತರ್ಗತಗೊಳಸಿ- 
ಕೊಂಡಿರುವ ಮೌಲ್ಯಗಳನ್ನು ಮರುಪರಿಶೀಅಸಲು 
ಆಹ್ವಾನಿಸುತ್ತದೆ. ಅಹಿತಕರ ಬೋಧನಾ ವಿಧಾನವು 


ಯಾರಾದಾರೊಬ್ಬರ ಜಾಗತಿಕ ದೃಷ್ಟಿಕೋನವನ್ನು ನಿವಾರಿಸಿದರೆ 
(ವಿಮರ್ಶಾತ್ಮಕ ಶಿಕ್ಷಣಶಾಸ್ತ್ರದ (critical pedagogy) ಪ್ರಕಾರ 
ಇದು ಅಡ್ಡಿಪಡಿಸಲು ಮತ್ತು ಛಅದ್ರಗೊಳಸಲು ಅವಶ್ಯಕವಾಗಿದೆ). 
ಸಹಾನುಭೂತಿಯ ಮೂಲಕ ನಿರ್ವಾತವನ್ನು ಬೇರೆ ಯಾವುದರ 
ಮೂಲಕವಾದರೂ ತುಂಬುವ ಸಾಧ್ಯತೆಯುದೆ. ಹೀಗೆ 


' ಸಹಾನುಭೂತಿಯು ಅಹಿತಕರ ಶಿಕ್ಷಣಶಾಸ್ತ್ರವನ್ನು 
ಅನಮುಭವಿಸುತ್ತಿರುವವರು ಮತ್ತು ಅಪೂರ್ಣತೆಗಳ೦ದ 


ತುಂಬರುವ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಜೀವಂತವಾಗಿರಲು 
ಹೊಸ ಮಾರ್ಗಗಳನ್ನು ಅನ್ವೇಷಿಸುತ್ತಿರುವವರ ನಡುವಿನ ಒಂದು 
ಸೇತುವೆಯಾಗಿದೆ. (ಬೋಲರ್‌, 2೦೦4, ಪು.12೨) 
ಅಸ್ಪಿತ್ತದಲ್ಲರುವ ವಾಸ್ತವಗಳನ್ನು ವಿಮರ್ಶಾತ್ಮಕವಾಗಿ ಪ್ರಶ್ನಿಸುವ 
ಕಾರ್ಯನಿರ್ವಹಿಸಬೇಕಿರುವ ಶಿಕ್ಷಕರ ಕಾರ್ಯವಾಗಿ ಈ 
ಸೇತುವೆಯ ಸೃಷ್ಟಿಯು ಅತ್ಯಗತ್ಯವಾಗಿದೆ. 


ಸಹಾನುಭೂತಿ ಮತ್ತು ಭರವಸೆ 


ಸಹಾನುಭೂತಿಯು ಹೊಸತನದ, ಹೆಚ್ಚು ಸಮಾನವಾದ ಮತ್ತು 
ಭರವಸೆಯ ಮೇಲೆ ಸ್ಥಾಪಿತವಾದ ಜಗತ್ತನ್ನು ನಿರ್ಮಿಸಲು 
ಬಾಗಿಲು ತೆರೆಯುತ್ತದೆ. ಕಅಕಾ ಸಮುದಾಯವು (ತರಗತಿ) 
ಅವರ ಸಪ್ರಇಚ್ಛೆಯಿಂದ, ಆತ್ಮಸಾಕ್ಷಿಗೆ ಅನುಗುಣವಾಗಿ ತಮ್ಮ 
ಸವಲತ್ತುಗಳು ಎಲ್ಲಂದ ಬರುತ್ತಿವೆ ಎಂದು ತಮ್ಮನ್ನು ತಾವು 
ಪ್ರಪ್ಲಿಸಿಕೊಂಡು, ಇತರರ ಸ್ಥಾತಂತ್ಯ್ಯದ ತ್ಯಾಗದಿಂದಾಗಿ 
ಬರುತ್ತಿವೆ (ಅಥವಾ ಯಾವುದನ್ನ ಅನಿವಾರ್ಯ ಮತ್ತು ಸ್ಥಿರವಾದ 
ರಚನೆಗಳು ಎಂದು ಅವರು ಗ್ರಹಿಸುತ್ತಾ ರೋ ಅವು ನಿಜವಾಗಿ 
ಐತಿಹಾಸಿಕವಾಗಿ ಮತ್ತು ಸಾಮಾಜಕವಾಗಿ ರಚಿಸಲ್ಪಟ್ಟವು) 
ಎಂದು ಅರಿತುಕೊಳ್ಳಲು ಸಾಧ್ಯವಾದರೆ, ಟೀಕೆ, ಸಿನಿಕತೆಗಳನ್ನು 
ದೂರಮಾಡಿ ಎಲ್ಲರೂ ಒಂದಾಗಿ ಭವಿಷ್ಯವನ್ನು ರೂಪಿಸಲು 
ಸಾಧ್ಯ. ಉದಾಹರಣೆಗೆ, ದೆಹಅ-ಹರಿಯಾಣ ಗಡಿಯಲ್ಲರುವ 
ನಮ್ಮ ತರಗತಿಯ ವಿದ್ಯಾರ್ಥಿಗಳ ಕುಟುಂಬಗಳಗೆ ಒಕ್ಕಲೆಬ್ಬಸುವ 
ನೋಟಸ್‌ಗಳನ್ನು ಕೊಡಲಾಗಿತ್ತು. ಆಗ, ಆ ಸಮುದಾಯಗಳು. 
ಅವರ ಪ್ಪಂತ ಕುಟುಂಬಗಳ ಇತಿಹಾಸವನ್ನು. ಇವತ್ತು 
ಅಸ್ತಿತ್ತದಲ್ಲರುವ ಅವರ ಬಸ್ತಿಗಳು ಹೇಗೆ ಮತ್ತು ಏಕೆ 
ರಚನೆಯಾದವು ಎಂಬುದನ್ನು ದಾಖಲಅಸುವ ಮೂಲಕ ಹೆಚ್ಚಿನ 


ವಿದ್ಯಾರ್ಥಿಗಳು ಅಧಿಕಾರ ಕೇಂದ್ರದ ವಿರುದ್ಧ ಧ್ವನಿ ಎತ್ತುವ 
ಭರವಸೆಯನ್ನು ಕಂಡುಕೊಂಡರು.  ಅಲ್ಲಯವರೆಗೆ ಅದು 
ಜೀವನಕ್ಕಿಂತ ದೊಡ್ಡದಾಗಿಯೂ ಸ್ಥಿರವಾಗಿಯೂ ಕಂಡಿತ್ತು. ಈ 
ರೀತಿಯಾಗಿ, 'ನಿಣಾಯಕ ಭರವಹೆ" (critical hope) 
ಎಂಬುದು ಕೇವಲ ಉತ್ತಮ ದಿನದ ಕನಸುಗಳನ್ನು 
ಕಾಣುವುದನ್ನೂ ಮೀರಿ ಎಲ್ಲರೂ ಒಬ್ದಾಗಿ ಹೇಗೆ ಕೆಲಸ 
ಮಾಡುವುದು ಎಂಬುದರ ಕುರಿತು ಪ್ರಜ್ಞಾಪೂರ್ವಕವಾಗಿ 
ಯೋಚಿಸುವಂತೆ ಮಾಡುತ್ತದೆ (ಪ್ರೇರ್‌ ಮತ್ತು ಇತರರು, 2೦೦1). 
ಈ ರೀತಿಯಲ್ಲ ಜವಾಬ್ದಾರಿಯನ್ನು ಚೌೌಕಟ್ಟುಗೊಆಸುವುದು 
ಕೂಡ ನಮ್ಮನ್ನು ಸಾಮಾಜಕ ಸಂಬಂಧಗಳ ಜಾಲದಲ್ಲಿ 
ಹಿಡಿದಿಡುತ್ತದೆ ಮತ್ತು ಇದರಲ್ಲ ನಮ್ಮ ಕ್ರಿಯೆಗಳು 
ಮುಖ್ಯವಾಗುತ್ತವೆ ಮತ್ತು ಅವು ಪರಿಣಾಮಗಳನ್ನು ಜರುತ್ತವೆ. 
ಈ ರೀತಿಯ ಭರವಸೆಯು ನಿರಾಧಾರವಲ್ಲ, ಅಂದರೆ, ನಾವು 
ಯೋಚಿಸದೆ ಆಶಾವಾದಿಗಳಾಗುತ್ತೇವೆ ಅಥವಾ 'ಕಠಿಣ ಪರಿಶ್ರಮ 
ಮಾತ್ರ ಯಶಸ್ಸಿಗೆ ಕಾರಣವಾಗುತ್ತದೆ' ಅಥವಾ 'ಇದು 
ನನ್ನಂತಹವರ ಹಣೆಬರಹ' ಎಂಬಂತಹ ಕ್ಷೀಷೆಯನ್ನು 
ನಂಬುತ್ತೇವೆ ಎಂದಲ್ಲ. ಬದಲಾಗಿ, ವರ್ತಮಾನವನ್ನು 
ಬದಲಾಯುಸಲು, ಅನ್ಯಾಯದ ಸಂದರ್ಭಗಳನ್ನು ಎದುರಿಸಿ 
ಅದನ್ನು ಇತರ ಸಂಭವನೀಯ ಭಛವಿಷ್ಯವಾಗಿ ಪರಿವರ್ತಿಸಲು 
ನಾವು ಇತರರೊಂದಿಗೆ ಸೌಹಾರ್ದಯುತವಾಗಿ ಮಾತುಕತೆ 
ನಡೆಸಲು ಪ್ರಯತ್ನಿಸುತ್ತೇವೆ. ಭವಿಷ್ಯಕಾಗಿ ಮತ್ತು 
ಪರಸ್ಪರರಲ್ಲರುವ ಭರವಸೆಯು ತರಗತಿಯಲ್ಲ ವೈಯಕ್ತಿಕವಾಗಿ 
ಮತ್ತು ಸಾಮೂಹಿಕವಾಗಿ ಚೆನ್ನಾಗಿರುವುದರ ಭಾಗವಾಗಿದೆ. 
ಅಂತಹ ಶಿಕ್ಷಣವು ಸಬಲೀಕರಣಗೊಳಸುತ್ತದೆ ಅಥವಾ 
ವಿಮೋಚನೆಯು ಗುಣಪಡಿಸುತ್ತದೆ ಮತ್ತು ಅದರ ಪ್ರಮುಖ 
ಅಂಶವಾಗಿರುವ ಕಾಳಜ ಮತ್ತು ಸಹಾನುಭೂತಿಯಿಂದ 
ನಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ. 


ಕೆಲವು ತಿಂಗಳ ಹಿಂದೆ, ಬಸ್ತಿಯಲ್ಲ 6ರಿಂದ 10೦ ವರ್ಷದ ಮಕ್ಷಳ 
ಗುಂಪು ಗಣಪತಿ ವಿಸರ್ಜನಾ ಮೆರವಣಿಗೆಯ ಸೇರಲು 
ಉತ್ತುಕರಾಗಿ ರಸ್ತೆಯಲ್ಲ ಧ್ವನಿವರ್ಧಕದ ಹಿಂದೆ ಹೋಗುತ್ತಿದ್ದಾಗ, 
ಗಣಪತಿಯನ್ನು ನೀರಲ್ಲ ಮುಳುಗಿಸುವ ಪದ್ಧತಿಯ ಹಿಂದಿನ 
ಇತಿಹಾಸ ತಿಆದಿದೆಯೇ ಎಂದು ಮಕ್ಕಳನ್ನು ಶಿಕ್ಷಕರು ಕೇಳದರು. 
ನಂತರ ನಡೆದದ್ದು ಜಾತಿಯ ಆಧಾರದ ಮೇಲೆ ಧಾರ್ಮಿಕ 
ಆಚರಣೆಗಳ ಬದ್ಧೆ ಚರ್ಚೆ- ವಿಗ್ರಹ ಸ್ಪರ್ಶಿಸುವುದನ್ನು ಏಕೆ 
ಕೆಲವರಿಗೆ ನಿರಾಕರಿಸಲಾಯುತು ಮತ್ತು ಅಂತಿಮವಾಗಿ ಅದು 
ನಿಜವಾಗಿಯೂ ಯಾರ ಧರ್ಮ ಎಂಬ ಪ್ರಶ್ನೆಯೊಂದಿಗೆ 
ಮುಕ್ತಾಯಗೊಂಡಿತು. ಪ್ರಾಬಲ್ಯ ಹೊಂದಿರುವ ವ್ಯವಸ್ಥೆಗಳನ್ನು 
ಪ್ರಶ್ನಿಸಲು ಮತ್ತು ಒಬ್ಬರ ಜಾಗತಿಕ ದೃಷ್ಠಿಕೋನವನ್ನು 
ಬದಲಾಯುಸಲು ಅನುವು ಮಾಡಿಕೊಡುವ ಕಷ್ಟಕರ ಕೆಲಸದಲ್ಪ 
ತೊಡಗಿಸಿಕೊಳ್ಳುವ ಈ ಭಾವನಾತ್ಮಕ ಇಚ್ಛೆಗೆ (emotional 
willingness) ಸಂವಾದ ಮತ್ತು ವಿಶ್ಲಾಪದ ಅಗತ್ಯವಿರುತ್ತದೆ 


ಮತ್ತು ಇದು ಸುಗಮಕಾರರ ಜವಾಬ್ದಾರಿಯಾಗಿದೆ. 
ತರಗತಿಯಲ್ಪನ ಭರವಸೆ ಮತ್ತು ಹೆಚ್ಚು ನಿರ್ದಿಷ್ಟವಾಗಿ 
ನಿರ್ಣಾಯಕ ಭರವಸೆಯು (critical hope), ನಮಗೆ 


ಹೊತ್ತಿನಲ್ಲಿ 
ಸಾಗುವ 


ವಿಮರ್ಶಾತ್ಯಕವಾಗಿರುವುದು ಮತ್ತು ಅದೇ 
ಸಹಾನುಭೂತಿಯಿಂದಿರುವುದು ಜೊತೆಜೊತೆಗೇ 
ಕೆಲವು ವಿಧಾನಗಳನ್ನು ನೆನಪಿಸುತ್ತದೆ. 


ಉಪಸಂಹಾರ 


ತರಗತಿಯಲ್ಲ ಸಾಮಾಜಕ ನ್ಯಾಯ. ನಿರ್ಣಾಯಕ ಭರವಸೆ 
ಮತ್ತು ಸಹಾನುಭೂತಿಯ ಕಲ್ಪನೆಗಳ ಸಾಮಾನ್ಯ ಗುರಿ 
ಮಕ್ಕಳನ್ನು ರಕ್ಷಿಸುವುದಾಗಿದೆ. ಇದು ಬಾಲ್ಯದಲ್ಲಿ ಮಕ್ಕಳು 
'ಮುದ್ಧತೆ' ಅಥವಾ 'ನಿಷ್ಠಪಟತೆ' ಹೊಂದಿರುತ್ತಾರೆ ಎಂಬ ಪ್ರಬಲ 
ರೆಹಿಕೆಯಬುಂದ ಬಂದಿದೆ. ಮಕ್ಕಳ ಸಾಹಿತ್ಯ ಅಥವಾ ಮಕ್ಕಳ 
ಚಲನಚಿತ್ರಗಳನ್ನು ನಾವು ವಯಸ್ಥರು 'ಮಕ್ಕಳ ಸ್ನೇಹಿ' ಎಂದು 
ಪರಿಗಣಿಸುವಲ್ಲ ಮತ್ತು ಚರ್ಜಿಸುವಲ್ಲ ನಮ್ಮ ಗ್ರಹಿಕೆಗಳು ಸಹ 
ಇದೇ ರೀತಿಯವುಗಳಾಗಿರುತ್ತವೆ. ಮಕ್ಕಳಲ್ಲ ಇದೆ ಎಂದು 
ಭಾವಿಸಲಾದ ಮುಡ್ಯತೆ ಯಾವುದೇ ರೀತಿಯ ವ್ಯಕ್ತಿನಿಷ್ಠತೆಯ 
ಕೊರತೆಯನ್ನು ಸೂಚಿಸುತ್ತದೆ. ಹಿಂಸಾಚಾರ, ನಿಂದನೆ ಮತ್ತು 
ಯಾವುದೇ ರೀತಿಯ ರಚನಾತ್ಮಕ ಘರ್ಷಣಿಗಳ೦ದ 
ರಕ್ಷಿಸಲ್ಪ್ಲಡಬೇಕಾದ, ಯಾವುದೇ ಪೂರ್ವಕಲ್ಲನೆಗಳಲ್ಲದೆ ಖಾಅ 
ಹಾಕೆಯಂತಿರುವ ಮಕ್ಕಳಗೆ, ಮಕ್ಕಳ ಪುಸ್ತಕಗಳು 
ಸಾಮಾನ್ಯವಾಗಿ 'ಸರಳ', ನೇರ ನಿರೂಪಣಿಗಳ೦ದ ಕೂಡಿರಬೇಕು 
ಎಂದು ನಿರೀಕ್ಷಿಸಲಾಗಿದೆ. ವಯಸ್ಥರು ಬರೆದ ಮಕ್ಕಳ 
ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ನೈತಿಕತೆಯ ಬೋಧನೆಯೇ 
ತುಂಬರುತ್ತದೆ. ಆದರೂ, ಮಕ್ಕಳು ಘರ್ಷಣೆಗಳನ್ನು 
ಅನುಭವಿಸುತ್ತಾರೆ ಮತ್ತು ದೈನಂದಿನ ಜೀವನದ ಎಲ್ಲಾ 


ಪರಾಮರ್ಶನ 


ನೋವುನಲಅವುಗಳ ಮಧ್ಯೆಯೇ ಎಲ್ಲರ ನಡುವೆ ಬದುಕುತ್ತಾರೆ. 
ಬಾಲ್ಯದ ಅನುಭವಗಳು ಸರಳ ಅಥವಾ ಏಕರೂಪದಿಂದ 
ದೂರವಿರುತ್ತವೆ ಮತ್ತು ಬಹುತೇಕ ಸಂದರ್ಭದಲ್ಲ ಆಳವಾಗಿ 
ರಾಜಕೀಯವಾಗಿರುತ್ತವೆ. ಕೆಲವು ವಾಸ್ತವಗಳಂ೦ದ ಮಕ್ಕಳನ್ನು 
ರಕ್ಷಿಸುವ ಆಶಯದೊಂದಿಗೆ ನಾವು ಪ್ರಾಥಮಿಕ ಶಾಲೆಯಲ್ಲ 
ಜಟಲ ಚರ್ಚೆಗಳನ್ನು ಬದಿಗೊತ್ತಲು ಪ್ರಯತ್ನಿಸುತ್ತೇವೆ. ಆದರೆ, 
ಇದು ಅವರನ್ನು ತಪ್ಪು ದಾರಿಗೆಳೆಯಬಹುದು. ಅದರಲ್ಲೂ 
ವಿಶೇಷವಾಗಿ ದಬ್ದಾಆಕೆಯ ವಿರುದ್ಧದ ಹೋರಾಟಗಳನ್ನು 
ನಿರಂತರವಾಗಿ ನಡೆಸಿಕೊಂಡು ಬಂದಿರುವ ನಿರ್ಲಕ್ಷಿತ 
ಸಮುದಾಯಗಳಂ೦ದ ಬಂದಿರುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ 
ಮಾತನಾಡುವಾಗ ಇದನ್ನು ಗಮನಿಸಬಹುದು. ಈ 
ಕಲಕಾರ್ಥಿಗಳಗೆ ಬೇಕಾಗಿರುವುದು ತಮ್ಮ ಲೌಕಕ 
ಪರಿಸ್ಥಿತಿಗಳನ್ನು ಬದಲಾಲಯುಸಡೆ ಜೀವನದಿಂದ ಪಲಾಯನ 
ಮಾಡುವುದಲ್ಲ. ಅವರಿಗೆದುರಾಗಿ ಪೇರಿಸಿರುವ ವಾಸ್ತವದ 
ಪ್ಟೀಕಾರದ/ ನೈಜತೆಗಳ ಅಂಗೀಕಾರ, ಜೊತೆಗೆ ವಿಭನ್ನು 
ಭವಿಷ್ಯಕ್ಷಾಗಿ ಕೆಲಸ ಮಾಡುವ ಸಾಧನಗಳು. ಈ ನಿಟ್ಟನಲ್ಲ. 
ಸಹಾನುಭೂತಿ ಮತ್ತು ನಿರ್ಣಾಯಕ ಭರವಸೆಯು ಗಂಭೀರ 
ಸ್ಟ್ಷರೂಪದ ಶಿಕ್ಷಣವು ನಮ್ಮಿಂದ ಬಯಸುವ ಜಾಗತಿಕ 
ದೃಷ್ಟಿಕೋನಗಳ ಸಂಕೋಲೆಯುಂದ ಕಳಚಿಕೊಂಡು. ಪ್ರೀತಿ. 
ನ್ಯಾಯ, ಸಮಾನತೆ ಮತ್ತು ಸಂವಾದದ ಅಡಿಪಾಯದ ಮೇಲೆ 
ನಿರ್ಮಿಸಲಾದ ಸಂಭವನೀಯ ಭವಿಷ್ಯದ ಕಲ್ಪನೆಯ ನಡುವಿನ 
ಸೇತುವೆಯಾಗಿ ಕಾರ್ಯ ನಿರ್ವಹಿಸುತ್ತದೆ. 


Boler, M. (2004). Teaching for Hope: The Ethics of Shattering World Views. In Teaching, Learning and Loving Reclaiming Passion in Educational 


Practice (pp. 114-129). Routledge Falmer 


Freire, P. Freire, AMA, Barr, RR, & Giroux, H.A (2021). Pedagogy of Hope: Reliving Pedagogy of the Oppressed 


Hooks, Bell. (2003). Teaching Community: A Pedagogy of Hope. Routledge 


Winans, A E (2012). Cultivating Critical Emotional Literacy: Cognitive and Contemplative Approaches to Engaging Difference. College English, Volume 


75, No. 2, (pp. 150-170). National Council of Teachers of English 


ರಾಗಿಣಿ ಲಲಿತ್‌ ಅವರು ಮಕ್ಕಳು ಮತ್ತು ಯುವಕರಿಗೆ ಭರವಸೆ ಮತ್ತು ಸಹಾನುಭೂತಿಯ ಮೇಲೆ ಕೇಂದ್ರೀಕೃತವಾಗಿರುವ ವಿಮರ್ಶಾತ್ಮಕ 
ಕಅಕೆಯ ಅವಕಾಶಗಳನ್ನು (critical learning paces) ಸೃಷ್ಟಿಸುವುದಕ್ಗಾಗಿ ಆ ಮಾರ್ಗಗಳ ಅನ್ನೇಷಣಿೆಯ ಕುರಿತ ಅಧ್ಯಯನದಲ್ಲಿ 
ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಣದಲ್ಲ ಮಕ್ಕಳ ಸಾಹಿತ್ಯ ಮತ್ತು ಪ್ರದರ್ಶನ ಕಲೆಗಳ ಬಳಕೆಯಲ್ಲ ಅವರು ವಿಶೇಷವಾಗಿ ಆಸಕ್ತಿ ಹೊಂದಿದ್ದಾರೆ. 
ಅವರು ಪ್ರಸ್ತುತ ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಸಂವಾದ, ಭ್ರಾತೃತ್ವ ಮತ್ತು ನ್ಯಾಯದ (Interest Group for 
Dialogue, Fraternity and Justice) ಕುರಿತ ಆಸಕ್ತರ ಗುಂಪಿನಲ್ಲ ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು 
ragini.lalit06@gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಕ್ಲಾಸ್‌ರೂಂ ವಿತ್‌ ಎ ವ್ಯೂ: ನೋಟ್ಸ್‌ 
ಅಂಕುರ್‌ ಮದನ್‌ 


ಅಶ್ಲಿನ್‌ಪ್ರಭು ಅವರು ಬರೆದಿರುವ 'ಕ್ಲಾಸ್‌ರೂಂ ವಿತ್‌ಎ ವ್ಯೂ: 
ನೋಟ್ಸ್‌ ಫ್ರಮ್‌ ದ ಕೃಷ್ಣಮೂರ್ತಿ ಸ್ಥೂಲ್‌' ಮಸ್ತಕವು ನೋಡಲು 
ಆಕರ್ಷಕವಾಗಿದೆ. ಕಷ್ಟುಜಳುಮು ಚಿತ್ರಗಳನ್ನು ಬಳಸಿ 
ಸಾಂಪ್ರದಾಯುಕವಲ್ಲದ ವಿನ್ಯಾಸದಲ್ಲಿ ನಾಜೂಕಾಗಿ 
ಹೊರಬಂದಿರುವ ಈ ಪುಸ್ತಕ ಹಾಗೂ ಅಧ್ಯಾಯವನ್ನು ತಿರುವಿ 
ಹಾಕಿದಂತೆ ಓದಲು ಸಿಗುವ ಕೃಷ್ಣಮೂರ್ತಿಯವರ ಉಲ್ಲೇಖಗಳು 
ನಿಮ್ಮ ಗಮನವನ್ನು ಸೆಳೆಯುತ್ತವೆ ಮಾತ್ರವಲ್ಲದೆ ಪುಸ್ತಕವನ್ನು 
ಎತ್ತಿಕೊಳ್ಳುವಂತೆ ಪ್ರೇರೇಪಿಸುತ್ತವೆ. ಸರಳ ಭಾಷೆಯಲ್ಲ 
ಬರೆಯಲಾಗಿರುವ ಪಠ್ಯವು ಮುಖ್ಯವಾಗಿ ಶಿಕ್ಷಕರು. ಪೋಷಕರು 
ಮತ್ತು ಶಾಲಾ ಆಡಳತ ಮಂಡಳಯವರ ನಡುವೆ ವಿಸೃತ 
ಓದುಗರನ್ನು ಸಂಪಾದಿಸಅದೆ. ಪುಸ್ತಕದ ಲೇಖಕರಾದ 
ಅಶ್ಲಿನ್‌ಪ್ರಭು ಅವರು. ಕೃಷ್ಣಮೂರ್ತಿಯವರ ಬೋಧನೆಯ 


ಕುರಿತು ಆಸಕ್ತಿ ಮೂಡಿ. ತನ್ನದೇ ಆದ ಶಾಲಾ ಅನುಭವದ 
ಕುರಿತು ಪರ್ಯಾಲೋಚಿಸಿ, ಕಾರ್ಪೊರೇಟ್‌ ಉದ್ಯಮವನ್ನು 
ತ್ಯಜಸಿ ಕೃಷ್ಣಮೂರ್ತಿ ಫೌಂಡೇಷನ್‌ ಇಂಡಿಯಾ (KF) 
ಶಾಲೆಯಲ್ಲ ಬೋಧನೆಗೆ ಇಳದವರು. ತನ್ನನ್ನು ತಾನೇ 
ಸೂತ್ರಧಾರಿಯಾಗಿ (ನಿರೂಪಕಿ) ಉಲ್ಲೇಖಸಿ, ಬೋಧನೆಯಲ್ಲ 
ಕಳೆದ ಐದು ವರ್ಷಗಳಲ್ಲ ತಾನೇನು ಗಳಸಿದ್ದೇನೆ ಹಾಗೂ 
ಕೆ.ಎಫ್‌.ಐ ಶಿಕ್ಷಣ ಸಂಸ್ಥೆಗಳ ಸಮೂಹಕ್ಕೆ ಮಾರ್ಗದರ್ಶನ 
ನೀಡುತ್ತಿರುವ ಸಿದ್ಧಾಂತವೇನು ಎಂದು ಹೇಳಲು ಹಾಗೂ ಇದರ 
ಫಲತಾಂಶವಾಗಿ ಹೊರಹೊಮ್ಮುವ ಅಭ್ಯಾಸಗಳ ಮೇಲೆ ಬೆಳಕು 
ಹರಿಸುವುದಕ್ಷಾಗಿ ಲೇಖಕರು ಪುಸ್ತಕವನ್ನು ಮುಡಿಪಾಗಿರಿಸಿದ್ದಾರೆ. 


Classroom 


View 


ಲೇಖಕರು: ಅಕ್ಲಿನ್‌ಫಭು 


ಭಾಷೆ: ಇಂದ್ವಿಷ್‌ 
ಪೇಪರ್‌ಬ್ಯಾಕ್‌: ೨೦4 ಪಟಗಳು 


ISBN-13 978-8195317356 
ಬೆಲೆ: ರೂ 8೦೦ 


ಶೀರ್ಷಿಕೆ: ಕ್ಲಾಸ್‌ರೂಂ ವಿತ್‌ಎ ಪ್ಯೂ: ನೋಟ್ಡ್‌ ಫ್ರಮ್‌ ದ ಕೃಷ್ಣಮೂರ್ತಿ ಸ್ಕೂಲ್ಡ್‌ 


ಪ್ರಕಾಶಕರು: ತಾರಾ (ಏಪ್ರಿಲ್‌ 2೦೭೦) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


“ಶಾಲೆಯು ಯಾವ ವಿಚಾರಗಳಗೆ ತಾಣವೆಸಿಸಿದೆ' ಎನ್ನುವ 
ಪ್ರಶ್ನೆಯನ್ನು ಮುಂದಿರಿಸಿ, ಈ ದಿಸೆಯಲ್ಲ ಮಾರ್ಗದರ್ಶನ 
ನೀಡುವ, ಕೃಷ್ಣಮೂರ್ತಿಯವರ ಅಭ್ಯಾಸಗಳು ಮತ್ತು ಶೈಕ್ಷಣಿಕ 
ಸಿದ್ದಾಂತವನ್ನು ವಿವರಿಸುತ್ತಾ ಲೇಖಕರು ಮುಂದೆ ಸಾಗುತ್ತಾರೆ. 
ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಭಾಷಣಿಯ 
ರೂಪದಲ್ಲ. ಶಿಕ್ಷಕರು ಮಾಡಿರುವ ಅವಲೋಕನಗಳು ಮತ್ತು 
ಲೇಖಕರ ಟಪ್ಪಣಿಗಳು - ಹೀಗೆ ಅನೇಕ ಉಪಾಖ್ಯಾನಗಳು 
ವಿವರಣಿಗಳಗೆ ಜೀವ ತುಂಬುತ್ತವೆ. ಪ್ರಕಾಶಕರಾಗಿರುವ ತಾರಾ 
ಬುಕ್ಷ್ನ ವಿ. ಗೀತಾ ಅವರ ಟಪ್ಪಣಿಯು, ಕಾರ್ಯಾಗಾರಗಳು 
ಮತ್ತು ಪೂರಕ ಶಾಲಾ ಜಾಲಗಕೊಂದಿಗಿನ ಸಂವಾದದ 
ಮೂಲಕ ಶಿಕ್ಷಕರನ್ನು ತಲುಪುವುದರೊಂದಿಗೆ ಈ ಪುಸ್ತಕದಲ್ಲಿ 
ವಿವರಿಸಲಾದ ಅಭ್ಯಾಸಗಳ ವಿಸೃತ ಅನ್ಪಯಕ್ಕೆ ಸೂಕ್ತ 
ಸಾಕ್ಟ್ಯಾಧಾರಗಳನ್ನು ಒದಗಿಸುತ್ತದೆ. ಕೆ.ಎಫ್‌.ಐ ಶಾಲೆಗಳು ಗಣ್ಯ 
- ಪರ್ಯಾಯ ವರ್ಗಕ್ಕೆ ಸೇರಿವೆ ಹಾಗೂ ಸಾಮಾನ್ಯ ಶಾಲೆಗಳು 
ಅವರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಕಷ್ಟದ ವಿಚಾರ 
ಎನ್ನುವ ಸಾಮಾನ್ಯ ಭಾವನೆಯನ್ನು ದೂರ ಮಾಡಲು 
ಕೃತಿಕಾರರು ಯತ್ನಿಸುತ್ತಾರೆ. ಮಕ್ಕಳ ಕಲಕೆ ಮತ್ತು ಶಿಕ್ಷಣದ 
ಕುರಿತು ಕೃಷ್ಣಮೂರ್ತಿಯವರ ಪ್ರಸಿದ್ಧ ವಿಚಾರಧಾರೆಗಳೆನಿಸಿದ, 
ಭೀತಿಯಿಂದ ಮುಕ್ತಿ, ಸನ್ನಿವೇಶ ಏನೇ ಇರಲ, ಶಿಕ್ಷೆ ಮತ್ತು 
ಅಧಿಕಾರವು ಎಲ್ಲಾ ಮಕ್ಕಳ ಕಲಕೆಯಲ್ಲ ಕೇಂದ್ರಸ್ಥಾನವೆನಿಸುತ್ತದೆ 
- ಇತ್ಯಾದಿಗಳನ್ನು ಅವರ ಟಪ್ಪಣಿಯಲ್ಲ ಉಲ್ಲೇಜಸಲಾಗಿದೆ. ಪ್ರತಿ 
ಅಧ್ಯಾಯದ ಕೊನೆಗೆ ಪ್ರಭು ಅವರು ಸಹ ಇದೇ ರೀತಿಯ 
ಪ್ರಯತ್ನವನ್ನು ಮಾಡಿದ್ದಾರೆ. 


'ನೋಲಯುಂಗ್‌ ಒನ್‌ ಸೆಲ್ಡ್‌' ಶೀರ್ಷಿಕೆಯ ಮೊದಲ ಅಧ್ಯಾಯವು. 
ಕೃಷ್ಣಮೂತ್ತಿೀಯವರ ಶೈಕ್ಷಣಿಕ ವಿಚಾರಧಾರೆಯ (educational 
philosophy) ಕೇ೦ದ್ರ ವಿಚಾರವಾಗಿರುವ ಪ್ರಯಂ ಅನ್ವೇಷಣೆಯ 
(self-enquiry) ಕುರಿತು ಬೆಳಕು ಹರಿಸುತ್ತದೆ. ರಿಶಿ ವ್ಯಾಅ 
ಶಾಲೆಯಲ್ಲ ಅನುಸರಿಸುವ 'ಪಶ್ಲಿಮ ಘಟ್ಟಗಳಲ್ತ 
ಸೂರ್ಯಾಸ್ತವನ್ನು ವೀಕ್ಷಿಸುವ' ' ಅಷ್ಟಾಚಲ' ವೆಂಬ 
ಅಭ್ಯಾಸವನ್ನು ಪ್ರಭು ಅವರು ಸವಿಸ್ತಾರವಾಗಿ ವಿವರಿಸುತ್ತಾರೆ. 
ಇಡೀ ದಿನವನ್ನು ಕೆಲಸದಲ್ಲ ಕಳೆದ ನಂತರ ಈ ಅಭ್ಯಾಸವನ್ನು 
ಪಾಅಸುವುದು ಮಕ್ಕಳು ಮತ್ತು ಶಿಕ್ಷಕರಿಬ್ಬರ ಪಾಅಗೂ ನಿಶ್ಯಬ್ದ 
ಅಥವಾ ನಿಶ್ಚಲತೆಯ ಭಾವವನ್ನು ಒದಗಿಸುತ್ತದೆ. ಒಲ್ಟಗೆ 
ನಿಶ್ಯಬ್ಧವನ್ನು ಅನುಭವಿಸುವುದು, ಮಕ್ಕಳು ತಮ್ಮ ಆಂತರ್ಯಕ್ಷೆ 
ಗಮನ ಹರಿಸಲು ಮಾಡುವ ಒಂದು ಸುಂದರ ಅಭ್ಯಾಸವಾಗಿದೆ. 
ಎಳೆಯಮಕ್ಕಳು ಆರಂಭದಲ್ಲ ಹೇಗೆ ಈ ಅಭ್ಯಾಸಕ್ಕೆ ಪ್ರತಿರೋಧ 
ತೋರುತ್ತಾರೆ ಹಾಗೂ ಪ್ಪಲ್ಲ ಮನವರಿಕೆ ಮತ್ತು ದೀರ್ಫ 
ಪ್ರಯತ್ನದ ಮೂಲಕ ಇದರ ಮೌಲ್ಯವನ್ನು ಅರಿತುಕೊಳ್ಳಲು 
ಪ್ರಾರಂಭಿಸುತ್ತಾರೆ ಎಂಬುದನ್ನು ಪ್ರಭು ಅವರು ವಿವರಿಸಿದ್ದಾರೆ. 
ಮುಕ್ತ ಮಾತುಕತೆ ಸಮಯ (circle Time) ಮತ್ತು ಸಂಸ್ಕೃತಿಯ 
ಕುರಿತ ತರಗತಿ ಇತ್ಯಾದಿ ಅಭ್ಯಾಸಗಳು ಸಹ ಈ ಉದ್ದೇಶಕ್ಕೆ 
ಹೇಗೆ ಕೊಡುಗೆಯನ್ನು ನೀಡುತ್ತವೆ ಎಂಬುದನ್ನು 
ವಿವರಿಸಲಾಗಿದೆ. ಆದರೆ ಸಂವಾದ ಮತ್ತು ಚರ್ಚೆಯ 
ಮಾಧ್ಯಮದ ಮೂಲಕ ಈ ಕೆಲಸವನ್ನು ಮಾಡಲಾಗಿದೆ. 


ಈ ಪುಸ್ತಕದ ಎರಡನೇ ಅಧ್ಯಾಯವು. ನೈಸರ್ಗಿಕ. ಭೌತಿಕ 
ಮತ್ತು ಸಾಮಾಜಕ ಪರಿಸರ ಸೇರಿದಂತೆ ಒಟ್ದಾರೆ ಕಲಕಾ 
ಪರಿಸರಕ್ಕೆ ಕೆ.ಎಫ್‌.ಐ ಶಾಲೆಗಳು ಹೇಗೆ ಪ್ರಾಮುಖ್ಯತೆಯನ್ನು 
ನೀಡುತ್ತಿವೆ ಎಂಬುದನ್ನು ವರ್ಣಿಸುತ್ತದೆ. ಸಾಮಾಜಕ ವಿಜ್ಞಾನ 
ವಿಷಯಗಳನ್ನು ಬೋಧಿಸಲು ಅಳವಡಿಸಿದ ಕಲಕಾ 
ವಿಧಾನವಾಗಿರುವ ಪ್ರದೇಶ ಅಧ್ಯಯನ" (Area Study) 
ಅಭ್ಯಾಸವನ್ನು ಲೇಖಕರು ವಿವರಿಸುತ್ತಾರೆ. ನಿಗದಿತ 
ಪಠ್ಯಪುಸ್ತಕಗಳ ಆಚೆಗೆ ಸಾಗಿ. ಅನುಭವಜನ್ಯ ವಿಧಾನವನ್ನು 
(experiential approach) ಬಳಸಿ, ಬಹು ಶಿಸ್ತೀಯ ಮಸೂರದ 
(multi-disciplinary lens) ಮೂಲಕ, ಕಾಲ ಕಳೆದಂತೆ ಹಿರಿಯ 
ವಿದ್ಯಾರ್ಥಿಗಳು ತಮ್ಮ ಅಕ್ಕಪಕ್ಕದ ಭೌಗೋಳಆಕ ಪ್ರದೇಶವನ್ನು 
ಅಧ್ಯಯನ ಮಾಡುವಂತೆ ಗುಂಪು ಕಾರ್ಯಯೋಜನೆಗಳನ್ನು 
(group projects) ವಿನ್ಯಾಸಗೊಳಸಲಾಗಿದೆ. ಅಧ್ಯಯನ ಮತ್ತು 
ಕಅಕೆಯ ವೈರುಧ್ಯದ (studying versus learning) 
ದ್ವಿಭಜನೆಯನ್ನು (dಃchಂtಂmy) ಬಳಸಿ, ಲೇಖಕರು ಮುಂದಿನ 
ಅಧ್ಯಾಯಕ್ಕೆ ಸಾಗುತ್ತಾರೆ. ಇಲ್ಲ ಅನ್ನೇಷಣೆ. ಸೃಜನಶೀಲ ಜಂತನೆ 
ಮತ್ತು ಬಹು ಶಿಸ್ಲೀಯ ವಿಧಾನಗಳ ಮೂಲಕ ವಾಸ್ತವಿಕ 
ಪ್ರಪಂಚದ ಸಮಸ್ಯೆಗಳನ್ನು ಬಗೆಹರಿಸುವುದಕಾಗಿ ಒತ್ತು 
ನೀಡಲಾಗಿದೆ. "ಡಿಸೈನ್‌ ಲ್ಯಾಬ್‌'ನ ('Design Lab’) 
ಕಲ್ಪನೆಯನ್ನು. ತರಗತಿಯಲ್ಲ ಒಬ್ಬ ವಿದ್ಯಾರ್ಥಿಯು ಎತ್ತಿದ 
ಪ್ರಶ್ನೆಯು. ಮನೆಯಲ್ಲೇ ಬಳಸುವುದಕ್ಕಾಗಿ ಸಾಬೂನನ್ನು 
ತಯಾರಿಸುವ ಯೋಜನೆಗೆ ಹೇಗೆ ಕಾರಣವಾಲುತು ಎಂಬ 
ನಿದರ್ಶನದ ಮೂಲಕ ವಿವರಿಸಲಾಗಿದೆ. ಇಂತಹ 
ಕಾರ್ಯಯೋಜನೆಗಳು ಮೂರ್ತ ಹಾಗೂ ಅಮೂರ್ತ 
ವಿಷಯಗಳ ಕಲಕೆಗೆ ಕಾರಣವಾಗುತ್ತವೆ ಎಂಬುದಾಗಿ ಪ್ರಭು 
ಅವರು ತಿಆಸುತ್ತಾರೆ. ಅಮೂರ್ತ (intangible) ವಿಚಾರಗಳು 
ಅಮೂಲ್ಯವಾಗಿದ್ದು, ಸ್ಪರ್ಧಾ ಮನೋಭಾವ ಇಲ್ಲದೆಯೇ 
ಸಾಮಾನ್ಯ ಉದ್ದೇಶವೊಂದಕ್ಕಾಗಿ ಕೊಡುಗೆ ನೀಡಲು ಮಕ್ಷಳನ್ನು 
ಉತ್ತೇಜಸುವುದಾಗಿದೆ. ಇಂತಹ ಕಾರ್ಯಯೋಜನೆಗಳು, ಮಕ್ಕಳ 
ವೈಯಕ್ತಿಕ ಸಾಮರ್ಥ್ಯ ಮತ್ತು ಕಅಕಾ ಶೈಲಅಗೆ ಕೊಡುಗೆ 
ನೀಡುವುದಕ್ಕೆ ಮಾತ್ರವಲ್ಲದೆ ಅವರಲ್ಲ ಸಹಕಾರ ಮತ್ತು 
ಸಹಯೋಗ ಮನೋಭಾವವನ್ನು ರೂಪಿಸಲು ಸಹಾಯ 
ಮಾಡುತ್ತವೆ ಎಂದು ಶಿಕ್ಷಕರು ನಂಜದ್ದಾರೆ. ಸಹಕಾರ ಮತ್ತು 
ಅನುಭವಜನ್ಯ ಕಅಕೆಯ ಚೇತನವನ್ನು ಮುಂದಿನ ಅಧ್ಯಾಯಕ್ಕೆ 
ವಿಸ್ತರಿಸಲಾಗಿದೆ. ಕಅಕೆಯಲ್ಲ ಜಾನಪದ ನೃತ್ಯ ಮತ್ತು 
ರಂಗಭೂಮಿ ಮುಂತಾದ ವಿವಿಧ ಕಲಾ ಪ್ರಕಾರಗಳು ಹೇಗೆ 
ಪ್ರಮುಖ ಸಾಧನಗಳಾಗಿ ಕೆಲಸ ಮಾಡುತ್ತವೆ ಎಂಬುದನ್ನು 
ಹೇಳಲಾಗಿದೆ. 'ಸಂಬಂಧದ ಪ್ರತಿಬಂಬದಲ್ಲ ಮಾತ್ರವೇ ತನ್ನು 
ಕುರಿತು ಒಬ್ಬನು ಕಲತುಕೊಳ್ಳಬಹುದು' ಎಂದು ಕೃಷ್ಣಮೂರ್ತಿ 
ಹೇಳದ್ದಾರೆ. ಈ ವಿಚಾರವನ್ನು ಆಧರಿಸಿ. ಪುಸ್ತಕದಲ್ಲ ವಿವಿಧ 
ಅಭ್ಯಾಸಗಳ ಉದಾಹರಣೆಗಳನ್ನು ನೀಡಲಾಗಿದೆ -ಒಟ್ಟಗೆ ಊಟ 
ಮಾಡುವುದು. ಸಮುದಾಯ ಕೆಲಸದಲ್ಲ ಮಕ್ಕಳು 
ತೊಡಗಿಸಿಕೊಳ್ಳುವುದು. ಮಾನವ ದುಡಿಮೆಯ ಘನತೆ (ಸರದಿ 
ವ್ಯವಸ್ಥೆಯ ಮೂಲಕ - ಇಲ್ಲ ಎಲ್ಲಾ ಮಕ್ಕಳು ಪಾತ್ರೆ ತೊಳೆಯುವ 
ಕೆಲಸ ಮತ್ತು ಊಟದ ಸ್ಥಳವನ್ನು ಸ್ವಚ್ಛದೊಳಸಬೇಕಾಗುತ್ತದೆ) 


ಇತ್ಯಾದಿಗಳಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇವೆಲ್ಲ 
ವಿಚಾರಗಳು ಸಂಬಂಧವನ್ನು ರೂಪಿಸುವುದು. ಪರಪ್ಪರ ಗೌರವ 
ಮತ್ತು ಸಮುದಾಯ ಭಾವನೆಯನ್ನು ಉತ್ತೇಜಸುತ್ತವೆ. ಈ ಎಲ್ಲಾ 
ಅಭ್ಯಾಸಗಳು. ಮಕ್ಕಳಲ್ಲ ಸಂವೇದನೆಯನ್ನು ಪೋಷಿಸುವ 
ವಿಧಾನಗಳಾಗಿವೆ ಎಂದು ಪ್ರಭು ಅವರು ವಿವರಿಸುತ್ತಾರೆ. 


ಕೊನೆಯ ಅಧ್ಯಾಯವು, ಭಾರತದಲ್ಲ ಶಾಲೆಗೆ ಹೋಗುತ್ತಿರುವ 
ಮಕ್ನಳಲ್ಲ ವಿವಿಧ ರೂಪಗಳಲ್ಲ ವ್ಯಾಪಕವಾಗಿ ಮನೆ ಮಾಡಿರುವ 
ಭೀತಿಯ ಭಾವನೆಯನ್ನು ಪರಿಶೀಅಸುತ್ತದೆ. ವಿಪರೀತ 
ಪ್ರಾಮುಖ್ಯತೆಯನ್ನು ಪಡೆದಿರುವ ಪರೀಕ್ಷೆಗಳು ಮತ್ತು ಅವರ 
ಕಲಅಕಾ ಅನುಭವದ ಮೇಲೆ ಇವು ಹೊಂದಿರುವ ಪರಿಣಾಮಗಳ 
ಕಾರಣ ಮಕ್ಕಳು ಅನುಭವಿಸುವ ಭೀತಿ ಮತ್ತು ಒತ್ತಡವನ್ನು 
ತೋರಿಸುವುದಕ್ಗಾಗಿ ಲೇಖಕರು ಸಾಂಪ್ರದಾಲುಕ ಪರೀಕ್ಷಾ 
ವ್ಯವಸ್ಥೆಯನ್ನು ವಿಶದೀಕರಿಸುತ್ತಾರೆ. ಕೆ.ಎಫ್‌.ಐ ಶಾಲೆಗಳಲ್ಲ. 
ಪುರಸ್ಥಾರ ಮತ್ತು ಶಿಕ್ಷೆಯನ್ನು ಪ್ರತಿಬಂಧಿಸುವ ವಿಧಾನಗಳನ್ನು 
ಅಳವಡಿಸುವ ಮೂಲಕ ಮತ್ತು ದೈನಂದಿನ ಶಾಲಾ ಪರಿಸರವನ್ನು 
ಸ್ಪರ್ಧೆಯಿಂದ ಮುಕ್ತಗೊಳಸುವ ಮೂಲಕ ಹಾಗೂ ತರಗತಿಗಳ 
ರಚನೆ ಮತ್ತು ಪಠ್ಯಕ್ರಮದ ವಿನ್ಯಾಸದಲ್ಲ ಮಿಶ್ರ ವಯಸ್ಸಿನ 
ಗುಂಪನ್ನು (Mixed Age Grouping) ರೂಪಿಸುವ ಮೂಲಕ 
ಹೋಲಕೆಯಿಂದ ಮುಕ್ತಗೊಳಸಿ, ಒತ್ತಡ ಮತ್ತು ಭೀತಿಗೆ 
ಸಂಬಂಧಿಸಿದ ಸಾಧನೆಯನ್ನು ಹೊರಗಿಡಲಾಗಿದೆ. 


ಒಬ್ಬ ಹಿದುಗಳಾಗಿ, ಈ ಪುಸ್ತಕವು ನನಗೆ ಅನೇಕ ರೀತಿಯಲ್ಲ 
ಇಷ್ಟವಾಗುತ್ತದೆ. ಉದಾಹರಣಿಗಳು ಮತ್ತು ಮಕ್ಕಳು ಹಾಗೂ 
ಶಿಕ್ಷಕರ ಜೊತೆಗಿನ ಸಂವಾದದ ಮೂಲಕ ನಿರೂಪಿಸಲಾದ, 
ಅಭ್ಯಾಸಗಳ ಸಮೃದ್ಧ ಮತ್ತು ವಿವರಣಾತ್ಯೃಕ ಚಿತ್ರಣಗಳನ್ನು 
ಓದುವುದನ್ನು ನಾನು ಆನಂದಿಸಿದೆ. ಈ ಪಮುಸ್ತಕದಲ್ಲ 
ವಿವರಿಸಲಾಗಿರುವ ಸರಿಸುಮಾರು ಎಲ್ಲಾ ಅಭ್ಯಾಸಗಳು 
ಇಷ್ಟವಾಗುತ್ತವೆ ಹಾಗೂ ಚಿಕ್ಕ ಮಕ್ಕಳ ಶಿಕ್ಷಣದ ಕುರಿತು ನಾನು 
ಹೊಂದಿರುವ ನಂಜಕೆಗಳ ಜೊತೆ ತಾಜೆಯಾಗುತ್ತವೆ. ಹೀಗಾಗಿ, 
ಮೊದಲ ನೋಟದಲ್ಲ ಈ ಪುಸ್ತಕವು. ಶಿಕ್ಷಣದ ಸಿದ್ಧಾಂತವನ್ನು 
ಪ್ರಾಯೋಗಿಕ ರೂಪಕ್ಕೆ ಪರಿವರ್ತಿಸಿರುವ ಕುರಿತ ಸಮದಗ್ರ 
ಸಂಗ್ರಹವಾಗಿ ತನ್ನ ಉದ್ದೇಶವನ್ನು ಠಡೇರಿಸುತ್ತದೆ. 


ಆದರೆ, ಒಬ್ಬ ಶಿಕ್ಷಕಿಯಾಗಿ ನಾನು ಇನ್ನೂ ಸಾಕಷ್ಟು ನಿರೀಕ್ಷೆಯನ್ನು 
ಹೊಂದಿದ್ದೇನೆ. ಈ ಪುಸ್ತಕದಲ್ಲನ ಶಿಕ್ಷಣಶಾಸ್ತ್ರೀಯ ಅಭ್ಯಾಸಗಳ 
(pedagogical practices) ವಿವರಣೆಯು ಒಂದಷ್ಟು ಮಟ್ಟಿಗೆ 
ಅಪಾರದರ್ಶ ಕವಾಗಿದೆ. ಇವುಗಳನ್ನು ಕೃಷ್ಣಮೂತಿೀಯವರ 
ಶೈಕ್ಷಣಿಕ ಸಿದ್ದಾಂತದ ಆಧಾರದ ಮೇಲೆ ನಿರೂಪಿಸಲಾಗಿದೆ. ಆದರೆ 
ಇದರ ಹಿಂದಿನ ತಾರ್ಕಿಕತೆಯನ್ನು ವಿವರಿಸುವ ಯತ್ನವು ಪ್ರಲ್ಲ 
ಅರೆಮನಸ್ಸಿನಿಂದ ಕೂಡಿದೆ. ಮುಖ್ಯವಾಗಿ ಇವರು ಹೊಂದಿರುವ 
ಶೈಕ್ಷಣಿಕ ಸಿದ್ದಾಂತದ ಕುರಿತು ಆಳವಾದ ಒಳನೋಟವನ್ನು 
ಹೊಂದಿರದೆ ಇರುವವರಿಗೆ ಈ ರೀತಿ ಭಾಸವಾಗುತ್ತದೆ. ಒಂದು 
ವೇಳೆ ಈ ಪುಸ್ತಕದ ಉದ್ದೇಶವು (ಲೇಖಕರು ಮತ್ತು ಪ್ರಕಾಶಕರು 
ಹೇಳ ಕೊಂಡಿರುವಂತೆ), ಈ ಅಭ್ಯಾಸಗಳು ಪರ್ಯಾಯ ಶಾಲಾ 


ವ್ಯವಸ್ಥೆಯೊಳಗೆಯೇ ಇರಬೇಕಾದ ಅಗತ್ಯವಿಲ್ಲ ಹಾಗೂ 
ಸಾಮಾನ್ಯ ಶಾಲೆಗಳು ಸಹ ಅಳವಡಿಸಿಕೊಳ್ಳಬಹುದು 
ಎಂಬುದನ್ನು ತೋರಿಸುವುದಾಗಿದ್ದರೆ, ಈ ಪುಸ್ತಕವು ತನ್ನ 
ಉದ್ದೇಶವನ್ನು ಈಡೇರಿಸುವಲ್ಲ ಹಿನ್ನಡೆ ಅನುಭವಿಸುತ್ತದೆ. 
ಪರ್ಯಾಯ ಶಾಲಾ ವ್ಯವಸ್ಥೆ ಮತ್ತು ಇದರ ಇತಿಹಾಸ ಹಾಗೂ 
ಭಾರತದ ಸಮಕಾಲೀನ ಸನ್ನಿವೇಶದಲ್ಲ ಇದರ ಪ್ರಸ್ತುತತೆಯ 
ಕುರಿತು ಲೇಖಕರು ಇನ್ನಷ್ಟು ಆಳಕ್ಕೆ ಇಆಯಬೇಕಿತ್ತು ಎಂದು ಸಹ 
ನನಗೆ ಅನಿಸಿತು. ಪುಸ್ತಕದ ಆಕರ್ಷಣಿ ಮತ್ತು ಸಾಮರ್ಥ್ಯವು, ಈ 
ಅಭ್ಯಾಸಗಳನ್ನು ಸಾಮಾನ್ಯ ಶಾಲಾ ವ್ಯವಸ್ಥೆಯಲ್ಲ ಅಳವಡಿಸುವ 
ಸಾಧ್ಯತೆಯನ್ನು ಎದುರು ನೋಡುತ್ತಿರುವ ನಮ್ಮಂತಹ 
ಬಹುಪಾಲು ಜನರ ಮನಪೊಲಸುವಲ್ಲ ಹುದುಗಿದೆ. ಆದರೆ ಈ 
ರೀತಿ ಮಾಡುವುದಕ್‌ಗಿ ಪರ್ಯಾಯ ಶಾಲಾ ವ್ಯವಸ್ಥೆಯ 
(alternative school system) ಸುತ್ತ ಹೆಣೆಯಲಾಗಿರುವ 
ಅತೀಂದ್ರಿಯವಾದವನ್ನು (Mysticism) ಹೋಗಲಾಡಿಸಬೇಕು 
ಮತ್ತು ಈ ಅಭ್ಯಾಸಗಳು ಯಾವ ಸನ್ನಿವೇಶದೊಳಗೆ ಇವೆಯೋ 
ಆ ಸನ್ನಿವೇಶವನ್ನು ಹೊಂದಿಸಬೇಕು. "ಮೀನಾಕ್ಷಿ ಥನ್ಜ್‌ ಲೈಫ್‌ 
ಆಟ್‌ ಸ್ಲೂಲ್‌ - ಆನ್‌ ಎಥ್ಲೋಗ್ರಾಫಿಕ್‌ಸ್ಪa’ (Minakshi 


Thapan's Life at School - An Ethnographic Study ) 
ಎನ್ನುವುದು ಈ ನಿಟ್ಟನಲ್ಲ. ಆಂಧ್ರ ಪ್ರದೇಶದ ರಿಶಿ ವ್ಯಾಅ ಶಾಲೆಯ 


ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮನಗಂಡಂತೆ, 
ಕೃಷ್ಣಮೂರ್ತಿಯವರ ತತ್ವದ ಆಳ. ವ್ಯಕ್ತಿನಿಷ್ಠ ವ್ಯಾಖ್ಯಾನಕ್ಕೆ 
ಅತ್ಯುತ್ತಮ ಉದಾಹರಣೆ ಎನಿಸುತ್ತದೆ. ಒಬ್ಬ ಹಿದುಗಳಾಗಿ, 
ಕೆ.ಎಫ್‌.ಐ ಶಾಲೆಯಲ್ಲ ಶಿಕ್ಷಕಿಯ ಚಿತ್ರಣವನ್ನು ಕಲ್ತಸಿಕೊಳ್ಳಲು 
ನಾನು ನಿರಂತರವಾಗಿ ಹೆಣಗಾಡಿದ್ದೇನೆ. ಮುಸ್ತಕದಲ್ಪ 
ವಿವರಿಸಲಾದ ಅಭ್ಯಾಸಗಳನ್ನು ಜಾರಿಗೊಳಸಲು ಆಕೆ 
ನಿಭಾಯುಸಿದ ಪಾತ್ರಗಳನ್ನು ಪರಿಗಣಿಸಿದಾಗ, ಶಿಕ್ಷಕಿಯ ಕುರಿತು 
ಸಾಕಷ್ಟು ಕಡಿಮೆ ವಿಚಾರಗಳನ್ನು ಹೇಳಲಾಗಿದೆ ಎಂದು 
ಅನಿಸುತ್ತದೆ. ಆ ವ್ಯಕ್ತಿ ಯಾರು? ಈ ಶೈಕ್ಷಣಿಕ ಆದರ್ಶಗಳನ್ನು 
ಪ್ತೀಕರಿಸಿ ಅಂತರ್ಮುಬವಾಗಿಸುವುದಕ್ಕಾಗಿ ಶಿಕ್ಷಕಿಯು ಯಾವ 
ರೀತಿಯ ಪ್ರಯಾಣವನ್ನು ಕೈಗೊಳ್ಳುತ್ತಾರೆ? ಆಕೆ ಹೀಗೆ 
ಮುಂದುವರಿಯುವಾಗ ಅನುಭವಿಸುವ ಮತ್ತು ಮೆಟ್ಟ ನಿಲ್ಲುವ 
ಹೋರಾಟಗಳು, ಸವಾಲುಗಳು ಮತ್ತು ಪರಿಮಿತಿಗಳು 
ಯಾವುವು? ಈ ಪ್ರಯಾಣದ ಆಕೆಯ ಕಲಕೆ ಮತ್ತು 
ಬೆಳವಣಿಗೆಯನ್ನು ಬೆಂಬಅಸಲು ಮತ್ತು ಆಧರಿಸಲು ಸಂಸ್ಥೆಯು 
ಯಾವ ಪಾತ್ರವನ್ನು ವಹಿಸುತ್ತದೆ? ಈ ಪ್ರಶ್ನೆಗಳಗೆ ಉತ್ತರಿಸಲು 
ಒಂದು ಅಧ್ಯಾಯವನ್ನು ಮೀಸಲಡಬೇಕಿತ್ತು. ನನ್ನ ಪ್ರಕಾರ, ಒಬ್ಬ 
ಶಿಕ್ಷಕಿಯು. ಶಾಲೆಯಲ್ಪ ಪ್ರತಿ ದಿನವೂ ಮಕ್ಕಳು ಕೇಳುವ ಕಷ್ಟಕರ 
ಪ್ರಶ್ನೆಗಳನ್ನು ಹೇಗೆ ಎದುರಿಸಬೇಕು ಎಂಬ ಕುರಿತು 
ಸರಿಸುಮಾರು ಎಲ್ಲಾ ಸಂದರ್ಭದಲ್ಲ ತಿಆದಿರುವ, ಪರಿಪೂರ್ಣ 
ಹಾಗೂ ಸಂಪೂರ್ಣರಾಗಿ ಸಿದ್ಧರಾಗಿರುವ ಮೂಲಮಾದರಿ 
ಎನಿಸಿರುವ ಸೂಪರ್‌ ಮನುಷ್ಯರಂತೆ ಕಾಣಿಸಿಕೊಳ್ಳುತ್ತಾರೆ. 


ಇದೇ ರೀತಿಯ ಪ್ರಯತ್ನದಲ್ಲ. ಶಾಲೆಗಕಳಲ್ಲ ಕಆಯುತ್ತಿರುವ 
ಮಕ್ಕಳು ತಮ್ಮ ಯೋಚನೆ ಮತ್ತು ಅಭ್ಯಾಸದಿಂದ ಪಡೆದ 
ಮೌಲ್ಯಗಳು ಮತ್ತು ಕಲಅಕೆಯನ್ನು ಮೈಗೂಡಿಸುವಲ್ಲ 
ಏಕರೂಪತೆಯನ್ನು ಹೊಂದಿದ್ದಾರೆ ಎಂಬುದಾಗಿ ಈ ಪುಸ್ತಕವು 


ಹೇಳುತ್ತದೆ. ಮಕ್ಕಳು ಯಾವ ರೀತಿ ಈ ಅಭ್ಯಾಸಗಳನ್ನು 
ಪ್ರಶ್ನಿಸುತ್ತಾರೆ ಮತ್ತು ಅವರ ಭೀತಿಯನ್ನು ಹೋಗಲಾಡಿಸಲು 
ನಿರಂತರ ಸಂವಾದ ಮತ್ತು ತರ್ಕವನ್ನು ಶಿಕ್ಷಕರು ಹೇಗೆ 
ಬಳಸುತ್ತಾರೆ ಎಂಬ ಕುರಿತು ಕೆಲವು ಉಪಾಖ್ಯಾನಗಳನ್ನು 
ಲೇಖಕರು ವಿವರಿಸುತ್ತಾರೆ. ಆದರೆ ಬಾಲಪ್ಲೌಢರು (precocious 
adolescent) ಈ ಅಭ್ಯಾಸಕ್ಕೆ ಪ್ರತಿರೋಧ ತೋರಿದ ಅಥವಾ 
ಪಪ್ನಿಸಿದ ಅಥವಾ ಪೋಷಕರು ಶಾಲೆಯ ನೀತಿಯ ಕುರಿತು 
ಭನ್ನಾಭಿಪ್ರಾಯ ವ್ಯಕ್ತಪಡಿಸಿದ ನಿದರ್ಶನಗಳು ಇಲ್ಲವೇ? 
ದೈನಂದಿನ ಆಧಾರದಲ್ಲ ಈ ಶೈಕ್ಷಣಿಕ ಆದರ್ಶಗಳನ್ನು 
ಮೂರ್ತರೂಪಕ್ತೆ ತರುವಲ್ಲ ಎದುರಿಸಿದ ಸವಾಲುಗಳು ಮತ್ತು 
ವೈಫಲ್ಯತೆಗಳು ಹಾಗೂ ಈ ಕಾರಣದಿಂದಾಗಿ ಕಾಲ ಕಳೆದಂತೆ 
ಈ ಅಭ್ಯಾಸಗಳು ಯಾವ ರೀತಿ ಕೆಲವೊಂದು ಮಾರ್ಪಾಡು 
ಮತ್ತು ಮರುವ್ಯಾಖ್ಯಾನಕ್ಕೆ ಒಳಗಾಗಿವೆ ಎಂಬ ಕುರಿತು 
ಕೆಲವೊಂದು ಮಿನುಗುನೋಟಗಳನ್ನು ಈ ಪುಸ್ತಕವು 
ನೀಡಬೇಕಿತ್ತು. ಅತ್ಯುತ್ತಮ ಅಭ್ಯಾಸಗಳನ್ನು ಯಶೋಗಾಥೆಗಳ 
ರೂಪದಲ್ಲ ಮಾತ್ರವೇ ಏಕವರ್ಣೀಯವಾಗಿ ಪ್ರಸ್ತುತ- 
ಪಡಿಸುವುದರಿಂದ, ಈ ಪುಸ್ತಕವು ಹೊಂದಿರಬಹುದಾಗಿದ್ದ 
ಶೈಕ್ಷಣಿಕ ಸಾಮರ್ಥ್ಯಕ್ಕೆ ನ್ಯಾಯ ಒದಗಿಸಿದಂತೆ ಆಗುವುದಿಲ್ಲ. 
ಇವುಗಳ ಆಳ, ವಿಮರ್ಶಾತ್ಮಕ ಮತ್ತು ಹೆಚ್ಚು ವಿಶ್ಲೇಷಣಾತೃಕ 
ದೃಷ್ಟಿಕೋನವು, ತಮ್ಮದೇ ಆದ ವ್ಯವಸ್ಥೆಯಲ್ಲ ಈ ವಿಚಾರಗಳ 
ಅನ್ನ್ವಯುಸುವಿಕೆಯ ಮಾಧ್ಯಮವಾಗಿ ಈ ಪುಸ್ತಕವನ್ನು ಇನ್ನಷ್ಟು 
ಅರ್ಥಪೂರ್ಣವಾಗಿ ಬಳಸಲು ಶಿಕ್ಷಕರಿಗೆ ಸಹಾಯ ಮಾಡುತ್ತಿತ್ತು. 
ಒಟ್ದಾರೆಯಾಗಿ., ದೇಶಕ್ಸಾಗಿ ಶಾಲಾ ಶಿಕ್ಷಣದ ಪ್ರಗತಿಶೀಲ 
ದೃಷ್ಟಿಕೋನವನ್ನು ಪ್ರತಿದ್ಧನಿಸುವ. ಜೆ. ಕೃಷ್ಣಮೂರ್ತಿ ಅವರ 
ಅತ್ಯ೦ತ ಒಳನೋಟವುಳ್ಗ ಶೈಕ್ಷಣಿಕ ಸಿದ್ಧಾಂತದಿಂದ 
ಸುಸಂಘಟತವಾಗಿ ಹೊರಹೊಮ್ಮಿದ ಅಭ್ಯಾಸಗಳನ್ನು 
ವಿಸ್ಪತವಾಗಿ ನಿರೂಪಿಸುವಲ್ಲ ಈ ಪುಸ್ತಕವು ಒಳ್ಳೆಯ 
ಸಾಧನೆಯನ್ನು ಮಾಡಿದೆ. ಭಾರತದ ಶಾಲೆಗಳು ಯಾವುದೇ 
ರೀತಿಯ ವಿಚಾರಧಾರೆ ಅಥವಾ ಸನ್ನಿವೇಶವನ್ನು ಹೊಂದಿರಅ., 


ಈ ಶೈಕ್ಷಣಿಕ ಸಿದ್ಧಾಂತದ ಕುರಿತು ಸಾಕಷ್ಟು ವಿಚಾರಗಳನ್ನು 
ಕಅಯಬಹುದು ಮತ್ತು ಈ ಪುಸ್ತಕದಲ್ಪ ವಿವರಿಸಲಾದ 
ಮೌಲ್ಯಗಳು ಮತ್ತು ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬಹುದು. 
ಖಂಡನೆ ಮತ್ತು ಹೋಲಕೆಯ ಭೀತಿ ಇಲ್ಲದೆ ಮಕ್ಕಳು 
ಬರಬಹುದಾದ ಸ್ಥಳವಾಗಿ ಶಾಲೆಯನ್ನು ರೂಪಿಸುವುದು. 
ಕಲಾಮೀಮಾಂಸೆಯ ಆಸ್ತಾದನೆಯ ಮೌಲ್ಯಗಳನ್ನು 
ಅಭವೃದ್ಧಿಪಡಿಸುವುದು, ತಮ್ಮ ಸಮುದಾಯದ ಕುರಿತು ಮಕ್ಕಳಲ್ಲ 
ಸಂವೇದನೆಯನ್ನು ರೂಪಿಸುವುದು ಮತ್ತು ವಿಜ್ಞಾನ ಹಾಗೂ 
ಸಾಮಾಜಕ ವಿಜ್ಞಾನವನ್ನು ಕಲಸುವುದಕ್ಕಾಗಿ ವಾಸ್ತವಿಕ 
ಪ್ರಪಂಚದ ಸಮಸ್ಯೆಗಳನ್ನು ಬಳಸುವುದು ಇತ್ಯಾದಿಗಳು. 
ದೇಶದಲ್ಲ ಶೈಕ್ಷಣಿಕ ಸುಧಾರಣಿಯನ್ನು ತರುವುದಕ್ಕಾಗಿ ನಾವು 
ತೆಗೆದುಕೊಳ್ಳಬೇಕಾದ ಶಿಕ್ಷಣಶಾಸ್ತ್ರೀಯ ಕ್ರಮಗಳಗೆ ಅತ್ಯುತ್ತಮ 
ಉದಾಹರಣೆಗಳಾಗಿವೆ. ಈ ವಿಚಾರಗಳನ್ನು ಪುಸ್ತಕವು ಚೆನ್ನಾಗಿ 
ಪ್ರಸ್ಲುತಪಡಿಸಿದ್ದರೂ. ಈ ವಿಚಾರಗಳ ಹಿಂದಿನ ಯೋಚನೆಗಳ 
ಕುರಿತು ಆಳವಾದ ಒಳನೋಟವನ್ನು ಅಭವೃದ್ಧಿಪಡಿಸದೆ ಹಾಗೂ 
ಅವು ಎದುರಿಸಬಹುದಾದ ಅಪಾಯಗಳು ಮತ್ತು 
ಸವಾಲುಗಳನ್ನು ಅರಿತುಕೊಳ್ಳದೆ ಈ ವಿಧಾನಗಳನ್ನು 
ಅಳವಡಿಸಿಕೊಳ್ಳುವ ಮೊದಲು ಶಾಲಾ ಮುಖ್ಯಸ್ಥರು ಎಚ್ಚರಿಕೆ 
ವಹಿಸಬೇಕು. ಈ ಪ್ರಕ್ರಿಯೆಯಲ್ಲ ಪಾಲ್ಗೊಳ್ಳುವ ವಿವಿಧ 
ಸಹಭಾಗಿಗಳಾದ ಶಿಕ್ಷಕರು. ಹೋಷಕರು. ಮಕ್ಕಳು ಮತ್ತು 
ಸಮುದಾಯದ ಸದಸ್ಯರ ಸಿದ್ಧತೆ ಮತ್ತು ಸನ್ನದ್ಧತೆಯು, 
ಅನುಷ್ಠಾನಕ್ಕೆ ಮೊದಲು ಲಭ್ಯ ಸಂಪನ್ಮೂಲಗಳ ನೈಜ 
ಮೌಲ್ಯಮಾಪನದಷ್ಟೇ  ಪ್ರಮುಬವೆನಿಸುತ್ತದೆ. ಶೈಕ್ಷಣಿಕ 
ಸುಧಾರಣೆಯನ್ನು ಅಬಂಡತೆಯಿಂದ ಕೂಡಿದ ಪ್ರಯಾಣವಾಗಿ 
ಪರಿಗಣಿಸಿದಾಗ, ಅದನ್ನು ಪ್ರಾರಂಭಸಲು ಯಾವುದೇ ಆದರ್ಶ 
ಸಮಯ ಅಥವಾ ಸಿದ್ಧತೆಯ ಹಂತ ಎನ್ನುವುದು ಇಲ್ಲ 
ಎಂಬುದನ್ನು ನಾವು ಮನಗಾಣಬೇಕು. 


ಅಂಕುರ್‌ ಮದನ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಬೋಧಿಸುತ್ತಿದ್ದಾರೆ. ಮಗುವಿನ ಬೆಳವಣಿಗೆ (Child 
Development) ಮತ್ತು ಸಮನ್ವಯ ಶಿಕ್ಷಣ (Inclusive Education) ಅವರ ಬೋಧನಾ ಮತ್ತು ಸಂಶೋಧನೆಯ ವಿಷಯವಾಗಿದೆ. 
ಅವರನ್ನು ankur.madangapu.edu.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸಾ | ಪರಿಶೀಲನೆ: ಲತಾ ಕೆ.ಸಿ. 


ಈ ಹಿಂದಿನ ಲರ್ನಿಂಗ್‌ ಕರ್ವ್‌ ಸಂಚಿಕೆಗಳು ಈ ಕೆಳಗಿನ ಅಂ೦ಕ್‌ನಲ್ತಿ ಲಭ್ಯವಿದೆ 
https://azimpremjiuniversity.edu.in/learning-curve 


ಹಿಂದಿ ಮತ್ತು ಕನ್ನಡ ಸಂಚಿಕೆಗಳಗಾಗಿ ಈ ಕೆಳಗಿನ ಅಂಕ್‌ ನೋಡಿ 
https://anuvadasampada.azimpremjiuniversity.edu.in/ 


ಲರ್ನಿಂಗ್‌ ಕರ್ವ್‌ ಚಂದಾದಾರರಾಗಲು ಈ ಕೆಳಗಿನ ಅಂಕ್‌ನಲ್ಲರುವ ಅರ್ಜಿಯನ್ನು ತುಂಬ 
https://bit.ly/3SS3kNG 


ಸಲಹೆ, ಅಭಿಪ್ರಾಯ ಹಾಗೂ ನಿಮ್ಮ ಅನುಭವ ಹಂಚಿಕೊಳ್ಳಲು. ನಮಗೆ ಬರೆಯುರಿ 
learningcurve@apu.edu.in 


ಮುದ್ರಣ ಮತ್ತು ಪ್ರಕಟಣೆ: ಮನೋಜ್‌ ಪಿ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ಫಾರ್‌ ಡೆವಲಪ್‌ಮೆಂಟ್‌ ಪರವಾಗಿ 
ಮುದ್ರಣ: ಲಕ್ಷೀ ಮುದ್ರಣಾಲಯ, ಚಾಮರಾಜಪೇಟೆ, ಬೆಂಗಳೂರು - 560೦೦18. ಕರ್ನಾಟಕ 
ಪ್ರಕಟಣೆ: ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ, ಸರ್ವೇ ನಂ. 66, ಬುರುಗುಂಟೆ ಗ್ರಾಮ, 
ಬಕ್ಕನಹಳ್ಳ ಮುಖ್ಯ ರಸ್ತೆ. ಸರ್ಜಾಪುರ, ಬೆಂಗಳೂರು - ೮6೭125 


ಪ್ರೇಮಾ ರಘುನಾಥ್‌, ಮುಖ್ಯ ಸಂಪಾದಕಿ, ಲರ್ನಿಂಗ್‌ ಕರ್ವ್‌ 


4 Azim Premji 
University 


Anuvada Sampada 
ಅನುವಾದ ಸಂಪದ 


ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಂಪನ್ಮೂಲಗಳ ಸಂಗ್ರಹ 


ಇಂಗ್ಲಿಷ್‌ನಿಂದ ಕನ್ನಡ ಮತ್ತು ಹಿಂದಿ ಭಾಷೆಗಳಗೆ ಅನುವಾದಗೊಂಡಿರುವ 2೦೦೦ಕ್ಕೂ ಹೆಚ್ಚು ಉನ್ನತ ಗುಣಮಟ್ಟದ 
ಶೈಕ್ಷಣಿಕ ಸಂಪನ್ಮೂಲಗಳ ಮುಕ್ತ ಮತ್ತು ವಿನೂತನವಾದ ಆನ್‌ಲೈನ್‌ ಸಂಪದ. ವಿಜ್ಞಾನ, ಗಣಿತ, ಸಮಾಜ 
ವಿಜ್ಞಾನ, ಮಾನವಿಕ, ಶಿಕ್ಷಣ ಮತ್ತು ಛಾಷಾ ವಿಷಯಗಳ ಪರಿಕಲ್ಪನೆಗಳು ಮತ್ತು ಜಿಂತನೆಗಳಲ್ಲ ಸಂಪೂರ್ಣವಾಗಿ 
ತೊಡಗಿಸಿಕೊಂಡಿರುವ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಪಾಅನ ಕಣಜ. 


ಕನ್ನಡ ಮತ್ತು ಹಿಂದಿಯಲ್ಲ ಉಚಿತವಾಗಿ ಹಾಗೂ ಮುಕ್ತವಾಗಿ 
ಡೌನ್‌ಲೋಡ್‌ ಮಾಡಿಕೊಳ್ಳಬಹುದಾದ ಶೈಕ್ಷಣಿಕ 
ಸಂಪನ್ಮೂಲಗಳ ಆನ್‌ಲೈನ್‌ ವೆಬ್‌ಸೈಟ್‌. 

* ಪುಸ್ತಕಗಳು ಮತ್ತು ಪುಸ್ತಕದ ಅಧ್ಯಾಯಗಳು 


* ಅಜೀಂ ಪ್ರೇಮ್‌ ವಿಶ್ವವಿದ್ಯಾಲಯದ ನಿಯತಕಾಆಕೆಗಳು ಮತ್ತು 
ಲೇಖನಗಳು 


* ಸಂಪಾದಿತ ವಾಚಿಕೆಗಳು ಮತ್ತು ವಿಜಾರಗೋಷ್ಠಿಗಳ ಬರಹಗಳು 


ಅನುವಾದ ಸಂಪದಕ್ಕೆ ಭೇಟ ಕೊಡಿ: 
https://anuvadasampada.azimpremjiuniversity.edu.in/ 


NNN CN CN CN CNC CN CNCNCNGN CN CN CNG 


OTT TT 


IA AAAA AAA ANNA AAAN AANA ANNA AANA ANN ಸಿರಿಗಿಗಿಗಿಗಿಗಿಗಿ ೧೧೧ಿhಿ AAA AAAA AAA AA6h AAAN AAAh 1 


¢ 9 ೫ g p : 

Po ಕ್‌ ಲ, 4) (SAN). XX 9% ww MY NY NG. SY 9) ಭ್‌ 

ean 0 Kae HN) UENO RS eo 0ST ONS 8 ಔಣ CSRS oN 8K OYE DE 

QE a gS CS ಖಿ RS 6S od RD QS yd ಸಿ 


ಸವಂತ, (me 
ಸಹವಾಸ ಡಾ. ಶಿವರಾಮ ಕಾರಂತ, 


ಡಾ. ಗೋಪಾಲಕೃಷ್ಣ ಅಡಿಗ ಮತ್ತು 
ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ 


= ಶನಿವಾರ, 1 ಜೂನ್‌, 2024 


9 ಜೆಳದ್ದೆ ೨:3೦ ರಿಂದ ಸಂಜೆ 5:೦೦ರವರೆಗೆ 
೪ ಎಂ.೫.ಎಂ. ಕಾಲೇಜು ಸಭಾಂಗಣ, ಉಡುಪಿ 


kd ಸಾಹಿತ್ಯ ಸಹವಾಸ ಉಪನ್ಯಾಸ 
ಬಸ್ಸಿ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಳ್ಲಿ ಭಾಗವಹಿಸಿ! ಸರಣಿಯ ವಿಡಿಯೊಗಳನ್ನು ವೀಕ್ಷಿಸಲು 
ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯ 
ಸರ್ವೆ ನಂ. 66, ಬುರುಗುಂಟೆ ಹಳ್ಳಿ, ಬಿಕ್ಕನಹಳ್ಳಿ ಮುಖ್ಯರಸ್ತೆ. ಸರ್ಜಾಪುರ, ಬೆಂಗಳೂರು 562125 
080 66144900 | www.azimpremjiuniversity.edu.in 
ಫೇಸ್‌ಬುಕ್‌: /zimpremijiuniversity | ಟಿಟರ್‌: azimpremjiuniv | ಇನ್‌ಸ್ಟಾಗ್ರಾಮ್‌: ಊ೩zimpremjiuniv 


bit.ty/sahityasahavasa 


Azim Premji University 


- - Azim Premji 
Publications Jhivereity 


Download Free 


As Artistic 
Exploralion 


Mathematical Loops 


ee Lath 1 Spas ated bcs 


~~ NE 


Visit: https://azimpremjiuniversity.edu.in/publications 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಸರ್ವೇ ನಂ. 66, ಬುರುಗುಂಟಿ ಗ್ರಾಮ, 
ಬಕ್ಕನಹಳ್ಟ ಮುಖ್ಯ ರಸ್ತೆ, ಸರ್ಜಾಪುರ 
ಬೆಂಗಳೂರು-562125 


ಫೇಸ್‌ಬುಕ್‌: /azimpremjiuniversity 


ಮುಂದಿನ ಸಂಚಿಕೆಯಲ್ಲಿ 
ನಿರೀಕ್ಷಿಸಿ 


ಬೋಧನಾ ಏಧಾನವಾಗಿ 
ಕಥೆ ಷೇಕುವುದು 


ಇನ್‌ಸ್ಪಾಗ್ರಾಂ: @azimpremjiuniv 


ದೂರವಾಣಿ: 080-66144900 
www.azimpremjiuniversity.edu.in 


ಟ್ವಿಟರ್‌: @azimpremjiuniv 


